ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಜಾಮಲಾಜಪೇಟಿ, ಬೆಂಗಳೂರು -ಬ೬ 








ಬೀದರಿನಲ್ಲಿ ನಡೆದ ಅಖಿಲ ಭಾರತ ೭೨ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಕಟಣೆ 


ಅನುಭಾವ ಮಂಟಪ; ಚಾರಿತ್ರಿಕ ನೆಲೆಗಳು 


ಡಾ. ಬಸವರಾಜ ಬಲ್ಲೂರ 





ಕನ್ನಡ ಸಾಶಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು- ೫೬೦೦೧೮ 


ANUBHAVA MANTAPA ;CHARITRIKA NELEGALU 
by : Dr. Basavaraja Ballura 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560018 
Pages : viii + 144 Price: Rs. 45=00 : 2006 


ಪ್ರಥಮ ಮುದ್ರಣ : ೨೦೦೬ 
ಪ್ರತಿಗಳು ; ೧೫೦೦ 
ಬೆಲೆ : ನಲವತ್ತೈದು ರೂಪಾಯಿಗಳು 


© ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಬೀದರಿನಲ್ಲಿ ನಡೆದ ಅಖಿಲ ಭಾರತ ೭೨ನೇ ಕನ್ನಡ ಸಾಹಿತ ಸಮ್ಮೇಳನದ ಪ್ರಕಟಣೆ 


ಪ್ರಕಟಣಾ ಸಮಿತಿ 
ಅಧ್ಯಕ್ಷರು 
ಪೊ. ಚಂದ್ರಶೇಖರ ಪಾಟೀಲ (ಚಂಪಾ) 
ಸಂಚಾಲಕರು 
ಶ್ರೀ ಜರಗನಹಳ್ಳಿ ಶಿವಶಂಕರ್‌ 
ಸದಸ್ಯರು 
ಶ್ರೀ ಪುಂಡಲೀಕ ಹಾಲಂಬಿ 
ಡಾ. ಎಚ್‌.ಜಯಮ್ಮ ಕರಿಯಣ್ಣ 
ಡಾ. ಮಧು ವೆಂಕಾರೆಡ್ಡಿ 
ಶ್ರೀ ಬಾಲಸುಬ್ರಹ್ಮಣ್ಮ ಕಂಜರ್ಪಣೆ 
ಶ್ರೀ ವಿಷ್ಣು ನಾಯ್ಕ 
ಡಾ. ಕಮಲಾ ಹಂಪನಾ 
ಸಮ್ಮೇಳನಾಧ್ಯಕ್ಷರು 
೭೧ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 
ನಿರ್ದೇಶಕರು 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 


ಮುದ್ರಣ : ಬಿ.ಎಂ. ಶ್ರೀ. ಅಚ್ಚುಕೂಟ ಆಫ್‌ಸೆಟ್‌ ಕನ್ನಡ ಸಾಹಿತ್ಯ ಪರಿಷತ್ತು 


ಪಂಪಮಹಾಕವಿ ರಸ್ತೆ ಚಾಮರಾಜಪೇಟೆ, ಬೆಂಗಳೂರು - ೧೮ 


ಅವಿ 


ಅಖಿಲ ಭಾರತ ೭೨ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬೀದರ 
ಸ್ವಾಗತ ಸಮಿತಿ 
ಶ್ರೀ ಗುರುಪಾದಪ್ಪ ನಾಗಮಾರಪಳ್ಳಿ, ಅಧ್ಯಕ್ಷರು 
ಶ್ರೀ ಮೆರಾಜುದ್ದೀನ ಪಟೇಲ, ಹಿರಿಯ ಉಪಾಧ್ಯಕ್ಷರು. 
ಶ್ರೀ ನರಸಿಂಗರಾವ ಸೂರ್ಯವಂಶಿ, ಲೋಕ ಸಭಾ ಸದಸ್ಯರು 
ಶ್ರೀ ಬಂಡೆಪ್ಪ ಖಾಶೆಂಪೂರ, ಶಾಸಕರು 
ಶ್ರೀ ಮುನೀಶ ಮೌದ್ಗೀಲ್‌, ಪ್ರಧಾನ ಸಂಚಾಲಕರು 
ಶ್ರೀ ಕೆ.ಎಲ್‌. ಸುಧೀರ, ಜಿಲ್ಲಾ ಪೋಲಿಸ್‌ ವರಿಷ್ಠಾಧಿಕಾರಿಗಳು 
ಶ್ರೀ ್ಯಂಟನಿ ಮೆಂಡೋನ್ಸಾ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 
ಶ್ರೀ ಚೆನ್ನಬಸಪ್ಪ ಹಾಲಹಳ್ಳಿ, ಕೋಶಾಧ್ಯಕ್ಷರು 
ಶ್ರೀ ಡಾ. ಜಗನ್ನಾಥ ಹೆಬ್ಬಾಳೆ, ಪ್ರಧಾನ ಕಾರ್ಯದರ್ಶಿಗಳು 


ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರು 


ಪ್ರೊ. ಚಂದ್ರಶೇಖರ ಪಾಟೀಲ (ಚಂಪಾ), ಬೆಂಗಳೂರು 
ಶ್ರೀ ಜರಗನಹಳ್ಳಿ ಶಿವಶಂಕರ್‌, ಬೆಂಗಳೂರು 

ಡಾ. ಎಚ್‌. ಜಯಮ್ಮ ಕರಿಯಣ್ಣ, ಬೆಂಗಳೂರು 

ಶ್ರೀ ಪುಂಡಲೀಕ ಹಾಲಂಬಿ, ಬೆಂಗಳೂರು 

ಶ್ರೀ ಶ್ರ.ದೇ ಪಾರ್ಶ್ವನಾಥ, ಬೆಂಗಳೂರು-೫೦. 

ಶ್ರೀ ಎಸ್‌. ರಾಮಲಿಂಗೇಶ್ವರ (ಸಿಸಿರಾ), ಬೆಂಗಳೂರು ಗ್ರಾಮಾಂತರ 
ಶ್ರೀ ಎನ್‌.ಎಸ್‌. ರಾಮಪ್ರಸಾದ್‌, ಕೋಲಾರ 

ಶ್ರೀ ಆರ್‌.ಎಸ್‌. ಸದಾನಂದ, ತುಮಕೂರು 

ಶ್ರೀ ಕೆ.ಎಂ. ವೀರೇಶ್‌, ಚಿತ್ರದುರ್ಗ 

ಶ್ರೀ ಎಸ್‌.ಎಚ್‌. ಹೂಗಾರ್‌, ದಾವಣಗೆರೆ 

ಶ್ರೀ ಡಿ. ಮಂಜುನಾಥ, ಶಿವಮೊಗ್ಗ 

ಶ್ರೀ ಮಾನಸ, ಮೈಸೂರು 

ಶ್ರೀ ಮಲೆಯೂರು ಗುರುಸ್ವಾಮಿ, ಮೈಸೂರು 

ಶ್ರೀ ಹೆಚ್‌.ವಿ. ಜಯರಾಂ, ಮಂಡ್ಯ 

ಟಿ.ಪಿ. ರಮೇಶ್‌, ಕೊಡಗು 

ಎಚ್‌.ಬಿ. ರಮೇಶ್‌, ಹಾಸನ 


OS 


ಶ್ರೀ ಎಚ್‌. ವಿ. ಶ್ರೀವತ್ಸ ಹುಲಸೆ, ಚಿಕ್ಕಮಗಳೂರು 
ಶ್ರೀ ಎಸ್‌. ಪ್ರದೀಪ ಕಲ್ಕೂರ, ದಕ್ಷಿಣ ಕನ್ನಡ 

ಶ್ರೀ ಯು. ಚಂದ್ರಶೇಖರ ಹೊಳ್ಳ, ಉಡುಪಿ 

ಶ್ರೀ ಮೋಹನ ಬಸವನಗೌಡ ಪಾಟೀಲ, ಬೆಳಗಾವಿ 
ಶ್ರೀ ಬಿ.ಎಂ. ಪಾಟೀಲ, ಬಿಜಾಪುರ 

ಶ್ರೀ ವಿಶ್ವನಾಥ ಕಾ. ವಂಶಾಕೃತಮಠ, ಬಾಗಲಕೋಟೆ 
ಶ್ರೀ ಮಧು ವೆಂಕಾರೆಡ್ಡಿ, ಧಾರವಾಡ 

ಶ್ರೀ ಅ.ಸಿ. ಹಿರೇಮಠ, ಹಾವೇರಿ 

ಪ್ರೊ. ಕೆ.ಬಿ. ತಳಗೇರಿ, ಗದಗ 

ಶ್ರೀ ರೋಹಿದಾಸ ನಾಯಕ, ಉತ್ತರಕನ್ನಡ 

ಶ್ರೀ ವೀರಭದ್ರ ಸಿಂಪಿ, ಗುಲ್ಬರ್ಗ 

ಡಾ. ಜಗನ್ನಾಥ ಹೆಬ್ಬಾಳೆ, ಬೀದರ 

ಶ್ರೀ ಕಮ. ಪುರದ, ರಾಯಚೂರು 

ಶ್ರೀ ಶೇಖರಗೌಡ ಮಾಲಿಪಾಟೀಲ, ಕೊಪ್ಪಳ 

ಶ್ರೀ ನಿಷ್ಠಿ ರುದ್ರಪ್ಪ, ಬಳ್ಳಾರಿ 

Sri H.B.L. Rao, Navi Mumbai 

Sn I.V. Bhatta, Kasaragod 

Sri C. Ramaswamy, Chennai | 
Sri H. Ramachandrappa, Ananthpura 
ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ದಕ್ಷಿಣ ಕನ್ನಡ 
ಡಾ. ಕಮಲಾ ಹಂಪನಾ, ಬೆಂಗಳೂರು 
ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆ, ಬೆಂಗಳೂರು 
ಶ್ರೀಮತಿ ಭಾನು ಮುಷ್ತಾಕ್‌, ಹಾಸನ 

ಶ್ರೀ ರಫಾಯಲ್‌ ರಾಜ್‌, ಬೆಂಗಳೂರು 

ಡಾ. ಎಲ್‌. ಹನುಮಂತಯ್ಯ, ಬೆಂಗಳೂರು 

ಡಾ. ಕರೀಗೌಡ ಬೀಚನಹಳ್ಳಿ, ಬಳ್ಳಾರಿ 

ಡಾ. ಸಿದ್ಧಲಿಂಗಯ್ಯ, ಬೆಂಗಳೂರು 


ಅಧ್ಯಕ್ಷರ ನುಡಿ 


ಕಳೆದ ತೊಂಬತ್ತು ವರ್ಷಗಳಿಂದ ನಾಡು-ನುಡಿ-ಸಂಸ್ಕೃತಿಯ ರಕ್ಷಣೆ ಮತ್ತು 
ವಿಕಾಸಕ್ಕಾಗಿ ಬದ್ಧ ಕಂಕಣವಾಗಿರುವ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಪಂಚಕೋಟಿ 
ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಪರಿಷತ್ತು ಕನ್ನಡ ಬದುಕಿನ ಬಹುಮುಖೀ 
ಆಯಾಮಗಳಿಗೆ ಆಲೋಚನೆ- ಅಕ್ಷರ- ಕ್ರಿಯೆಗಳ ಮೂಲಕ ಸ್ಪಂದಿಸುತ್ತಲೇ ಬಂದಿದೆ. 


ಪುಸ್ತಕ ಪ್ರಕಟನೆ, ಪರಿಷತ್ತು ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ಮುಖ್ಯ 
ಚಟುವಟಿಕೆಗಳಲ್ಲೊಂದು. ಸೃಜನಶೀಲ ಕೃತಿಗಳಲ್ಲದೆ ಸೃಜನೇತರ ವಲಯದ- (ಅಂದರೆ, 
ವ್ಯಾಕರಣ, ನಿಘಂಟು, ಚರಿತ್ರೆ, ಸಮಾಜ ವಿಜ್ಞಾನ, ಮನೋವಿಜ್ಞಾನ, ಪರಿಶೋಧನೆ, 
ತತ್ವವಿಚಾರ, ಶಾಸನಶಾಸ್ತ್ರ, ಮಾಹಿತಿ ತಂತ್ರಜ್ಞಾನ, ವಿಮರ್ಶೆ, ಜಾನಪದ, ಸಂಶೋಧನ, 
ಪತ್ರಿಕೋದ್ಯಮ... ಹೀಗೆ) ಹಲವಾರು ಜ್ಞಾನಕ್ಷೇತ್ರಗಳು ಸಾವಿರಾರು ಕೃತಿಗಳ ರೂಪದಲ್ಲಿ 
ಕನ್ನಡ ಕುಲಕೋಟಿಯನ್ನು ತಲಪುತ್ತಲೇ ಇವೆ. ಎಲ್ಲ ಬಗೆಯ ಅಭಿವ್ಯಕ್ತಿಗಳಿಗೂ ಕನ್ನಡ 
ಭಾಷೆಯನ್ನು ಸಿದ್ಧಗೊಳಿಸುವುದು ನಮ್ಮ ಪ್ರಮುಖ ಉದ್ದೇಶ. 


ಜನವರಿ ೨೦೦೬ ರಲ್ಲಿ ಬೀದರಿನಲ್ಲಿ ನಡೆಯಲಿರುವ ೭ ೨ನೆಯ ಅಖಿಲ ಭಾರತ 
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ, ಸೃಜನೇತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ೭೨ 
ಪುಸ್ತಕಗಳನ್ನು ಮುದ್ರಿಸಿ ಪ್ರಕಟಿಸುವುದೆಂದು ನಮ್ಮ ಪ್ರಕಟನಾ ಸಮಿತಿ ತೀರ್ಮಾನಿಸಿತು. 
ಈ ಯೋಜನೆಯ ಅನುಷ್ಠಾನಕ್ಕೆ ವಿಶೇಷ ಆರ್ಥಿಕ ಅನುದಾನ ನೀಡಿದ ಕರ್ನಾಟಕ ಸರಕಾರಕ್ಕೆ 
ನಾವು ಕೃತಜ್ಞರು. ಈ ಕೃತಿಯ ಲೇಖಕರಿಗೆ ನಾವು ಆಭಾರಿ. ಅಚ್ಚುಕಟ್ಟಾಗಿ ಮುದ್ರಿಸಿದ 
ನಮ್ಮ ಬಿ.ಎಂ.ಶ್ರೀ. ಅಚ್ಚುಕೂಟದ ಸಿಬ್ಬಂದಿಗೆ, ಮುಖಪುಟ ವಿನ್ಯಾಸದ ಕಲಾವಿದರಿಗೆ 
ನಮ್ಮ ವಂದನೆಗಳು. 


ಚಂದ್ರಶೇಖರ ಪಾಟೀಲ (ಚಂಪಾ) 
ಅಧ್ಯಕ್ಷರು 


ಲೇಖಕರ ಮಾತು 


ವಚನಕಾರರು ಈ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಜಾಸತಾತ್ಮಕವಾಗಿ 
ನಡೆದು ನುಡಿದವರು. ಅನುಭಾವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ 
ಬೀಜಗಳನ್ನು ಬಿತ್ತಿ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸಹೋದರತ್ವದ ನೆಲೆಯಲ್ಲಿ 
ಮಾನವ ಹಕ್ಕು ಗಳನ್ನು ಪ್ರತಿಪಾದಿಸಿದವರು. ದುಡಿಮೆಯನು ದೈವತ್ವಕ್ಕೆ. ಏರಿಸಿ, ಕಾಯ 
ದೇಗುಲವನ್ನಾಗಿ ವ್ಯಕಿತ್ರದ ವಿವೇಚನೆಗೆ ಹರಿಕಾರರಾದವರು, ಅನುಭಾವ 
ಮಂಟಪದ ಶರಣರು. ಕಾಲ ಎಂಥ ಮೌಲ್ಯಗಳನ್ನು ಒರೆಗೆ ಹಚ್ಚುವ ಸಾಮರ್ಥ್ಯ 
ಪಡೆದಿದೆ. ಅನುಭಾವ ಮಂಟಪವು ಪ್ರತಿಪಾದಿಸಿದ ಮೌಲ್ಯಗಳಿಗೆ ಇಂದಿಗೂ 
ಮುಸುಕು. ಬಂದಿಲ್ಲ ೧೨ನೆ ಶತಮಾನಕ್ಕಿದ್ದ ಪ್ರಸುತತೆಯೇ ಇಂದಿನ ಬದುಕಿಗೂ 
ಅನಿವಾರ್ಯವೆನಿಸುತ್ತಿದೆ. ಇಂತಹ ವಚನಕಾರರ ಕುರಿತು ಏನಾದರೂ ಕೆಲಸ 
ಮಾಡಬೇಕೆಂಬ ಅಪೇಕ್ಷೆ ಬಂದಾಗ ಅನುಭಾವ ಮಂಟಪದತ್ತ ಓದಿನ ಆಸಕ್ತಿ 
ಮೂಡಿಸಿದ ಗುಲ್ಬರ್ಗಾದ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ 
ಪೀಠಾಧಿಪತಿಗಳಾದ ಪ ಪೂಜ್ಯ ಡಾ| ಶರಣ ಬಸವಪ್ಪ ಅಪ್ಪ ಅವರಿಗೂ, ನನ್ನ ಸಾಹಿತ್ಯ- 
ಸಾಂಸ್ಕೃ ತಿಕ ಕೃಷಿಗೆ ಚ್‌ ಪ್ರೋತ್ಸಾಹ ನೀಡುತ್ತಿರುವ ಭಾಲ್ಕಿ ಹಿರೇಮಠ ಸಂಸ್ಥಾನದ 
ಸನಕ ಪೂಜ್ಯ ಶ್ರೀ ಬಸವಲಿಂಗ ಪಟದೇವರಿಗೂ, ಗದುಗಿನ ತೊಕಣದಾಯಕ 
ಮಠದ ಶ್ರೀಗಳಾದ ಡಾ| ತೋಂಟದ. ಸಿದ್ದಲಿಂಗ ಮಹಾಸ್ವಾಮಿಗಳವರಿಗೂ ನನ್ನ 
ಅನಂತ ನಮನಗಳಿರುತವೆ. 


ಈ ಕೃತಿರಚನೆಗೆ ಮುಖ್ಯ ಕಾರಣೀಕರ್ತರೆಂದರೆ, ನನ್ನ ವಿದ್ಯಾ ಗುರುಗಳು ಮತ್ತು 
ಬೀದರ ಜಿಲಾ ್ಲ ಕನ್ನಡ ಸ ಸಾಹಿತ್ಯ ಪರಿಷತಿನ ಅಧ್ಯ ಕ್ಷರೂ ೫. ಡಾ. ಜಗನ್ನಾಥ ಹೆಬ್ಬಾಳೆ 
ಯವರು. ನಾನವರ ಎದ್ಯಾ ನ ವಟಿ ಅತ್ವ ೦ತ ವಾತ್ರಲ್ಯ! ದಿಂದ ನನ್ನ 


ಬೆಳವಣಿಗೆಯ ಹಿಂದೆ ನ ಪ್ರೋತ್ಸಾಹಿಸುತ್ತಿದ್ದಾರೆ. ಅವರಿಗೆ ನಾನೆಂದೂ. 
ಕೃತಜ್ಞನಾಗಿದ್ದೇನೆ. 


ಬೀದರನಲ್ಲಿ ಜರುಗುತ್ತಿರುವ ಅಖಿಲ ಭಾರತ ೭೨ನೆ ಕನ್ನಡ ಸಾಹಿತ್ಯ 
ಸಮ್ಮೇಳನದ ಸವಿನೆನಪಿಗಾಗಿ ಹೊರಬರುತ್ತಿರುವ ೭೨ ಪುಸಕಗಳ ಪೈಕಿ, 0 ್ಪ್ಥ8 
ಮಂಟಪದ ಚಾರಿತ್ರಿಕ ನೆಲೆಗಳು'' ಎಂಬ ನನ್ನ ಮೂ ಕೃತಿಯನ್ನು ಆಯ್ಕೆ ಮಾಡಿದ ಕನ್ನಡ 
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊ. “ಚಂದ್ರಶೇಖರ. ಸ (ಚಂಪು) 
ಆವಂಗೂ ಪರಿಷತಿನ ಎಲ್ಲಾ ಪದಾಧಿಕಾರಿಗಳಿಗೂ, ಸಿಬ್ಬಂದಿಯವರಿಗೂ ಮತ್ತು 


ಬಿ 


ಪುಸ್ತಕ ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನೆಂದೂ ಕೃತಜ್ಞನಾಗಿರುವೆ. 


ಡಾ. ಬಸವರಾಜ ಬಲ್ಲೂರ 


ಅನುಭವ ಮಂಟಪ : ಅನುಭಾವ ಮಂಟಪ 


"ಅನುಭಾವ ಮಂಟಪ'ವೆಂಬ ಹೆಸರು ರೂಢಿಯಲ್ಲಿ "ಅನುಭವ ಮಂಟಪ' 
ಎಂದೇ ಆಗಿರುವುದು. ನೀಲಾಂಬಿಕೆಯ ವಚನದಲ್ಲಿಯೂ ಕೂಡ ಅದು "ಅನುಭವ 
ಮಂಟಪ' ವೆಂದೇ ಇದೆ. ಆದರೆ "ಅನುಭಾವ'ವೆಂಬ ಪದಕ್ಕಿರುವ ಅರ್ಥವ್ಯಾಪ್ತಿ. 
ಮಹತ್ವ "ಅನುಭವ' ಎಂಬ ಪದಕ್ಕಿಲ್ಲ ಆದರೆ ಶರಣರು ಪ್ರಪಂಚದಲ್ಲಿದ್ದು 
ಪಾರಮಾರ್ಥ ಗೆದ್ದವರಾದ್ದರಿಂದ ಅನುಭವ ಲೌಕಿಕ, ಅನುಭಾವ ಅಲೌಕಿಕವೆಂದು 
ಅರ್ಥೈಸುವುದು ಇಲ್ಲಿನ ಉದ್ದೇಶವಲ್ಲ ಜನಭಾಷೆಯ ರೂಢಿಯಲ್ಲಿ ""ಅನುಭವ'' 
ವೆಂಬ ಪದವೇ ಇದೆ. ಇದು ಆಡುನುಡಿಯ ವ್ಯತ್ಯಾಸ ಅಷ್ಟೇ. ಸಾಮಾನ್ಯವಾಗಿ ಉಳಿದ 
ವಚನಕಾರರ ವಚನಗಳಲ್ಲಿ ""ಅನುಭವ'' ಎಂಬ ಪದದ ಬಳಕೆ ಇಲ್ಲ ""ಅನುಭವ'' 
ಎಂಬ ಪದವು ಭೀಮಕವಿಯ ಬಸವಪುರಾಣ (೬೧-೭೫)ದಲ್ಲಿ ಮತ್ತು 
ಚನ್ನಬಸವಣ್ಣನವರ ವಚನ (ಸ.ವ.ಸಂ. ೩-೪೭೫, ಪು. ೧೩೩೨)ದಲ್ಲಿ ಬಂದಿದೆ 
ಯಾದರೂ ಅದು "ಅನುಭಾವ' ಎಂಬ ಅರ್ಥದಲ್ಲೇ ಬಳಕೆಯಾಗಿದೆ. 

ಹೀಗೆ ವಚನಕಾರರು ಸತ್ಯದ ಸಾಕ್ಟಾತ್ಕಾರವನ್ನು ಅನುಭಾವವೆಂದು ಕರೆದು, 
ದೇವರು, ಧರ್ಮ, ಆಧ್ಯಾತ್ಮಗಳಿಗಿಂತ ಅನುಭಾವ ದೊಡ್ಡದೆಂದು ನಂಬಿದ್ದರಿಂದ; 
ಇಲ್ಲಿ ಅನುಭಾವ ಮಂಟಪವೆಂಬ ಪದ ಬಳಸಲಾಗಿದೆ. ಏಕೆಂದರೆ ಅನುಭಾವಕ್ಕೆ 
ನಿಯಮಗಳಿಲ್ಲ ಸೀಮೆಗಳಿಲ್ಲ ಆಕಾರಗಳಿಲ್ಲ ಆದರೆ ಸಂಘ ಸಂಸ್ಥೆಗಳಿಗೆ ನಿಯಮ 
ಸಹಿತವಾದ ಸೀಮೆಗಳಿರುತವೆ. ಅದಕ್ಕಾಗಿಯೇ ಶರಣರು ಸಂಘಗಳನ್ನು ಕಟ್ಟದೆ 
ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವದ ಪ್ರತೀಕದ, ಕಾಯಕನಿಷ್ಠರ ಅನುಭಾವ 
ಮಂಟಪವನ್ನು ಕಟ್ಟಿದ್ದಾರೆ. 


ಪರಿವಿಡಿ 


ಭಾಗ ಒಂದು : ಅನುಭಾವಮಂಟಪದ ಅಸಿತ್ತದ ನೆಲೆಗಳು 


೧. ಪ್ರಸಾವನೆ 

೧.೧. ಚರಿತ್ರೆ - ಕಲ್ಯಾಣ 

೧.೨. ಕಲ್ಯಾಣದಲ್ಲಿ ಅನುಭಾವಮಂಟಪ 

೧.೩. ಅನುಭಾವ ಪೆದನಿಷ ತ್ತಿ 

೧.೪. ಅನುಭಾವ-ಚಾರಿತ್ರಿಕ ನೆಲೆಗಳು 

೧.೫. ಅನುಭಾವಮಂಟಪದ ಅಸಿತ್ವದ ನೆಲೆಗಳು 


ಭಾಗ ಎರಡು : ಅನುಭಾವಮಂಟಪದ ಶೌಲನಿಕತೆ 


೨. ಹಿನ್ನೆಲೆ 

ನ! ಬೌದ್ಧಸಂಘ - ಅನುಭಾವಮಂಟಪ 

೨.೨. ಜೈನರ ಸಮವಸರಣಮಂಟಪ - ಅನುಭಾವಮಂಟಪ 
೨.೩. ಸೈದ್ಧಾಂತಿಕ ನೆಲೆಗಳು 

೨.೪. ಸಾಕ್ರೆಟಿಸ್‌ನ ಚರ್ಚೆಗಳು - ಅನುಭಾವಮಂಟಪ 
೨.೫. ಪ್ಲೇಟೋ ಅಕಾಡೆಮಿ - ಅನುಭಾವಮಂಟಪ 
ಕೊನೆಯ ಮಾತುಗಳು 

ಅಡಿಟಿಪ್ಪಣಿಗಳು 


ಅನುಬಂಧ, ನಕಾಶೆಗಳು/ಲಾಂಛನಗಳು 


೧೦೭ 
೧೧೫ 
೧೨೦ 
೧೨೬ 
೧೩೧ 
೧೩೯ 


ಪ್ರಸಾವನೆ 


ಹಿಂದಣ ಹೆಜ್ಜೆಯನರಿತಲ್ಲದೆ ನಿಂದ ಹೆಜ್ಜೆಯನರಿಯಬಾರದು ಎಂಬ 
ಅಲ್ಲಮನ ಮಾತು, ಜಾಗತೀಕರಣದ ಬಲವಾದ ಗಾಳಿ ಬೀಸುತ್ತಿರುವ ಮತ್ತು ಇಡೀ 
ಜಗತ್ತು ಭಯೋತ್ಪಾದನೆ- ಭ್ರಷ್ಟುಚಾರಗಳಿಂದ ನಲುಗುತ್ತಿರುವ ಇಂದಿನ ಸಂದರ್ಭ 
ದಲ್ಲಿ ತುಂಬ ಪ್ರಸುತವಾಗಿದೆ. ವರ್ತಮಾನವೆನ್ನುವುದು ಭೂತ ಮತ್ತು ಭವಿಷ್ಯತಿನ 
ಕೊಂಡಿಯಾಗಿದ್ದು ಭೂತವು ವರ್ತಮಾನದ ಮತ್ತು ಭವಿಷ್ಯತ್ತಿನ ಬದುಕಿಗೆ 
ಬೇಕಾಗುವ ಬೆಳಕಿನ ಕಿರಣವೂ ಆಗಿದೆ. ಆ ಬೆಳಕಿನ ಕಿರಣಗಳ ಮೂಲಕ ನಮ್ಮ 
ಬದುಕನ್ನು ಕಟ್ಟುವ ಕ್ರಿಯೆ ನೆರವೇರಬೇಕಾಗಿದೆ. ಅಂಥ ಆಶಾವಾದದ ಎನ್ನೆಲೆಯಲ್ಲಿ 
ಅನುಭಾವಮಂಟಪ ಕುರಿತ ಚರ್ಚೆ ಎಂದಿಗಿಂತ ಇಂದು ಪ್ರಸುತವೆನಿಸುತ್ತದೆ. 


ಅನುಭಾವ ಮಂಟಪವೆಂದರೆ, ಅದೊಂದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ 
ವೇದಿಕೆ ಎಂಬ ಗ್ರಹಿಕೆಗಳೇ ಹೆಚ್ಚಾಗಿವೆ. ವಾಸ್ತವವಾಗಿ ಹಾಗಲ್ಲ ಅದು ಶ್ರೇಷ್ಠ 
ಶಿವಾನುಭವಿಗಳು ಸೇರಿ ನಡೆಸಿದ ಸಂಸ್ಥೆಯಾಗಿದ್ದರಿಂದ ಹಾಗನಿಸಬಹುದು. ಆದರೆ 
ಅನುಭಾವ ಮಂಟಪದ ಆದ್ಯತೆ ಇದ್ದುದು ಆದರ್ಶ ಸಮಾಜವೊಂದನ್ನು ಕಟ್ಟುವುದು. 
ಆ ಮೂಲಕ ಎಲ್ಲರ ಕೈಗಳಿಗೆ ಕೆಲಸ ಕೊಟ್ಟು ಎಲ್ಲರಿಗೂ ""ಅರಿವು'' ಬರುವಂತೆ 
ನೋಡಿಕೊಂಡು, ಎಲ್ಲರಿಗೂ ಮಾತು ಕಲಿಸಿದ್ದು ಎಲ್ಲರಲ್ಲಿ ವಿಚಾರವಾದವನ್ನು 
ಬಿತಿರುವುದು ಮತ್ತು ಅವುಗಳ ಮೂಲಕ ಹೊಸ ಮೌಲ್ಯಗಳನ್ನು ಹುಟ್ಟು ಹಾಕಿದ್ದು 
ಅನುಭಾವ ಮಂಟಪ. ಹಾಗಾಗಿ ಅನುಭಾವ ಮಂಟಪ ಇಂದಿನ ಹಲವಾರು 
ಸಮಸ್ಯೆಗಳಿಗೆ ಪರಿಹಾರ ಸೂತ್ರವಾಗಿ ಕಂಡುಬರುತ್ತದೆ. ಹಾಗಂತ ಎಲ್ಲ ಸಮಸ್ಯೆಗಳ 
ಪರಿಹಾರಸೂತ್ರವಲ್ಲ ಅಲ್ಲದೆ ಅನುಭಾವ ಮಂಟಪ ಹಳೆಯದು ಎಂದು ಅದರ ಬಗ್ಗೆ 
ಉದಾಸೀನತೆ ತಾಳುವುದೂ ಅಲ್ಲ ಅದನ್ನು ಒಂದು ಮಾನಸಿಕ ದೂರದಲ್ಲಿ ನಿಂತು 
ನೋಡಬೇಕು. ಆಗ ಮಾತ್ರ ಅದರ ಅನನ್ಯತೆಯ ಅರಿವಾಗುತದೆ. ಅನುಭಾವ 
ಮಂಟಪ ಹುಟ್ಟುಹಾಕಿದ ಮೌಲ್ಯಗಳು ಜೀವಪರವಾಗಿವೆ. ಅವು ನಮ್ಮ ಮೂಲಭೂತ 
ಅವಶ್ಯಕತೆಗಳಾದ ಅನ್ನ, ಅರಿವೆ, ಆಶ್ರಯ, ಅರಿವು ಮತ್ತು ಔಷಧ ಎಲ್ಲರಿಗೂ 
ದಕ್ಕುವಂತೆ ಮಾಡುತ್ತವೆ. ಆ ಮೂಲಕ ಇಡೀ ಜಗತ್ತು ಶಾಂತಿ, ನೆಮ್ಮದಿ ಮತ್ತು 
ಪ್ರೀತಿಯ ನೆಲೆಯಲ್ಲಿ ಬದುಕಲು ಸಾಧ್ಯವಾಗಿಸುತ್ತವೆ. ಏಕೆಂದರೆ ಬಹುತೇಕ 
ಯಾವದೇ ಸಮಾಜೋ- ಧಾರ್ಮಿಕ ಸಂಘಟನೆಗಳು, ದರ್ಶನಗಳು, ತತ್ವ ಮತ್ತು 
ಸಿದ್ಧಾಂತಗಳು ತುಂಬಿಕೊಡದಂತಹ ಆತ್ಮಸ್ಥೈರ್ಯ ಹಾಗೂ ಜೀವನ ಪ್ರೀತಿ ತುಂಬಿ 


ಕೊಡುವುದು ಅನುಭಾವ ಮಂಟಪದ ಮುಖ್ಯ ಕಾಳಜಿಯಾಗಿತ್ತು ಇಂಥ ಮಹತ್ವದ 
ಅನುಭಾವಮಂಟಪ ಕಟ್ಟಿದವರು ೧೨ನೆ ಶತಮಾನದ ಬಸವಾದಿ ಶರಣರು. 

ಇಂಥ ಮಹತ್ವದ ಅನುಭಾವ ಮಂಟಪದ ಅಸಿತ್ರ್ಯವೇ ಇಲ್ಲವೆಂದು ಕಪಟರಾಳ 
ಕೃಷ್ಣರಾಯರು ಸೊಲ್ಪೆತಿದಾಗ ರೆ. ಉತ್ತಂಗಿ ಚನ್ನಪನವರು "ಅನುಭಾವ ಮಂಟಪದ 
ಐತಿಹಾಸಿಕತೆ' ಎಂಬ ಸಂಶೋಧನಾತ್ಮಕವಾದ ಲೇಖನಗಳನ್ನು ಬರೆದು ಅನಂತರ 
ಅವುಗಳನ್ನು ಪುಸಕ ರೂಪದಲ್ಲಿ ತೆರದು, ಕಪಟರಾಳ ಕೃಷ್ಣರಾಯರಿಗೆ ಉತರಿಸಿದರು. 
ಇದೆಲ್ಲ ಪತ್ರಿಕೆಗಳ ಮೂಲಕ ಫಡಿಡ ಚರ್ಚೆಗಳು. ಅವುಗಳನ್ನೆಲ್ಲ ಅವಲೆ ಕಿಸಿದರೆ 
ಅವು ವೈಯಕಿಕ ಕಾರಣಕ್ಕಾಗಿ ನಡೆದ ಚರ್ಚೆಗಳಂತೆ ಕಾಣುತವೆ. ಆದ್ದರಿಂದ 
ಅನುಭಾವ ಮಂಟಪದ ಅಸಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ ಏನೇ ಆಗಲಿ, 
ರೆ. ಚನ್ನಪ್ಪ ಉತ್ಪಂಗಿಯವರ ಕೃತಿ ಚಾರಿತ್ರಿಕವಾಗಿ ಮಹತ್ವದ್ದಾಗಿದೆ. ಅದರ ಮುಂದು 
ವರಿಕೆಯಾಗಿ ಈ ಕೃತಿಯನ್ನು ಗ್ರಹಿಸಬಹುದಾಗಿದೆ. 

ಅನಂತರದಲ್ಲಿ ಅನುಭಾವ ಮಂಟಪ ಕುರಿತು ಎಚ್‌. ತಿಪ್ಪೇರುದ್ರಸ್ವಾಮಿ 
ಪಿ. ಎನ್‌. ಮಹಾದೇವಯ್ಯನವರೂ ಒಂದೊಂದು ಕಿರುಹೊತ್ತಿಗೆಯನ್ನು ಕ 
ಇಂಗ್ಲಿಷಿನಲ್ಲಿ ರೆ. ಉತ್ತಂಗಿಯವರೆ Anubhava Mantapa (the Re of the 
lingayath religion) ಹಾಗೂ ಅದರ ಕನ್ನಡದ ಆವೃತ್ತಿ "ಅನುಭವ ಮಂಟಪ' 
(ಲಿಂಗಾಯತ ಧರ್ಮದ ಹೃದಯ) ಎಂಬ ಕಿರುಹೊತ್ತಿಗೆಗಳನ್ನು ತಂದರು. ಇತ್ತೀಚೆಗೆ 
ಡಾ. ಎಸ್‌.ಎಂ. ಹಿರೇಮಠ ಅವರು "ಅನುಭಾವ ಮಂಟಪ ದರ್ಶನ' ಎಂಬ 
ಕೃತಿಯನ್ನು ರಚಿಸಿದ್ದಾರೆ. ಪ್ರಸಾರಾಂಗದ ಉಪನ್ಯಾಸ ಮಾಲಿಕೆಯಲ್ಲಿ ಡಾ. ಶಶಿಕಲಾ 
ಮೊಳ್ಳಿಯವರ "ಅನುಭವ ಮಂಟಪದ ಶಿವಶರಣೆಯರು' ಎಂಬ ಕಿರುಕೃತಿ ಕೂಡ 


ಜ್‌ ಇವನ್ನು ಬಿಟ್ಟರೆ, ಅನುಭಾವ ಮಂಟಪ ಕುರಿತು ಬಿಡಿ ಬಾ 
ಪ್ರಕಟವಾಗಿವೆ. 


ಯಾವುದೇ ದರ್ಶನವಾಗಲಿ, ಸಿದ್ದಾಂತವಾಗಲಿ ಒಮ್ಮಿಂದೊಮ್ಮೆಲೆ ಹುಟ್ಟ 
ಲಾರದು. ಒಮ್ಮೆಲೆ ಹುಟ್ಟುವ ಸಿದ್ದಾಂತಗಳಿಗೆ ಹೆಚ್ಚಿನ 'ಅರ್ಥಸಾಧ್ಯತೆಗಳೂ 
ಇರಲಾರವು. ಹಾಗಾಗಿ ಒಬ್ಬರು ಮಾಡಿದ ಕೆಲಸ ಕಾರ್ಯಗಳನ್ನು ಮತ್ತೊಬ್ಬರು 
ಮುಂದುವರೆಸಬೇಕಾಗುವುದು. ಹೊಸ ಅರ್ಥದ ಹುಡುಕಾಟಕ್ಕೆ ಇದು ಅನಿ 
ವಾರ್ಯ. ಅದನ್ನೇ ನಾವು "ಚಾರಿತ್ರಿಕ ಪ್ರಜ್ಞೆ ಎಂದು ಕರೆಯುತ್ತೇವೆ. ಆದ್ದರಿಂದ 
ಅನುಭಾವ ಮಂಟಪ ಕುರಿತ ಇದುವರೆಗೆ ಹತವ ಸಕಗಳು ಬಂದರೂ ಈ ಕೃತಿ 
ರಚನೆ ಗೆ ಕೈಹಾಕಿರುವೆ. ಹಾಗಂತ ಇದು ರುಂ ಸರಿ ಎಂದು ಹೇಳುತ್ತಿಲ್ಲ ಅಲ್ಲದೆ 


ಇದು ನೆಗೆಟಿವ್‌ ಕೂಡ ಅಲ್ಲ ಜ್ಞಾನದ ಸಾಲಿನಲ್ಲಿ ಇದು ಪ್ರಯತ್ನದ ಹೆಜ್ಜೆಯಾಗಿ ಈ 
ಕೃತಿಯ ಮೊದಲ ಭಾಗ ಬರೆದಿರುವೆ. 


೧. ಪ್ರವೇಶ 


ವಿದ್ಯೆ ವಿನಯವನ್ನು ಬೆಳೆಸುತ್ತದೆ, ವಿನಯ ಸಂಸ್ಕೃತಿಯ ಹುಟ್ಟಿಗೆ ನೆರವಾಗು 

ತ್ತದೆ. ಹಾಗಾಗಿ ""ವಿಶ್ವ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಯೇ ಗುರು'' ಎಂಬ 
ಅಗ್ಗಳಿಕೆಯ ವಿಚಾರ ಹುಸಿಯಲ್ಲ, ಇಲ್ಲಿ ವಿದ್ಯ- ವಿನಯ ಸಂಸ್ಕೃತಿಗೆ ಕೊರತೆಯಿಲ್ಲ, ಈ 
ಮಾತನ್ನು ಸಮರ್ಥಿಸುವಾಗ ಭಾರತೀಯ ಪರಂಪರೆಯಲ್ಲಿ ಸಾಮಾಜಿಕ ಸಾಮರಸ್ಯ 
ಗಳು ಧರ್ಮ ಸಮನ್ವಯತೆ, ಸತ್ಯ-ನಿಷ್ಠೆಯ ಪ್ರಾಯೋಗಿಕತೆಗಳು, ಸಹಿಷ್ಠತೆ ಹಾಗೂ 
ೂನವೀಯತೆಯ ಅನುಕಂಪದ ತುಡಿತಗಳು ಕಾಲಮಾನಕ್ಕೆ ತಕ್ಕಂತೆ ಸ್ಪಂದಿಸುತ್ತಲೇ 
ರಕ್ತಗತವೆಂಬಂತೆ ಇಲ್ಲಿನ ಜನಮನದಲ್ಲಿ ಹರಿದು ಬಂದಿವೆ. ಇವಕ್ಕೆ ಆದಿಕವಿ 
ಪಂಪನಲ್ಲಿ ಸಮರ್ಥನೆ ದೊರೆಯುತ್ತದೆ. ಪಂಪನು ಕನ್ನಡಿಗರು ವೀರರು, ತ್ಯಾಗಿಗಳು, 
ಭೋಗಿಗಳು, ಯೋಗಿಗಳು, ಗೇಯಪ್ರಿಯರು, ಅಲಂಪುಳ್ಳ ವರು, ಇಂಪುಳ್ಳವರು, 
ಹಾಗೂ ಗೊಟ್ಟಿಪ್ರಿಯರು ಎಂದಿದ್ದಾನೆ. ಪಂಪ ಹೇಳಿದ ಈ ಮಾತುಗಳು ಕನ್ನಡಿಗರ 
ಉನ್ನತ ಮೌಲ್ಯಗಳೂ ಹೌದು. ಈ ಮಾತುಗಳು ಎಂತಹವರ ಮನಸನ್ನು 
ಸೂರೆಗೊಳಿಸದೇ ಇರವು. ಅಂತೆಯೇ ಹೊರಗಿನವರು ಇಲ್ಲಿನೆಲೆಸಲು ಸಾಧ್ಯವಾಗಿರ 
ಬೇಕು. ಕನ್ನಡಿಗರು ರಸಿಕರೆಂಬ ಮಾತಿನೊಂದಿಗೆ ಗೊಟ್ಟಿ (ಗೋಷ್ಟಿ ಪ್ರಿಯರೂ 
ಎಂಬ ಮಾತನ್ನು ಸೇರಿಸಿದ್ದಾನೆ. ಇದಕ್ಕೆ ಪೂರಕವಾಗಿಯೇ ೧೨ನೆ ಶತಮಾನದಲ್ಲಿ 
ಅನುಭಾವ ಗೋಷ್ಠಿಗಾಗಿ ಅನುಭಾವಮಂಟಪದ ರಚನೆಯಾಗಿದ್ದು ಚಾರಿತ್ರಿಕ 
ಮಹತ್ವವಾಗಿದೆ. ಬಸವಾದಿ ಶರಣರಿಂದ ಬಸವಕಲ್ಯಾಣದಲ್ಲಿ ರೂಪಿತವಾದ ಆ 
ಅನುಭಾವ ಮಂಟಪ ಧಾರ್ಮಿಕತೆಗೆ ಹಾಗೂ ವೈಚಾರಿಕತೆಗಳ ಸಮನ್ವಯಕ್ಕೆ 
ರಚನಾತ್ಮಕ ಆಂದೋಲನವಾಗಿ, ಇಡೀ ವಿಶ್ವಕ್ಕೆ ಮಾದರಿಯ ಚಳುವಳಿಯಾಗಿ ರೂಪು 
ತಳೆಯಿತು. ಶೋಷಣೆಯ ವಿರುದ್ದ ಆಮೂಲಾಗ್ರ ಬದಲಾವಣೆ ತಂದ ಈ ಸಂಸ್ಥೆ, 
ಸಾಮಾಜಿಕ ಸಮತೆ, ಸದಾಚಾರ, ಶಾಂತಿ, ಚಿತ್ರಶುದ್ಧತೆಗಳೊಂದಿಗೆ, ಸಹಬಾಳ್ವೆ 
ಯನ್ನು, ಸ್ವಾತಂತ್ರ ವನ್ನು ತಂದುಕೊಟ್ಟಿತ್ತು ಪುರುಷನಷ್ಟೇ ಸ್ತ್ರೀಯರೂ ಎಪ್ರನಷ್ಟೇ 
ಅಂತ್ಯಜನು, ಅರಸನಂತೇ ಪ್ರಜೆಗಳೂ, ಸಮಾಜೋ-ಧಾರ್ಮಿಕ ಬದುಕಿನ ಪಾಲು 
ದಾರರಾದುದು ಅಪೂರ್ವದ ಸಂಗತಿ. ದೇವಭಾಷೆಯೆಂದು ಖ್ಯಾತಿಪಡೆದ 
ಸಂಸ್ಕೃತದ ಬದಲು ಅನುಭಾವಮಂಟಪದ ಮೂಲಕ ಆಡುಭಾಷೆಯಾದ ಕನ್ನಡದಲ್ಲಿ 
ಸಾಹಿತ್ಯಕೃಷಿ ಆರಂಭವಾಯಿತು. ಲಿಂಗಭೇದ, ವರ್ಗಭೇದ, ವರ್ಣಭೇದವಿಲ್ಲದೆ 


೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಕಾರಣಗಳೂ ಇದವು. ಸಾಮಂತರ, ಅರಸರ ಮತ್ತು ಚಕ್ರವರ್ತಿಗಳ ಆಳ್ವಿಕೆಯಲ್ಲಿ 
ಹಂಚಿಹರಿದು ಹೋಗಿದ್ದು ಸಾಂಸ್ಕೃತಿಕ ಅಸಿತ್ರವು ಮೇಲ್ವರ್ಗದವರ ಸ ಸಂಸ್ಕ ತಿಯನ್ನು 
ಮಾತ್ರ ಪ್ರತಿಬಿಂಬಿತವಾಗುವಂತೆ ನೋಡಿಕೊಂಡಿದೆ. ಪ್ರತಿ ಬೊ ಸ 
ಚಕ್ರವರ್ತಿಗಳಿಗೆ ತನ್ನ ಹಾಗೂ ತನ್ನ ಸಾಂಸ್ಕೃತಿಕ ಅಸಿತ್ತಕ್ಕಾಗಿ ನಿರಂತರ ಹೋರಾಟ 
ಅನಿವಾರ್ಯವಾಗಿತು. ಅದು ಪುನರ್‌ ಸಂಘಟನೆಗಳ ಹುಟ್ಟುದಿಕೆಗೆ ಕಾರಣವಾಗು 
ತ್ರಿದ್ದುದರಿಂದ ಸ್ಥಳೀಯ ವಿಘಟನೆಗಳಿಗೆ ಆಸ್ಪದ ನೀಡಿದಂತಾಗುತಿತ್ತು ಈ ಪುನರ್‌ 
ಸಂಘಟನೆಯ ಖರ್ಚುವೆಚ್ಚಗಳಿಗೆ ಕೆಳವರ್ಗದವರ ಶ್ರಮಮೂಲದ ಉತ್ಪಾದನೆ 
ಅವಲಂಬಿಸಿತ್ತು ಇನ್ನು ಕೆಳವರ್ಗದವರು ""ಯಾವ ಅರಸು ಬಂದರೂ ರಾಗಿ 
ಬೀಸೋದು ತಪ್ಪಲ್ಲ' ಎನ್ನುವ ನೆಲೆಯಲ್ಲಿ ತಮ್ಮ ತಮ್ಮ ಮೂಲಭೂತ ಅವಶ್ಯಕತೆಗಳ 
ಈಡೇರಿಕೆಗಾಗಿ ದಿನನಿತ್ಯದ ದುಡಿಮೆಯ ಹೋರಾಟಕ್ಕೆ ಒಳಗಾಗಬೇಕಿತ್ತು 
ಕೆಲವೊಂದು ಸಲ ಬಿಟ್ಟಿ ದುಡಿಮೆ ಅನಿವಾರ್ಯವಾಗಿತ್ತು ಈ ಅಸಮಾನ ಆರ್ಥಿಕ 
ಹಂಚಿಕೆಯ ಒಳಬೇರುಗಳು ಚರಿತ್ರೆಯ ಪ್ರತಿರೋಧಿ ನೆಲೆಯ ಚಾಲಕ ಶಕ್ತಿಗಳಾಗಿ 
ಕೆಲಸ ಮಾಡಿದವು. 


೧.೧.೨. ರಾಜಕೀಯ ಸ್ಥಿತ್ಯ ತರ : 


ಮಧ್ಯಯುಗದ ಭಾರತೀಯ ಚರಿತ್ರೆ ಹಲವಾರು ಸ್ಥಿತ್ಯಂತರಗಳಿಂದ ಕೂಡಿದ್ದು 
ಟು ಸಾಮರಸ್ಯವು ಭಾರತೀಯ ನೆಲೆಯಲ್ಲಿ ಜರೆ ಇಲ್ಲ ಇದಕ್ಕೆ ಪ್ರಮುಖ 
ಕಾರಣವೆಂದರೆ, ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ಘರ ಆಂತರಿಕ 
ವಾಗಿ ಸಹಯೋಗದಿಂದಿರದೆ, ನಿರಂತರವಾಗಿ ಪರಸ್ಪರ ಕಲಹ ಆಕ್ರಮಣಗಳಲ್ಲಿ 
ತೊಡಗಿದ್ದು; "ಇಬ್ಬರ ನ್ಶಾ ನ್ಯಾಯ ಮೂರನೆಯವನಿಗೆ ಆಯ' ಎಂಬಂತೆ ಪರಕೀಯರ 
ದಾಳಿಗಳಿಗೆ ಆಹ್ವಾನ ನೀಡಿದಂತಾಗಿತ್ತು, ಭಾರತದ ಚಕ್ರವರ್ತಿಗಳ ಮೇಲೆ, ಅಖಂಡ 
ಭಾರತದ ಮೇಲಿನ ರಾಜಕೀಯ (ಘಜ್ನ ಕಾಲ ೧೦೨೪) ದಾಳಿಯಿಂದಾಗಿ ಉತ್ತರ 
ಭಾರತದ ದೆಹಲಿಯ ಸುಲ್ತಾನರ ಆಳ್ವಿಕೆಯ ಚಕಾ ಧಿಪತ್ಯಕ್ಕೆ ಒಳಗಾಗುವಂತೆ 
ನಡಿ ನಂತರ ಅದೇ ಪು ನರಾವರ್ತನೆಯೆಂಬಂತೆ ಮತ್ತೆ ಘೋರಿ (೧೧೭೫) 

ಮಗ್ರ ಭಾರತದ ಮೇಲೆ ದಾಳಿ ಮಾಡಿದ. 


ಈ ಎರಡೂ ವ ಮುಸ್ಲಿಂ ದಾಳಿಗಳು ಬಹುತೇಕ ಉತ್ತರಭಾರತದ ಮೇಲೆ ಹೆಚು 

ಜ 

ಪರಿಣಾಮಕಾರಿಯಾದ್ದರಿಂದ ಇಡೀ ಉ ತರ ಬಾರತೀಯ ; ಸಮಾಜೋ ರಾಜಕೀಯ 
ಬದುಕಿನ ತಲ್ಲಣದಿಂದ ನಮ್ಮ ಸಾಂಸ್ಕೃ ತಿಕ ಅಸಿತ್ರ ಶ್ರವೆಲ್ಲ ಅಸವ್ಯಸಗೊಂಡಿತು (ಇಲ್ಲಿ 


ಆರಂಭವಾದ ಪರಕೀಯ ಆಳ್ವಿಕೆಯು ಆಸೇ rd: ಹಾಚಿ 
ಕೊಂಡಿತು). 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೫ 
೧.೧.೩. ದಕ್ಷಿಣಭಾರತ 


ಉತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದ ಚರಿತ್ರೆಯ ಸಾಂಸ್ಕೃತಿಕ 
ನೆಲೆಗಳು ಎಂದಿಗೂ ಆಶಾದಾಯಕವಾಗಿಯೇ ಇವೆ. ಅದರಲ್ಲಿ ""ಕರ್ನಾಟಕ 
ಇತಿಹಾಸದ "೮' ಮತ್ತು "೧೪'ನೆ ಶತಮಾನಗಳ ನಡುವಣ ಅವಧಿಯು "ಕರ್ನಾಟಕ 
ಬಲ'ವು ಉತ್ಸಾಹಯುತ ಪ್ರಶಂಸೆಗಳನ್ನು ಗಳಿಸುವಂತಹ ಶಕ್ತಿ ಪ್ರದರ್ಶನದ ಮತ್ತು 
ಯಶಸ್ಸಿನ ಸಂದರ್ಭಗಳಿಂದ ತುಂಬಿದೆ''. ! ಆದರೆ ಇಲ್ಲಿ ಸಹ ಅಧಿಕಾರ ಅಸಿತ್ತದ 
ಹಿನ್ನೆಲೆಯಲ್ಲಿ ಆಂತರಿಕ ವೈಮನಸ್ಸುಗಳು ಹಲವಾರು ಪ್ರಾಂತಭೇದಗಳಿಗೆ ಎಡೆ 
ಮಾಡಿಕೊಟ್ಟಿದೆ. ಹಾಗಾಗಿ ಮಧ್ಯ ಕಾಲದಲ್ಲಿ ದಕ್ಷಿಣ ಭಾರತದ ಆಳ್ವಿಕೆಯ ಅಧಿಕಾರವು 
ಆಂಧ್ರದಲ್ಲಿ ಡಿ ತಮಿಳುನಾಡಿನಲ್ಲಿ. ಚೋಳರು, ಉತರ ಕರ್ನಾಟಕದಲ್ಲಿ 
ಯಾದವ "(ಸವುಣ)ರು, ದಕ್ಷಿಣ ಕರ್ನಾಟಕವು ಹೊಯಳ ಮತ್ತು ಚಾಳುಕ್ಯರಲ್ಲಿ 
ಹಂಚಿಹೋಗಿತ್ತು 


೧.೧.೪. ಚಾಳುಕ್ಯರು : 


ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಪ್ರಮುಖ ಪ್ರಭಾವಿ ಅರಸು ಮನೆತನ 
ವೆಂದರೆ ಚಾಳುಕ್ಯರದು ಒಂದೆ. ಈ ಚಾಳುಕ್ಯರು ಸು. ೬ನೆ ಶತಮಾನದಿಂದ ೧೨ನೆ 
ಶತಮಾನದವರೆಗೆ ಆಳ್ವಿಕೆ ಮಾಡಿದರು. 


ಬದಾಮಿ ಚಾಳುಕ್ಯರು (ದಕ್ಷಿಣ ಕರ್ನಾಟಕದ ಬದಾಮಿಯನ್ನು ರಾಜಧಾನಿ 
ಯಾಗಿ) ಮತ್ತು ಕಲ್ಯಾಣ ಚಾಳುಕ್ಯರು (ಉತ್ತರ ಕರ್ನಾಟಕದ ಇಂದಿನ ಬೀದರ 
ಜಿಲ್ಲೆಯ ಬಸವಕಲ್ಯಾಣ, ಅಂದಿನ "ಕಲ್ಯಾಣ' (ಕಲ್ಯಾಣಪುರ) ಮತ್ತು ವೆಂಗಿಯ 
ಚಾಳುಕ್ಯರು ರಾಜ್ಯಭಾರ ಮಾಡಿದ್ದಾರೆ. ಇವರಲ್ಲಿ ಬದಾಮಿಯ ಚಾಳುಕ್ಯರು ಮತ್ತು 
ಕಲ್ಯಾ ಬ ಚಾಲುಕ್ಯರೆ ಇಲ್ಲಿ ಚಾರಿತ್ರಿಕವಾಗಿ ಮುಖ್ಯರಾಗುತಾರೆ. 


ಕಲ್ಯಾಣದ ಚಾಲುಕ್ಯರು ಜ್ರ 


೨ನೆ ತೈಲಪನಿಂದ ಆರಂಭವಾದ ಈ ಮನೆತನವು ಬದಾಮಿ ಚಾಲುಕ್ಯರಿಂದ 
ಬೇರ್ಪಟ್ಟು ಕಲ್ಲಾ ಿಣಪುರವನ್ನೇ ತಮ್ಮ ರಾಜಧಾನಿಯಾಗಿ ಪಡೆದುದರಿಂದ ಆ. 
ಮನೆತ ನವನ್ನು ಕಲ್ಯಾಣದ ಚಾಳುಕ್ಯ ರೆಂದು ಕರೆಯಲಾಗಿದೆ. ಆದರೂ ಕಲ್ಯಾಣ 
ಚಾಳುಕ್ಯರ xd BE ಆಗಿದೆ ಎಂಬುದಕ್ಕೆ ಶಾಸನ ಹಾಗೂ ಸಾಹಿತ್ಯಕೃತಿ ್ರ 
ಗಳಲ್ಲಿ ಬಬರ ಕಲ್ಯಾಣ ಚಾಲುಕ್ಯರ ಪ್ರಭುತ್ವದ ಹಿತಾಸಕ್ತಿ ಹಾಗೂ ಆಶೋತರ 
ಗಳು ಕನ್ನಡದ ದೇಸೀಯತೆಯ ಮೌಲ್ಯಗಳಿಂದ ರೂಪ ಪಡೆದ ಅವರ ಆಳ್ವಿಕೆ, 


೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಕವಿರಾಜಮಾರ್ಗಕಾರ ವರ್ಣಿಸಿದ ಗಡಿಗಳ ಮೇಲೆಯೇ ಕೇಂದ್ರಿ ಕೃತವಾಗಿದೆ. 

ಅಲ್ಲದೆ ಈ ಪ್ರದೇಶಗಳೊಂದಿಗೆ ನಿರ್ದಿಷ್ಟ ಭಾಷಿಕ, ಸಾಮಾಜಿಕ ಹಾಗೂ ಸಾಂಸ್ಕೃ ತಿಕ 

ಸಮೀಕರಣಗಳು ನಡೆದಿವೆ. ಇವರ ಆಳ್ವಿಕೆಯು ಅತ್ಯಂತ ಪ್ರಬಲ ಹಾಗೂ ಮುಖ್ಯ 

ಅರಸನೆಂದರೆ ಆರನೇ ವಿಕ್ರಮಾದಿತ್ಯ. ದ ಆಳ್ವಿಕೆಯು ಅತ್ಯಂತ ಸಮೃದ್ಧಿಯ ಕಾಲ 

ವಾಗಿತ್ತು ಎಂದು Orientlistರು ಅಭಿಪ್ರಾಯ ಪಟರೆ, ಬಿಲಣನು ಸುಖಿ (ಆನಂದ) 

ರಾಜವಾಗಿರೆಂದು ವಿವರಿಸುವನು. ಆಸ್ಥಾನ A ವಿಜ್ಞಾನೇಶ್ವರ ತನ್ನ 
ಮಿತಾಕ್ಷರ ಕೃತಿಯಲ್ಲಿ 


""ನಾಸೀ ದಸ್ಲಿ ಭವಿಷ್ಯತೆ ಕ್ಷಿ ಕ್ಷಿತಿತತೀಕಲ್ಯಾ ಣಕಲ್ಪಂಪುರಂ। 

ನೋದ್ರಷ್ಟಃ ಶ್ರುತಏವವಾಕ್ಷಿತಿಪತಿಃ ಶ್ರೀವಿಕ್ರಮಾರ್ತೋಪಮಃ ॥'' 2 
ಎಂದಿದ್ದಾನೆ. 
ಅಂದರೆ ಈ ಭೂಮಿಯ ಮೇಲೆ ಕಲ್ಯಾಣದಂತಹ ಮತ್ತೊಂದು ನಗರ ಈ ಹಿಂದೆ 
ಇರಲಿಲ್ಲ ಇಂದೂ ಇಲ್ಲ ಮುಂದೆಯೂ ಇರುವುದಿಲ್ಲ ವಿಕ್ರಮಾದಿತ್ಯನಂಥ 
ಚಕ್ರವರ್ತಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಎಂದು ಅರ್ಥ. ಈ ಮಾತುಗಳು 
ಅತಿಶಯೋಕ್ತಿ ಎನಿಸಿದರೂ ಸತ್ಯಕ್ಕೆ ಸಮೀಪವಾಗಿವೆ. ಸಾಂಸ್ಕೃ ತಿಕವಾಗಿ ೬ನೆಯ 
ವಿಕ್ರಮಾದಿತ್ಯನ ಕೊಡುಗೆ ಅಪಾರ. ""ಸಂಖ್ಯಾದೃಷ್ಟಿಯಿಂದ EE 
ಅಧಿಕ ಶಾಸನ ಬರೆಸಿದ ಚಕ್ರವರ್ತಿ ಯಾತ. ಸಾವಿರಕ್ಕೂ ಮೇಲ್ಪಟ್ಟಿರುವ ಇವನ ಶಾಸನ 
ಗಳಲ್ಲಿ ಆ ಕಾಲದ ರಾಜಕೀಯ, ಆಡಳಿತಾತ್ಮಕ, ಧಾರ್ಮಿಕ, ಸಾಮಾಜಿಕ ಮೊದಲಾದ 
ವಿಷಯಗಳು ತುಂಬಿ ನಿಂತಿವೆ.''3 ಇದರಿಂದ ವಿಕ್ರಮಾದಿತ್ಯನ ಘನತೆ ವಿದಿತವಾಗುತ್ತದೆ. 


ನಂತರ ಬಂದ ಸೋಮೇಶ್ವರನು ಅಸಮರ್ಥನಾಗಿದ್ದನು. ಇವನ ಮಗ 
ಇಮ್ಮಡಿ ಜಗದೇಕಮಲ್ಲ  (೧೧೩೯- ೧೯) ಕಾಲವಾದನು. ಮುಂದೆ ೩ನೆಯ ತೈಲಪ 
(೧೧೪೯-೬೨) ಅಧಿಕಾರ ವಹಿಸಿಕೊಂಡನು. ಆದರೆ ತೈಲಪನು ಸಹ ಹೇಳುವಷ್ಟು 
ದಕ್ಕ ಶ್ರೇಷ್ಠ ಆಡಳಿತಗಾರನಾಗಿರಲಿಲ್ಲ ಈತನ ದೌರ್ಬಲ್ಯದ ಸದುಪಯೋಗವನ್ನು 
ಪಡೆದ ಕಲಚೂರಿಗಳು ಪ್ರಬಲರಾಗಲು ಸಾಧ್ಯವಾಯಿತು. 


' ೧.೧.೫. ಕಲಚೂರಿಗಳು : 


ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಸಾಮಂತ ಅರಸರಲ್ಲಿ ಒಬ್ಬರಾದ ಕಲಚೂರಿ 
ಗಳು ಕರ್ನಾಟಕದಲ್ಲಿ ಕ” ಶತಮಾನದ ಆರಂಭದಲ್ಲಿ ಬೆಳಕಿಗೆ | ಸ್ವತಂತ್ರ 
ವಾಗಿ ಅತ್ಯಂತ ಅಲ್ಪಾವಧಿಯ ಆಳ್ವಿಕೆ ಮಾಡಿದ ಇವರು ರಾಜಕೀಯ, ಕಫ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೭ 


ಧಾರ್ಮಿಕ, ಆರ್ಥಿಕ, ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ ಬದಲಾವಣೆಗೆ ಕಾರಣ 
ರಾದರು. ದುರಂತವೆಂದರೆ ಸಮರ್ಥ ನಾಯಕತ್ವದ ಆಳ್ವಿಕೆ ನೀಡಲು ಇವರಿಗೆ 
ಸಾಧ್ಯವಾಗಲಿಲ್ಲ ಆದ್ದರಿಂದ ಇವರ ರಾಜಕೀಯ ವ್ಯವಸ್ಥೆಯ ರೂಪುರೇಷೆಗಳೇ 
ಬದಲಾದವು. 

ಕಲಚೂರಿಗಳು ಸಹ ಸುವರ್ಣ ವೃಷಭ (ಚಿನ್ನದ ಗೂಳಿ) ಲಾಂಛನ 
ಹೊಂದಿದ್ದ ಮಧ್ಯಪ್ರದೇಶದ ಕಟಚೂರಿಗಳಂತೆ ಇವರೂ ಸೂರ್ಯಚಂದ್ರರ 
ಮೂಲದವರೆಂದು ಹೇಳಿಕೊಳ್ಳುತಾರೆ (ಇವರ ಲಾಂಛನದಲ್ಲಿ ಚಂದ್ರಾರ್ಕರಿರು 
ವುದು ಗಮನಿಸಬೇಕು ನೋಡಿ : ಕಲಚೂರಿಗಳ ಲಾಂಛನ). ಮೊದಲು ಮಂಗಲ 
ವೇಢ (ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲಿ ರಾಜಧಾನಿಯಾಗಿ ಮಾಡಿಕೊಂಡು 
ನಂತರ ಕಲ್ಯಾಣಕ್ಕೆ ಬಂದರು (ಇಂದಿನ ಬೀದರ ಜಿಲ್ಲೆಯ ಬಸವಕಲ್ಯಾಣ). 

ಕಲಚೂರಿಗಳಲ್ಲಿ ಅತ್ಯಂತ ಪ್ರಮುಖ ಅರಸ ೨ನೆಯ ಬಿಜ್ಜಳ. ಇವನು 
ಮೊದಲು ಚಾಲುಕ್ಯರಲ್ಲಿ ಮಹಾಮಾಂಡಲಿಕನಾಗಿದ್ದು ೨ನೆಯ ತೈಲಪನನ್ನು ಕ್ಷಿಪ್ರ 
ಕ್ರಾಂತಿಯಿಂದ ಕೆಳಗಿಳಿಸಿ ಸ್ವತಂತ್ರ ಚಕ್ರವರ್ತಿಯಾದನು. ಬಹುಶಃ ಚಾರಿತ್ರಿಕ ಗತಿ 
ತಾರ್ಕಿಕತೆಯೆಂದರೆ ಇದೇ ಇರಬಹುದು. ಕಾಲಮಾನದ ಬದಲಾವಣೆಯೇ ಚರಿತ್ರೆ 
ಅಲ್ಲವೇ? ಆದರೆ ಈ ಬದಲಾವಣೆಯ ಮಧ್ಯದ ರಾಜಕೀಯ, ಸಮಾಜೋ- 
ಧಾರ್ಮಿಕ ಸ್ಥಿತ್ಯಂತರಗಳಿಂದ ಕಲೆ-ಸಾಹಿತ್ಯದಲ್ಲಿ ಅಗಾಧ ಬದಲಾವಣೆಗಳಾದವು. 

ಹೊಸ. ಅಧಿಕಾರ ಒಪ್ಪಿಕೊಳ್ಳುವ ಸಂಕ್ರಮಣ ಸ್ಥಿತಿಯ ಅಸವ್ಯಸತೆ ರೂಪು 
ಗೊಳ್ಳುವ ಮಧ್ಯದಲ್ಲಿ ಒಂದಿಷ್ಟು ಸಂಘರ್ಷ ಆದರೊಡಲಿನಿಂದಲೇ ಬರುತ್ತ, 
ಹೊಸದೊಂದು ಸಂಘಟನೆ ಹುಟ್ಟುಹಾಕುವುದು ಸಾಮಾಜಿಕ ಅನಿವಾರ್ಯವಾಗಿ 
ಬಿಡುತ್ತದೆ. ತತ್ಕಾಲೀನ ಸಂಘಟನೆಯ ಆಶಯ ಮತ್ತು ಸಮಾಜದ ಕರೆಯ ಫಲ 
ಶ್ರುತಿಯಾಗಿ ಸಾಮಾಜಿಕ ಮೌಲ್ಯಗಳನ್ನು ಪುನಃ ಕಟ್ಟುವ, ರೂಪಿಸುವ ಯತ್ನಗಳು 
ಜರುಗುತ್ತವೆ. ಅವಕ್ಕೆ ಸಮೂಹದ ಒಲವು ಇರುತ್ತದೆ. ಅಂಥ ಸಂಘಟನೆಯಾಗಿ 
ರೂಪು ಪಡೆದಿದ್ದು ಕಳಚೂರಿ ಬಿಜ್ಜಳನ "ಮಂತ್ರಿಯಾಗಿದ್ದ ಬಸವಣ್ಣನ ಮೂಲಕ. 
ಸಂಘಟನೆಯನ್ನು ಅನುಭಾವ ಮಂಟಪವಾಗಿ ಬಸವಣ್ಣ ಸಮರ್ಥ ರೀತಿಯಲ್ಲಿ 
ರೂಪಿಸಿದ್ದು, ಬಿಜ್ಜಳ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಬಂದು ಅದನ್ನು ರಾಜಧಾನಿ 
ಯಾಗಿಸಿಕೊಂಡು ಆಳಲು ಆರಂಭಿಸಿದಾಗ ಎಂದು ಧಾರಾಳವಾಗಿ ಹೇಳಬಹುದು. 


೧.೧.೬. ಕಲ್ಯಾಣ : 


ಕಲ್ಲಾಣವೆಂಬ ಹೆಸರು ಅನಂತವನು ತುಂಬಿಕೊಡುವ ಧೀಮಂತ ಪಾರಿಭಾಷಿಕ 
ರಿ he 


ಸ ೧೧ ॥ಡಔ ಷು ಬ ನೌ ಲ್ಲಾ 
ಪದ. ಇದು ಅಭಿವೃದ್ದಿಯ (progressive) ಉನ್ನತಿಯ ಸಂವಾದಿಪದವಾಗಿದೆ. 


? 
೮ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದೇ ಕಲ್ಯಾ ಣವಾಗಿರೋದರಿಂದ ಇದೊಂದು 
ಬಾಬನ 4 ಹೌದು, ಗುಣಧರ್ಮವೂ 'ಹೌದು. ಹೀಗೆ ಕಲ್ಯಾ ಣಕ್ಕೆ ಶಾಬ್ದಿಕ 
ಮಹತ್ವವಿದ್ದರೆ ಚಾರಿತ್ರಿಕವಾಗಿ ರಾಮಾಯಣ-ಮಹಾಭಾರತದ ಕಾಲದಿಂದಲೂ ಈ 
ಚ ಮಹತ್ವವಿದೆ. ಮುಂದೆ ಚಾಳುಕ್ಯರು, ಕಳಚೂರ್ಯರು ಕಲ್ಯಾಣವನ್ನೇ 
ದೇ ಆಳ್ವಿಕೆ ಮಾಡಿದರಿಂದ ಅದಕ್ಕೆ ಖ್ಯಾತಿ ಚಾ ಅಲ್ಲದೆ 
ಮಧ್ಯಕಾಲೀನ ಸಂದರ್ಭಕ್ಕೆ ಬಸವಾದಿ ತರಹದ ಸಾಮಾಜಿಕ-ಧಾರ್ಮಿಕ 
ಚಳುವಳಿಯ ಮೂಲಕ ಅನೇಕ ಜನರನ್ನು ಇದು ಆಕರ್ಷಿಸುವಂತೆ ಮಾಡಿ ದೇಶ- 
ವಿದೇಶದಿಂದ ಸಾವಿರಾರು ಜನರನ್ನು ಬರಮಾಡಿಕೊಂಡಿದರಿಂದ ಇದಕ್ಕೆ ಮತಷ್ಟು 
ಮೆರಗು ಬಂತು. ಅಂತಹ ಕಲ್ಯಾಣದ ಮಹಾತ್ಮ್ಯೆಯನ್ನು. ಚೆನ್ನಬಸವಣ್ಣ 
ವರ್ಣಿಸಿದ್ದಾನೆ. 


""ಸ್ಪಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮತ್‌ ಕಲ್ಯಾ ಣಪುರದ ಮಹಾತ್ಮ್ಯ ಎಂತೆಂದೆಡೆ : 
ವಿಸ್ತರಿಸಿ ಪೇಳುವೆನು, ಎಲ್ಲಾ ಶಿವಗಣಂಗಳು ಕೇಳಿ ಕೃತಾರ್ಥರಾಗಿರಯ್ಯ. 
ಹದಿನಾಲ್ತ್ರು ್ರಿ ಭುವನಕ್ಕೆ ಕಳಸವೆಂದೆನಿಸುವ ರುದ್ರಲೋಕವೇ ಮತ್ಯ ೯ಕ್ಕಿಳಿತಂದು, 
ಹ ಸ ಪುರವಾಗಿ ಹುಟ್ಟಿತು ನೋಡಿರಯ್ಯ 1 

ಲ್ಲಿ ಸತ್ಯರು ಸಾತ್ವಿಕರು ನಿತ್ವರು ನಿಜ್ಜೆಕ್ಕರು ಮಹಾಜ್ಞಾನಿಗಳು 
ASS ಪಾ ಶಿವಾನುಭಾವಸಂಪನ್ನರು ಶಿವಲಿಂಗಪ್ರಾಣಿಗಳು 
ಶಿವಪ್ರಸಾದಪಾದೋದಕಸಂಬಂಧಿಗಳು ಶಿವಾಚಾರವೇದ್ಯರು ಶಿವಾಗಮಸಾಧ್ಯರು 
ಶಿವಸಮಯಪಕ್ಷರುಗಳಲ್ಲದೆ ಮತ್ತಾರು ಅಲ್ಲಿಲ್ಲ ನೋಡಿರಯ್ಯಾ 
ಪಾಪಿಗಳು ಕೋಪಿಗಳು ಅ ಸತ್ಯರು ಅನಾಚಾರಿಗಳು ಹೋಗಬಾರದು ಕಲ್ಯಾಣವ 
ಮೀರಿ ಹೊಕ್ಕೆಹೆವೆಂಬವರಿಗೆ ಬಾಳ ಬಾಯಧಾರೆ ನೋಡಿರಯ್ಯಾ 
ಆ ಕಲ್ಯಾಣ ಅಗಮ್ಮ ಅಗೋಚರ ನೋಡಿರಯ್ಯ 
ಆ ಮಹಾಕಲ್ಯಾಣದ ವಿಸ್ತೀರ್ಣ ತಾನೆಂತೆಂದಡೆ : 
ಹನ್ನೆರಡು ಯೋಜನೆ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ 
ಮುನ್ನೂರರವತ್ತು ಬಾಗಿಲವಾಡ 
ಆ ಬಾಗಿಲಿಂಗೆ ನೂರ ಐವತ್ವೆದು ವಜ್ರದ ಹಾರೆಯ ಕದಂಗಳು 
ಇನ್ನೂರ ಇಪ್ಪತ್ತೆದು ಕಲುಗೆಲಸದ ದ್ವಾರಪಟ 
ನಾನೂರ ಐವತ್ತು ಸುವರ್ಣದ ಕೆಲಸದ ಸ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಅಲ್ಲಿ ನೂರ ಹದುನೈದು ಚೋರಗಾಡಿ 
ಅವಕ್ಕೆ ನೂರ ಹದಿನ್ಫೈದು ಮೊಳೆಯ ಕದಂಗಳು 
ಇಪ್ಪತ್ತು ಬಾಗಿಲು ಆಳರಿಯೊಳಗಿಪವಾಗಿ ಅವಕ್ಕೆ ಕದಂಗಳಿಲ್ಲ 
ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಂಟೆ ನಾಲ್ವತ್ತೆಂಟು ಯೋಜನ ಪರಿಪ್ರಮಾಣ 
ಬಾಹತ್ತರ ( ನಿಯೋಗಿಗಳ) ಮನೆ ಲಕ್ಷ; ಮಂಡಳಿಕರ ಮನೆ ಲಕ್ಷ; 
ಸಾಮಾಂತರ ಮನೆ ಲಕ್ಷ; ರಾಯ ರಾವುತರ ಮನೆಯೊಳಡಗಿದ 
ಮನೆಗಳಿಗೆ ಲೆಕ್ಕವಿಲ್ಲ 
ದ್ವಾದಶ ಯೋಜನ ವಿಸ್ತೀರ್ಣದ ಸೂರ್ಯವೀಧಿ ನೂರಿಪ್ಪತ್ತು ; 
ದ್ವಾದಶ ಯೋಜನದ ಸೋಮವೀಧಿ ನೂರಿಪತ್ವೆದು 
ಅದರಿಂ ಮಿಗಿಲಾದ ಒಳಕೇರಿ ಹೊರಕೇರಿಗೆ ಗಣನೆಯಿಲ್ಲ 
ಆ ಪಟ್ಟಣದೊಳಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶಿವಾಲಯ 
ಆ ಶಿವಾಲಯಂಗಳಿಗೆ ಮುಖ್ಯವಾದ ತ್ರಿಪುರಾಂತಕದೇವರ ಶಿವಾಲಯ 
ಮುನ್ನೂರರವತ್ತು ಪದ್ಧಪತ್ರ ತೀವಿದ ಸರೋವರಗಳು 
ಎರಡು ಲಕ್ಷವು ಎಂಬತ್ತೆದು ಸಾವಿರದ ಏಳು ನೂರೆಪ್ಪತ್ತು 
| ದಾಸೋಹದ ಮಠಂಗಳು : 

ಆ ದಾಸೋಹದ ಮಠಂಗಳಿಗೆ ಮುಖ್ಯವಾದ 
ಬಸವರಾಜದೇವರ ಮಠದ ವಿಸ್ತೀರ್ಣವೆಂತೆಂದಡೆ ; 
ಯೋಜನವರಿಯ ಬಿನ್ನಣದ ಕಲುಗೆಲಸದ ಪೌಳಿ ; 

ಅತಿ ಸೂಕ್ಷ್ಮದ ಕುಸುರಿಗೆಲಸದ ದ್ವಾರವಟ್ಟವೈದು 
ಅವಕ್ಕೆ ಪಂಚಾಕ್ಷರಿಯ ಶಾಸನ 
ಮಿಸುನಿಯ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ 
ಆ ಬಾಗಿಲುವಾಡದಲ್ಲಿ ಒಪ್ಪತಿರ್ಪವಯ್ಯಾ 

ನಂದಿಯ ಕಂಬದ ಧ್ವಜ ಉಪ್ಪರಗುಡಿ ಪತಾಕೆ ವ್ಯಾಸದ್ವಜ ಒಪ್ಪುತಿರ್ಪವಯ್ಯ 

ಆ ಮಧ್ಯದಲ್ಲಿ ಬಸವರಾಜದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣು 

ಸಹಸ್ತಕಂಭದ ಸುವರ್ಣದುಪ್ಪರಿಗೆ ಆ ಮನೆಗೆತ್ತಿದ ಹೊನ್ನಕಳಸ ಸಾಎರ 

ಗುರುಲಿಂಗ ಜಂಗಮಕ್ಕೆ ಪಾದಾರ್ಚನೆಯ ಮಾಡುವ ಹೊಕ್ಕರಣೆ 


೧೦ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ನಾಲ್ಕು ಪುರುಷಪ್ರಮಾಣದ ಘಾತ 
ಅಲ್ಲಿ ತುಂಬಿದ ಪಾದೋದಕದ ತುಂಬನುಚ್ಚಲು 
ಬೆಳೆವ ರಾಜಶಾಲಿಯ ಗದ್ದೆ ಹನ್ನೆರಡು ಕಂಡುಗ 
ಆ ಯೋಜನವರಿಯ ಬಿನ್ನಾಣದ ಅರಮನೆಯ ವಿಸ್ತೀರ್ಣದೊಳಗೆ 
ಲಿಂಗಾರ್ಚನೆಯ ಮಾಡುವ ಮಠದ 
ಕಟ್ಟಳೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ 
ಇನ್ನು ಬಸವರಾಜದೇವರು ಮುಖ್ಯವಾದ ಅಸಂಖ್ಯಾತರ ಮಠಂಗಳು 
ಆ ಕಲ್ಯಾಣದೊಳಗೆ ಎಷ್ಟು ಎಂದಡೆ ; 
ಹನ್ನೆರಡು ಸಾವಿರ ಕಟ್ಟಳೆಯ ನೇಮದ ಭಕ್ತರ ಮಠಂಗಳು 
ಇಪ್ಪತ್ತೆಂಟು ಸಾವಿರ ಮಹಾಮನೆಗಳು ; 
ಹತ್ತು ಸಾವಿರ ನಿತ್ಕನೇಮಿಗಳ ಮಠಂಗಳು ; 
ಹದಿನೈದು ಸಾವರ ಚೆಲುಮೆಯಗ್ಗವಣಿಯ ವ್ರತಸ್ಥರ ಮಠಂಗಳು ; 
ಐದು ಸಾವಿರ ವೀರವ್ರತನೇಮಿಗಳ ಕಟ್ಟಳೆಯ ಮಠಂಗಳು ; 
ಹನ್ನೆರಡು ಸಾಎರ ಅಚ್ಚಪ್ರಸಾದಿಗಳ ಮಠಂಗಳು, 
ಒಂದು ಸಾಎರ ಅರವತ್ತು ನಾಲ್ಕು ಶೀಲಸಂಪನ್ನರ ಮಠಂಗಳು 
ನಿತ್ಯ ಸಾವಿರ ಜಂಗಮಕ್ಕೆ ಆರೋಗಣೆಯ ಮಾಡಿಸುವ ದಾಸೋಜಹಿಗಳ 
ಮಠಂಗಳು, ಮೂವತ್ತೆರಡು ಸಾವಿರ 
ನಿತ್ಯ ಐನೂರ ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ 
ಸತ್ಯಸದಾಚಾರಿಗಳ ಮಠಂಗಳು ಐವತ್ತೆಂಟು ಸಾಎರ ; 
ನಿತ್ಯ ಸಾವರದ್ದೆನೂರು ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ 
ದಾಸೋಹಿಗಳ ಮಠಂಗಳು ಹನ್ನೊಂದು ಸಾವಿರ ; 
ನಿತ್ಯ ಅವಾರಿಯಿಂದ ಮಾಡುವ 
ಮಾಟಕೂಟದ ಸದ್ಭಕ್ತರ ಮಠಂಗಳು ಒಂದು ಲಕ ; 
ಜಂಗಮಸಹಿತ ಸಮಯಚಾರದಿಂದ ಲಿಂಗಾರ್ಚನೆಯ ಇಸು 
ಜಂಗಮಭಕ್ತರ ಮಠಂಗಳು ಎರಡು ಸಾ ಸಾಎರದೇಳ್ದೂರೆಪ್ಪತ್ತು ; 


ಅಂತು ಎರಡು ಲಕ್ಷವು ಎಂಬತ್ತೈದು ಸಾವಿರದ ಏಳುನೂರೆವ್ಪತ್ತು 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೧ 


ಇಂತಪ್ಪ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದಲೋಕದಿಂದಿಳಿತಂದ 
ಪ್ರಮಥಗಣಂಗಳ ಮಠಂಗಳು ಏಳುನೂರೆಪ್ಪತ್ತು 
ಇಂತೀ ಮಹಾಪ್ರಮಥರಿಗೆ ಪುರಾತರಿಗೆ ಅಸಂಖ್ಯಾತ 
ಮಹಾಗಣಂಗಳಿಗೆ ಪ್ರಮಥ ನಾಯಕನಾಗಿ, 
ಏಕಮುಖ, ದಶಮುಖ, ಶತಮುಖ, ಸಹಸ್ತಮುಖ, 
ಲಕ್ಷಮುಖ, ಕೋಟಿಮುಖ ಅನಂತಕೋಟಿಮುಖನಾಗಿ 
ಭಕ್ತರಿಗೆ ಒಡನಾಡಿಯಾಗಿಪ್ಪನು ಸಂಗನಬಸವಣ್ಣ 
ಜಗದಾರಾಧ್ಯ ಬಸವಣ್ಣ ಪ್ರಮಥಗುರು ಬಸವಣ್ಣ 
ಶರಣಸನ್ನಿಹಿತ ಬಸವಣ್ಣ ಸತ್ಯಸಾತ್ವಿಕ ಬಸವಣ್ಣ 
ನಿತ್ಕನಿಜ್ಜೆಕ್ಕ ಬಸವಣ್ಣ ಷಟ್‌ಸ್ಪಲಸಂಪನ್ನ ಬಸವಣ್ಣ 
ಸರ್ವಾಚಾರಸಂಪನ್ನ ಬಸವಣ್ಣ ಸರ್ವಾಂಗಲಿಂಗ ಬಸವಣ್ಣ 
ಸುಜ್ಞಾನಭರಿತ ಬಸವಣ್ಣ ನಿತ್ಯಪ್ರಸಾದ ಬಸವಣ್ಣ 
ಸಚ್ಚಿದಾನಂದಮೂರ್ತಿ ಬಸವಣ್ಣ ಸದ್ಯೋನೃಕ್ತಿರೂಪ ಬಸವಣ್ಣ 
ಅಖಂಡ ರಿಪೂರ್ಣ ಬಸವಣ್ಣ ಅಕಾಯಚರಿತ್ರ ಬಸವಣ್ಣ 
ಅಸಾಧ್ಯ ಸಾಧಕ ಬಸವಣ್ಣ ಅಭೇದ್ಧಭೇದಕ ಬಸವಣ್ಣ 
ಅನಾಮಯಮೂರ್ತಿ ಬಸವಣ್ಣ 
ಮಹಾಮನೆಯ ಮಾಡಿದಾತ ಬಸವಣ್ಣ 
ರುದ್ರಲೋಕವ ಮರ್ತ್ವಲೋಕಕ್ಷೆ ತಂದಾತ ಬಸವಣ್ಣ 
ಶಿವಾಚಾರದ ಘನವ ಮೆರೆದಾತ ಬಸವಣ್ಣ 
ಇಂತಹ ಬಸವಣ್ಣನ ಭಕ್ತಿಯನು ಒರೆದೊರೆದು ನೋಡುವ 
ಪ್ರಜ್ವಲಿತವ ಮಾಡುವ ಅಶ್ವಪತಿ, ಗಜಪತಿ, ನರಪತಿರಾಯ 
ರಾಜಾಧಿರಾಜ ಬಿಜ್ಜಳರಾಯನೂ ಆ ಬಸವಣ್ಣನೂ ಆ ಕಲ್ಯಾಣಪಟ್ಟಣದೊಳಗೆ 
ಸುಖಸಂಕಥಾವಿನೋದದಿಂದ ರಾಜ್ಯಂಗೆಯುತ್ತಿರಲು 
ಆ ಕಲ್ಯಾಣದ ನಾಮವಿಡಿದು ವಿವಾಹಕ್ಕೆ ಕಲ್ಯಾ ಣವೆಂಬ ನಾಮವಾಯಿತು. 
ಲೋಕದೊಳಗೆ ಕಲ್ಯಾಣವೇ ಕೈಲಾಸವೆನಿಸಿತ್ತು 
ಇಂತಪ್ಪ ಕಲ್ಯಾಣದ ದರುಶನವ ಮಾಡಿದಡೆ ಭವಂ ನಾಸ್ತಿ 


೧೨ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಇಂತಪ್ಪ ಕಲ್ಯಾಣವ ನೆನೆದೆಡೆ ಪಾಪಕ್ಷಯ,' 
ಇಂತಪ್ಪ ಕಲ್ಯಾಣದ ಮಹಾತ್ಥೆಯಂ ಕೇಳಿದೆಡೆ 
ಕರ್ಮಕ್ಷಯವಹುದು, ಮೋಕ್ಷ ಸಾಧ್ಯವಹುದು, 
ಇದು ಕಾರಣ, ಕೂಡಲಚೆನ್ನ ಸಂಗಮದೇವಾ 
ನಿಮ್ಮ ಭಕ್ತ ಬಸವಣ್ಣನಿದ್ದ ಠಾವೆ ಮಹಾಕಲ್ಯಾ ಣವೆಂದರಿದು 
ದಿವ್ಕಶಾಸನವ ಬರೆದು ಪಠಿಸಿದ ಕಾರಣ 
ಎನ್ನ ಭವಂ ನಾಸ್ತಿಯಾಯಿತಯ್ಯಾ'' ಜೆ 


ಹೀಗೆ ಕಲ್ಯಾಣವು ಕಲ್ಯಾಣ ಮನೋಧರ್ಮ ಹೊಂದಿ, ಸಕಲ ಜೀವರಾಶಿಗಳಿಗೆ 
"ದಯೆ' ತೋರಿದ್ದು ಅನುಭಾವಮಂಟಪದ ಮೂಲಕ. 


kkk 4 ಜೇ ಡೇ 


೧.೨ ಕಲ್ಯಾಣದಲ್ಲಿ ಅನುಭಾವ ಮಂಟಪ 


ತನ್ನ ಸಮಕಾಲೀನ ಅಸವ್ಯಸವಾದ ಬದುಕನ್ನು ವ್ಯವಸ್ಥಿತಗೊಳಿಸುವುದು 
ಸಾಮಾಜಿಕ ಅನಿವಾರ್ಯವಾದಾಗ, ಪರಿಸ್ಥಿತಿಗೆ ಅನುಕೂಲವಾದ ವ್ಯಕ್ತಿಯನ್ನು 
ಸಾಮಾಜಿಕ ರೂಪುರೇಷೆಗಳನ್ನು ಕಾಲ ತನ್ನಷ್ಟಕ್ಕೆ ತಾನೇ ರೂಪಿಸಿಕೊಳ್ಳುತದೆ. ಅದು 
ಜನತೆಯ ಆಶಯವೂ ಆಗಿರುತ್ತದೆ. ಅದಕ್ಕೆ ತಕ್ಕ ವ್ಯಕ್ತಿಯಾಗಿ ಬಸವಣ್ಣನ ವ್ಯಕಿತ್ರ ಆ 
ಕಾಲದ ಪರಿಸರ ರೂಪಿಸಿರುವುದು ಚಾರಿತ್ರಿಕವಾಗಿ ಮಹತ್ವದ ಸಂಗತಿ. 

ಆದರೆ ಶ್ರೇಣೀಕೃತ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾಯಕನಾಗ 
ಬೇಕಾದವನ ಮೂಲದ ಬಗ್ಗೆ ಪ್ರಶ್ನೆಗಳು ಬಂದಾಗ ಬಳು ಸರನೆ ದ 
ಕೆಳಸರದವನಾಗಿರಬೇಕು, ಮೇಲುಸರೆದವನಾಗಿರಬೇಕು ಎನ್ನುವಲ್ಲಿ ಎರಡು ವಾದ 
ಗಳಿವೆ. ಒಂದು ಮೇಲುಸರದ ವ್ಯಕ್ತಿಯಾಗಿರಬೇಕು ದ್ರ ಆಲಿವರ್‌ ಕಾಕನ 
ವಾದ. ""ನೀಗ್ರೋಗಳನ್ನು ಒಗ್ಗೂಡಿಸಿ ಅವರನ್ನು ಬಿಳಿಯರ ಹಿಡಿತದಿಂದ ಬಿಡುಗಡೆ 
ಮಾಡಿಸಬಲ್ಲ ನಾಯಕ "ಅನಿವಾರ್ಯವಾಗಿ ಬಿಳಿಯನೇ ಆಗಬೇಕಾಗುತ್ತದೆ. ಈ 
ಬಿಳಿಯ ತನ್ನನ್ನು ತಾನು ಕರಿಯರ ಜೊತೆ ಏಕೀಕರಿಸಿಕೊಳ್ಳುವುದರಿಂದ ತಮಗಿಂತ 
ಶ್ರೇಷ್ಠನಾದ ಆ ಬಿಳಿಯನ ತ್ಯಾಗವನ್ನು ಕರಿಯರು ಮೆಚ್ಚುತಾರೆ. ತಮ್ಮ ನಾಯಕನಾಗಿ 
ಒಪ್ಪಿಕೊಳ್ಳಲು ಅವರು ಹಿಂಜರಿಯರು. ಉಳಿದ ಬಿಳಿಯರು ತಮ್ಮವನೇ ಒಬ್ಬನು 
ಕರಿಯರ ನಾಯಕನಾಗಿರುವಾಗ ಕರಿಯರ ಬೇಡಿಕೆ, .ಧ್ಯೇಯ, ಉದ್ದೇಶಗಳನ್ನು 
(೦೩೬೩೦) ಸಹಾನುಭೂತಿಯಿಂದ ಪರಿಶೀಲಿಸಲು ಸದ್ದರಾಗುತ್ತಾರೆ. ಕೆ 


ಎರಡನೆಯದು ಕೆಳವರ್ಗದವನೇ ನಾಯಕನಾಗಬೇಕು ಎನ್ನುವುದು. (ದಲಿತ 
ಬರೆದದ್ದು ಮಾತ್ರ ದಲಿತ ಸಾಹಿತ್ಯ, ಸ್ತ್ರೀಯರು ಬರೆದದ್ದು ಮಾತ್ರ ಸ್ತ್ರೀವಾದಿ ಸಾಹಿತ್ಯ) 
ವಾಸವವಾಗಿ ಮೇಲ್ವರ್ಗದ ರಾಶ್‌ ಬಂದವನು ಎಷ್ಟರ ಮಟ್ಟಿಗೆ. ಕೆಳವರ್ಗದವನ 
ಮನೋವಲಯವನ್ನು ಇಳಿಯಬಲ್ಲವನಾಗಿರುತಾನೆ. ಅವನ ಮೌಲ್ಯ ಸಂವೇದನೆ, 
ತುಡಿತಗಳೇ ಮೇಲ್ವ ರ್ಗದ ನಾಯಕ ನಿಜವಾಗಿ ಪ್ರಾಮಾಣಿಕ ನೆಲೆಯಲ್ಲಿ ಕೆಳವರ್ಗ 
ದವರನ್ನು ಅರ್ಥೈಸಿಕೊಂಡಾಗಲೂ ಅವನನ್ನು ನ ಭಕತ ಒಪಿಕೊಳ್ಳಬಹುದೆ? 
ಎಂಬ ಪ್ರಶ್ನೆಗಳು ಬುದ್ಧ ಬಸವ, ಕಿದೀಚಿಗಳ ವಿಚಾರದಲ್ಲಿ ಕಾಕನ ನಿಲವು 
ವಾದರೂ, ಯೇಸು, 'ಅಂಬೇಡ್ಕರ್‌ ಮತ್ತು ಸ್ಟಾರ್ಟಾಕಸ್‌ರ ವಿಷಯದಲ್ಲಿ wan 


ಗ್ರಹಿಕೆಗಳು ವ್ಯತ್ಯಾಸಗೊಂಡಿವೆ. 'ಸ್ಪಾರ್ಟಾಕಸ್‌ನ "ಹೋರಾಟ ವಿಫಲವಾ 


ಹ್‌ 
ಲಖಿ ಣಜ 


> 
2 
01 
9 
CL 


೧೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ದಿಂದ ವಂಚಿತನಾದ. ಆದರೆ ಕೆಳವರ್ಗದಿಂದಲೇ ಬಂದ ಯೇಸು, ಅಂಬೇಡ್ಕರ್‌ 
ಸಹಕಾರ ಪಡೆದರು; ಯಶಸ್ವಿಯಾದರು. ಇದಕ್ಕೆ ಸಾಮಾಜಿಕ ಸಂದರ್ಭಗಳೂ 
ಉತರಿಸಬೇಕು. "'ಸ್ಪಾರ್ಟಾಕನ್‌ ಬರುವುದು ರಾಜಶಾಹಿ- ಪುರೋಹಿತಶಾಹಿಗಳ 
ಹಿಡಿತವಿರುವ ಸಾಮಾಜಿಕ ಸಂದರ್ಭದಲ್ಲಿ ಅವನ ದಂಗೆಯನ್ನು ರೋಮ್‌ 
ಸಾಮ್ರಾಜ್ಯ ಬಹಳ ನಿರ್ದಯತೆಯಿಂದ ಹೊಸಕಿ ಹಾಕುತದೆ. ಇದಕ್ಕೆ ಕಾರಣ 
ನಾಯಕನ ಹೋರಾಟಕ್ಕೆ ಅನುಯಾಯಿಗಳು ಸಂದಿಸದಿರುವುದು ಮತ್ತು ನಾಯಕ ' 
ನಾದವನು ಸುತಲಿನ ಪರಿಸರದಿಂದ ಮೇಲೇಳದಂತೆ ಪ್ರಭುತ್ವ ಹಾಗೂ ಧರ್ಮಾಧಿ 
ಕಾರಿಗಳು ತುಳಿದದ್ದು'' * ಆದರೆ ಅಂಬೇಡ್ಕರ್‌ ಬರುವುದು ರಾಜಸತ್ತೆಯ ಹಾಗೂ 
ವೃದಿಕಶಾಹಿಯ ನಿಸ್ತೇಜಕಾಲದಲ್ವಿ ಆದ್ದರಿಂದ ಯಶಸ್ಸು ಸಾಧ್ಯವಾಯಿತು. 

ಬುದ್ಧ- ಬಸವ, ಗಾಂಧಿ ಮೇಲ್ವರ್ಗದಿಂದಲೇ ಬಂದವರಾಗಿದ್ದು ಯಶಸ್ಸು 
J ಕಾರಣವಾದವು. ' ಅವರು ಕೆಳವರ್ಗದವರ ಮನೆ ನೋವಲಯಕ್ಕೆ 
ಇಳಿದದ್ದು ಆಯಾ ಕಾಲಸಂದರ್ಭಕ್ಕೆ ಸಮಾಜವೂ ಆ ನೆಲೆಯಲ್ಲಿ ಪಕ್ಷವಾಗಿರುವುದು. 

ಸಮಕಾಲೀನ ಪಕ್ವತೆ ಮತ್ತು ಪ್ರಜ್ಞೆ ಗಳೆರಡೂ ಬಸವಣ್ಣನಿಗೆ ಸಹಾಯಕವಾಗಿ 
೩೨ತಿರುವುದರಿಂದ ಸಂಘಟನೆಗೆ ಸಾಮಾಜಿಕ ಬಲ ಬಂದರೆ, ಕೆಳವರ್ಗದವರ 
ನೆಳೇನ್ನು ಸಹಿಸಿಕೊಳ್ಳದ ಸಂದರ್ಭದಲ್ಲಿ ಬಸವಣ್ಣ ಅವರನ್ನು ಅಪ್ಪಿಕೊಳ್ಳುವ 
ಮೂಲಕ ತನ್ನ ಸಂಘಟನೆಗೆ ಕೆಳವರ್ಗದ ನೈತಿಕ ಬೆಂಬಲ ಗಳಿಸುತಾನೆ. 

ತಾತ್ವಿಕ ರೂಪುರೇಷ ಷೆಗಳನ್ನು ರಚಿಸಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ 
ಪಾತಳಿಯ ಮೇಲೆ ವೇದಿಕೆಯೊಂದಸು ರಚಿಸಿ, ಸಾಂಸ್ಕೃತಿಕ ಬಲ ಪಡೆದನು. 
ಯಾವುದೇ ಭೇದ-ಭಾವವಿಲ್ಲದೇ ಎಲ್ಲರ ವಿಚಾರಗಳಿಗೆ ಮನ್ನಣೆ ಬರುವಂತೆ 
ಮಾಡಿದ್ದು ಕಲ್ಯಾಣದ ಅನುಭಾವಮಂಟಪದ ಮೂಲಕ. ಹಾಗಾಗಿ ಅನುಭಾವ 
ಮಂಟಪಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. 


೧.೨.೧. ಅನುಭಾವಮಂಟಪದ ಹಿ ಹಿನ್ನೆಲೆ : 


ಜಗತ್ತು ಹಲವಾರು ವಿಷಯಗಳನ್ನು ತನ್ನ ಒಡಲಲ್ಲಿ ಹೊದ್ದುಕೊಂಡು 
hee ಕಾಲ ಕಾಲದ ಅವಶ್ಯಕತೆಗಳನ್ನು. ಅದು ಪೂರೈಸುತಲೇ ಬಂದಿದೆ: 
ನಸ ಕೂಸಾದ ಮನುಷ್ಯ ಈ ಸೃಷ್ಟಿಯ ನಿಗೂಢಗಳನ್ನು ಗ್ರಹಿಸಲು ನಿರಂತರ 
ಜಿಜ್ಞಾಸೆಗೆ ಒಳಗಾಗಿದ್ದಾನೆ . ಮೂಲತಃ ಸಾಂಪಿಕನಾದ ಮನುಷ್ಯ ಆದಿಮ ಸ್ಥಿತಿಯಲ್ಲಿ 
ಅನನ್ಯವಾಗಿದ್ದು ಜನಸಂಖ್ಯೆ ಬೆಳೆದಂತೆ, ಅವನು ಗಣಗಳನ್ನು ಕಟ್ಟಿಕೊಂಡನು. ಆ 
ಗಣಕ್ಕೆ : ಶಕ್ತಿ ಹೊಂದಿದವನು ನಾಯಕನಾದನು. ಆ ಮೂಲಕ ಸಾ ಪ್ರವೃತ್ತಿಗಳ 
ಹುಟ್ಟಿಗೆ” ಕಾರಣನಾದ. ಪ್ರವೃತ್ತಿಗಳು ವೃತ್ತಿಗಳ ಹುಟ್ಟಿಕೊಳ್ಳುವಿಕೆಗೆ ವಿರಘಾಫಿ: ವೃತ್ತಿ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೧೫ 


ಮೂಲಕ ಸಾಮಾಜಿಕ ವರ್ಗಗಳು ಹುಟ್ಟಿಕೊಂಡವು. ಹಾಗೆ ನೋಡಿದರೆ ನಮ್ಮ 
ಜೀವನ ವಿಧಾನವಾದ ವರ್ಣವ್ಯವಸ್ಥೆಯ ಆರಂಭವಾಗಲಿ, ಜೀವನಶೈಲಿಗೆ 
ಬಂದೊದಗಿದ ಕಟ್ಟುಪಾಡಿನ ಸಂಹಿತೆಯಾಗಲೀ ವೇದಗಳಿಂದಲೇ ಮೊದಲಾದವು. 
ವೇದಪೂರ್ವದಲ್ಲಿ ಸಾಮಾಜಿಕ ವಿಘಟನೆಗಳು ಇರಲಿಲ್ಲ ವೇದೋತರದಲ್ಲಿ 
ಶ್ರೇಣೀಕೃತ ಸಮಾಜ ರಚನೆಯಾದಾಗ, ಸಾಮಾಜಿಕ ವರ್ಣಗಳು ಹುಟ್ಟಿದ್ದವು. ಹೀಗೆ 
ಏಕಕೋಶ ಜೀವಿಯಿಂದ ಆರಂಭವಾದ ಜೀವಜಗತ್ತು ಇಂದು ಮಿಲಿಯನ್‌ 
ಜೀವರಾಶಿಗಳಾಗಿ ಬೆಳೆದಿದೆ (ಪುರಾಣ ಮೂಲದಿಂದ ೮೪ ಲಕ್ಷ ಜೀವರಾಶಿಗಳು). 
ವೈವಿಧ್ಯಮಯವಾಗಿ ತನ್ನ ಹರವನ್ನು ಚಾಚಿಕೊಂಡಿದೆ. ಈ ಹರವು ರೂಪಿತವಾಗು 
ತ್ತಿದ್ದಂತೆ, ಉತ್ತಮವಾದ ಆದರ್ಶ ಸಮಾಜವೊಂದು ರೂಪಿಸಲೇಬೇಕೆಂಬ ಹಟವು 
ಮನುಷ್ಯನಲ್ಲಿ ಹುಟ್ಟಿಕೊಂಡಿತು. ಅಂಥ ಆದರ್ಶ ಸಮಾಜವನ್ನು ಕಟ್ಟುವುದೆಂದರೆ, 
"ಸತ್ಯ' ವನ್ನು ಹುಟ್ಟು ಹಾಕುವುದೆಂದೇ ಅರ್ಥ. ಆದರೆ ಸಮಾಜವು ಹುಟ್ಟಿಕೊಂಡಿನಿಂದ 
ಅದು ಹಲವಾರು ವೈರುಧ್ಯತೆಗಳನ್ನು ದ್ವಂದ್ವತೆಗಳನ್ನು ರೂಢಿಸಿಕೊಂಡು ಬಂದಿರು 
ವುದರಿಂದ ಆದರ್ಶ ಸಮಾಜವೊಂದು ರೂಪು ತಾಳುವುದು ಇಂದಿಗೂ ಅಪೂರ್ಣ 
ವಾಗಿಯೇ ಇದೆ. ಇದರ ಹಿಂದಿರುವ ಸಂಘರ್ಷವು ಮಾನವನ ಜ್ಞಾನದ ಭಾಗವೇ 
ಆಗಿದೆ. ಸಮಾಜದ ಉನ್ನತಿಯಲ್ಲಿ ಮಾನವನ ಉನ್ನತಿಗಳು ಅಡಗಿದೆ ಏಕೆಂದರೆ 
ಮಾನವ ಸಮಾಜ ಜೀವಿ. ಆದುದರಿಂದಲೇ ಮಾನವನ ಆಲೋಚನಾ ಕ್ರಮಗಳು, 
ಅವನ ವೈಚಾರಿಕ ಚಿಂತನೆಗಳು ಸಾಮಾಜಿಕ ಮಿತಿಗಳನ್ನು ದಾಟಲಾರವು. ಆದ್ದರಿಂದ 
ಆದರ್ಶ ಮಾನವನಿಂದ ನಿರ್ಮಾಣವಾದ ಆದರ್ಶ ಸಮಾಜ ತನ್ನಷ್ಟಕ್ಕೆ ತಾನೇ ರೂಪು 
ಪಡೆಯುತ್ತದೆ. ಆದರ್ಶ ಸಮಾಜವೊಂದನ್ನು ರೂಪಿಸುವ ಮೂಲಕ ಸತ್ಯವನ್ನು 
ಕಂಡುಕೊಳ್ಳುವ ಹೋರಾಟದಲ್ಲಿಯೂ ಸಹ ಮನುಷ್ಯ ಹೊಂದಿದ ಕುತೂಹಲಗಳು 
ವೈರುಧ್ಯದ ನೆಲೆಗಳನ್ನು ರೂಪಿಸಿ ಬಿಡುತ್ತದೆ. 
ಇಲ್ಲಿನ "ಸತ್ಯ'ವೆಂಬ ಪರಿಕಲ್ಪನೆಯು ವಾಸವದಲ್ಲಿ ""ಅನುಭಾವ''ವೇ ಆಗಿದೆ. 
ಸತ್ಯದ ಅನ್ವೇಷಣೆಗೆ ಒಂದು ಸಾಂಘಿಕ ಬಲ ಬೇಕು. ಇನ್ನೊಂದು, ಆ ಸಂಘದಲ್ಲಿ 
ಸಮಾನ ಮನಸುಗಳು ಬೇಕು. ಅಂದಾಗ ಒಂದು ಸತ್ಯದ ಸಾಕ್ಟಾತ್ಕಾರವಾಗುತ್ತದೆ. 
ಅದು ಆದರ್ಶ ಸಮಾಜವನ್ನು ಕಟ್ಟಲು ನೆರವಾಗುತ್ತದೆ. ಆದ್ದರಿಂದ ಈ ಸತ್ಯದ 
ಅಭಿವ್ಯಕ್ತಿಯೇ ಅನುಭಾವ. ಹಾಗಾಗಿ ಆದರ್ಶ ಸಮಾಜ ಕಟ್ಟಲು ಅನುಭಾವಿಗಳಿಂದ 
ಮಾತ್ರ ಸಾಧ್ಯ. ಅನುಭಾವಿಗಳಿಗೆ ಅಭಿವ್ಯಕಿಗೋಸ್ಕರ ಒಂದು ವೇದಿಕೆ ಬೇಕು, ಅದೇ 
ಮಂಟಪವಾಗುತದೆ. ಅಂದರೆ ಅನುಭಾವಿಗಳ ವೇದಿಕೆಯೇ ಅನುಭಾವಮಂಟಪ. 
ನುಕುಲದ ಚರಿತ್ರೆಯಲ್ಲಿ ೧೨ನೆಯ ಶತಮಾನದ ಆದರ್ಶ ಸಮಾಜವನ್ನು 
ರಚನಾತ್ಮಕ ನೆಲೆಯೂ ರೂಪಿಸಿತು. ಅನೇಕ ಜನ ಅನುಭಾವಿಗಳಿಗೆ ಅನುಭಾವ 


೧೬ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಮಂಟಪ ವೇದಿಕೆಯನ್ನು ನೀಡಿತು. ಅಷ್ಟೇ ಅಲ್ಲಅವರ ಅಭಿವ್ಯಕ್ತಿಗೆ ಮನ್ನಣೆ ದೊರಕಿಸಿ 
ಕೊಡಲು ಸಹಾಯಕವೂ ಆಯಿತು. ಆ ಕಾಲದ ಕೂಗಿಗೆ ಸ್ಪಂದಿಸಿದ, ಕಾಲದ ಧ್ವನಿ 
ಗಳತ್ತ ಕಾಲವನ್ನೇ ಸ್ಥಿತ್ಯಂತರಗೊಳಿಸಿದ ವೇದಿಕೆ, ಅನುಭಾವಮಂಟಪ. ಈ 
ಅನುಭಾವಕ್ಕೂ ಒಂದು ಚಾರಿತ್ರಿಕ ಮಹತ್ವವಿದೆ. 


೧.೨.೨ ಅನುಭಾವ : 


ಅನುಭಾವವೆಂಬುದು ವಿವಿಧಾರ್ಥಗಳಲ್ಲಿ ಬಳಕೆಗೊಳ್ಳುತ್ತಿರುವ ಪದವಾಗಿದೆ. 

ಕಾವ್ಯಮೀಮಾಂಸೆಯ ಮತ್ತು ಅಧ್ಯಾತ್ಮಿಕ ನೆಲೆಯಲ್ಲಿ ಭಿನ್ನ ಅರ್ಥಛಾಯೆಗಳ 
ನ್ನಲೆಯಲ್ಲಿ ಈ ಪದದ ಬಾಡಿ ಆದರೆ ಎರಡು ನೆಲೆಯಲ್ಲಿ ವಿಶಿಷ್ಠವಾದ 

ಜ್‌ ಗಳಿವೆ. ಮನುಷ್ಯ ತತ್ವದ ಹಿನ್ನೆಲೆಯಲ್ಲಿ ಅನುಭಾವದ ಅಧ್ಯಾತ್ಮಮುಖದ ಚ್‌ 
ವಿಶಾಲವೂ ವಿಶಿಷ್ಟವೂ ಆಗಿದೆ. ಅದು ಮನುಷ್ಯನ ಪರಿಪಕ್ವ ಮನೋಬುದ್ದಿಯ 
ಪರಮಾನಂದದ ತುಟ್ಟತುದಿಯ ಅಭಿವೃ ೈಕ್ರಿಯಾಗಿದೆ. 
ಭಾವ''ವೆಂಬುದು ಮನುಕುಲದ ಚರಿತ್ರೆಯಷ್ಟು ಹಳೆಯದು. ಮನು ನುಷ್ಯ 
ನಲ್ಲಿ ಕನಿಷ 1 ಬುದ್ದಿ- ಭಾವನೆಗಳು ಬೆಳೆದು, ಅವನು ನಿರ್ದಿಷ್ಟ ಸರಿಯನ್ನು 
ಪಡೆದಾಗ ದಿನನಿತ್ಯದ ಬದುಕಿನ ಅನುಭವ ಪರಿಪಕ್ವಗೊಂಡು ಉಂಟಾದ ಸ 
ಆನಂದದ ಅಭಿವ್ಯ 5ಯೇ ಅನುಭಾವ. ಇದರ ಜಃ ಗುರಿ ಸತ್ಯದ ದಂದ 
ಆಗಿದ ರ್‌ೂ ಏಳಿಗೆಯಲ್ಲಿ ಇದು ಪ್ರಮುಖವಾದ ಪಾತ್ರವಹಿಸಿದೆ. ಪ್ರತಿ 

ಯೊಂದು ಮತ- ತತ್ವದ, ಸಿದ್ಧಾಂತ ದರ್ಶನಗಳ ದರ್ಶನವೇ ಅನುಭಾವ. 


ಲ (i 


ಕಾವ್ಯಮೀಮಾಂಸೆ - ಅನುಭಾವ: 


ಭಾರತೀಯ ಕಾವ್ಯಮೀಮಾಂಸೆಯ ಹರಿಕಾರಸಾದ ಭರತನ ನಾಟ್ಯತೊಸ್ಪದ 
ರಸಸೂತ್ರದಲ್ಲಿ ""ಅನುಭಾವ''ವೆಂಬ ಪದ ಬಳಸಲಾಗಿದೆ. ""ರಸಾನುಕೂಲವೃತ್ತಿ 
ಯ ಯನ್ನು ವ್ಯಕ್ತಪಡಿಸುವ ಕಾರ್ಯಗಳು ಅನುಭಾವ'' 7 ಅಂದರೆ ರಂಗಸಜ್ಜಿಕೆಯ “es 
ಅಭಿನಯದ ಮೂಲಕ ನಟ-ನಟಿಯರು ವ್ಯಕಪಡಿಸುವ ಭಾವ ಯಾವುದೆಂಬುದನ್ನು 
i ಗುರುತಿಸಲು ಅನುವಾಗುವ ಭಾವಗಳು. "ಅನುಭಾವ ಸಧಾ 
ದ ನಾಷ್ಟ ಭಾವವನ್ನು ಅನುಸರಿಸಿ ಮಾಡುವ ಕಾರ್ಯಗಳು- 

ವ.'' 8 ಇಂಥ ಅನುಭಾವವನ್ನು ವಿವರಿಸಿ ಪ್ರಮುಖವಾದ ಎಂಟು ಅನುಭಾವ 
ಗಳನ್ನು ಶಾ) ಅವುಗಳನ್ನು ಸಾತ್ವಿಕಭಾವಗಳೆಂದು ಕರೆಯಲಾಗಿದೆ. 
ಅವೆಂದರೆ, ಸ್ಥಂಬ, ಸ್ವೇದ, ರೊ ಮಾಂಚ್ಸ ಸ್ವನಭೇದ, ನಡುಕ, ವೈವರ್ಣ್ಯ, 


7] 
| 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೧೭ 


ಕಣ್ಣೀರು, ಮೂರ್ಛೆ. ಇವೆಲ್ಲ ಅಪ್ರಯತ್ನಪೂರ್ವಕವಾಗಿ ವ್ಯಕ್ತಿಗೆ ಅರಿವಿಲ್ಲದೇ ತನ್ನಷ್ಟಕ್ಕೆ 
ತಾನೇ ಭಾವೋದ್ವೇಗದಿಂದುಂಟಾಗುವ ಅನುಭಾವಗಳು. ಈ ಕುರಿತು ಅನೇಕ 
ಲಾಕ್ಷಣಿಕರು ಚರ್ಚಿಸಿದ್ದಾರೆ. ಅದರ ವಿವರಣೆ ಇಲ್ಲಿ ಅಪ್ರಸುತ. ಆದರೆ ಮುಖ್ಯವಾಗಿ 
ಅನುಭಾವವ ಡು "ಅಧ್ಯಾತ್ಮ ಮುಖದ ಹಿನ್ನೆಲೆಯ ಅರ್ಥಕ್ಕೂ “ಕಾವ್ಯ 
ಮೀಮಾಂಸೆಯ ಹಿನ್ನೆಲೆಯ ಅರ್ಥಕ್ಕೂ ಸಂಬಂಧವಿಲ್ಲವೆಂಬ ಮಾತುಗಳು ಮಾತ್ರ 
ಸತ್ಯಕ್ಕೆ ದೂರ. ಏಕೆಂದರೆ, ಅಭಿನಯದಲ್ಲಿ ಒಂದು ತತ್ವವನ್ನು ಸಿದ್ದಾಂತವೊಂದನ್ನು 
ನಟ-ನಟಿ ಹೊತ್ತು ತಂದು ಪ್ರೇಕ್ಷಕನನ್ನು ಇಹದ ಪ್ರಜ್ಞೆಯಿಂದಾಚೆಯೂ ಅರಿವಿನಲ್ಲಿ 
ಸತ್ಯದ ಸಾಕ್ಟಾತ್ಕಾರಗೊಳಿಸಬಲ್ಲ ಶಕ್ತಿ ಅನುಭಾವಕ್ಕಿದೆ. ಆದ್ದರಿಂದ ಕಾವ್ಯ 
ಮೀಮಾಂಸೆಯ ಅನುಭಾವಕ್ಕೂ ಅಧ್ಯಾತ್ಮಿಕ ಅನುಭಾವಕ್ಕೂ ಸಂಬಂಧವಿದೆ. 
ಮನುಷ್ಯ ಪಡೆವ ಅಲೌಕಿಕ ಆನಂದಗಳೆಲ್ಲ ಅನುಭಾವದಲ್ಲಿ ಸೇರಿವೆ. ಮಾದಕ 
ವಸ್ತುಗಳು, ಮಾಟ, ಮಂತ್ರ ಮೊದಲಾದವು ಇದರ ವ್ಯಾಪ್ತಿಯೊಳಗೆ ಸೇರಲಾರವು. 
ಇವುಗಳನ್ನು ಹೊರತುಪಡಿಸಿದರೆ ಅನುಭಾವಕ್ಕೆ ವಿಶಾಲಾರ್ಥವಿದೆ. 
ಅನುಭಾವ-ತತ್ಪಶಾಸ್ತ್ರ 
ಮನುಷ್ಯನ ಬೌದ್ದಿಕ ತಿಳಿವಿನಿಂದಾದ ಮತ್ತು ಅವನ ನಡವಳಿಕೆಯ ಅನು 
ಸಂಧಾನವಾದ Ee ಅನುಭಾವ. ಅನುಭಾವವೆಂಬ ಈ ಪದವು Englishನ 
Mysticism ಪದಕ್ಕೆ ಸಂವಾದಿ ಪದವಾಗಿದ್ದು ಅಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರದಲ್ಲಿ ಇದಕ್ಕೆ 
ಅತ್ಯಂತ ಮುಖ್ಯವಾದ ಸ್ಥಾನವಿದೆ. ಅಷ್ಟೇ ಅಲ್ಲದೆ ಅನುಭಾವವೆಂಬ ಪದವು ಭಾರತ 


ಚೌಕಟ್ಟಿನಲ್ಲಿ ಬೆಳೆಯಲಿಲ್ಲ Mysticism ಅನ್ನು ಶಾಸ್ತ್ರೀಯವಾಗಿ ಅಧ್ಯ ರುನ 
ಮಾಡಿದವರಲ್ಲಿ ಗ್ರೀಕರು ಮೊದಲಿಗರು. ಮುಖ್ಯವಾಗಿ ಅದು ಸಾಕ್ರೆಟಿಸ್‌ನಲ್ಲಿ ಹೆಚ್ಚು 
ಚರ್ಚೆಗೊಳಪಟ್ಟಿದೆ. 


ಅನುಭಾವದ ಸಂವಾದಿ ಚ 1/1/51019ಗ/ಗೆ ಹಲವಾರು ಅರ್ಥಮು 
ಗಳಿವೆ. ""ಯೋಗರಹಸ್ಯ, ಅಧ್ಯಾತ್ಮಜ್ಞಾನ, ಬುದ್ಧಿ ತರ್ಕಕ್ಕೇರಿದೆ ಅಥ ವಾ 
ಅತೀಂದ್ರಿಯವಾದ ಅಧ್ಯಾ ತಕ ತ ತತ ತ್ವಗಳನ್ನು ಅಪರೋಕ್ಷಜ್ಞಾನದಿಂದ ಅರಿಂ ಚೆ 
ದೆಂದು "ಪ್ರತಿಸಾಧಿಸುವ ಸಿದ್ಧಾಂತ. *'ಗೂಡವಾಡುಡು. “ರಹಸ್ಯವಾದುದು, ತಿಳಿ 
ದುದು, ಅನಿರ್ದಿಷ್ಟವಾದುದು'' !9 ಎಂಬ ಅರ್ಥಗಳಲ್ಲಿ ಬಳಕೆಯಾಗಿದೆ. ಇವೆಲ್ಲ 
ಅನುಭಾವದ ವಾ  ಪ್ರಿಯೊಳಗೆ ಬರುತವೆ. ಅನುಭಾಧವೆನ್ನುವುದು ದು ಅಮೂರ್ತವಾದ 
ಒಂದು ಪರಿಕಲ್ಪನೆ! ರಾಗಿದೆ. ಅದು ಮನಸ್ಸಿಗೆ ಸಂಬಂಧಿಸಿದ ಸ್ವಾನು ಭವವಾಗಿದೆ. ಈ 
ಕುರಿತು ಪಾಶ್ಚಾತ ರಲಿ ಥ್ಲಿನ ಸಾಕಷ್ಟು ಚಿಂತನೆ ನಡೆದಿದೆ. 


೧೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಇಂಗ್ಲಿಷ್‌ನ Mysticism ಎನ್ನುವುದು, Mysticism ಎಂಬ ಗ್ರೀಕ್‌ ಪದದಿಂದ 
ಹುಟಿಕೊಂಡಿದೆ. ಇದು "Mಟಂ" ಎಂಬ ಮೂಲಧಾತುವಿನಿಂದ ಬೆಳೆದಿದೆ. ಅದೇ 
ಮುಂದೆ 1115100೧ ಎಂದೂ ಕರೆಸಿಕೊಂಡಿದೆ. ಇಲ್ಲಿ ್ಬMuyಂ ಎಂದರೆ ॥0 set lip 
and eyes ಅಂದರೆ ಮೌನವಾದ ಅಂತರ್‌ಜ್ಞಾನ ಎಂಬರ್ಥವಿದೆ. ಅನುಭಾವವೆನ್ನು 
ವುದು ಭಾಷೆಗೆ ಮೀರಿದ (೬೦ 56ರ 110), ಇಂದ್ರಿಯಾತೀತ (10 set €yೀs) ಆಗಿದೆ. 
ಹಾಗಾಗಿ ಈ ಪದ ಅನುಭಾವದ ಸಮೀಪದ ಅರ್ಥವನ್ನು ತುಂಬಿ ಕಾಡುತದೆ. ಅಲ್ಲದೆ 
1/2/5100 ನ್ನು Mystic, Mysteries, Mysterio ಮೊದಲಾಗಿ ಕರೆಯುವ 
ವಾಡಿಕೆ ಇದೆ. 112500 ಎನ್ನುವ ಪದವು ಜರ್ಮನ್‌ ಮೂಲದಿಂದ ಬಂದಿದೆ. 


It is equal to German word Mystizim which stands for the cult 
of supernatural for theosophical pursuits, for a spiritualist exploration 
of psychological research mystick which stands for immediate 
experience of a divine human intercourse and relationship 1! ಅಂದರೆ 
Mystic ಎನ್ನುವುದು ಜರ್ಮನ್‌ ಮೂಲದ ಖytizm ಎಂಬುದಕ್ಕೆ ಸಂವಾದಿ 
ಪದವಾಗಿದ್ದು ಅದು ಪ್ರಕೃತಿಯಾತೀತವಾದ ಮೂಲಸತ್ಯದ ಹುಡುಕಾಟವಾಗಿದೆ. 
ಆತ್ಮ- ಚೈತನ್ಯದ ತೀವ್ರಶೋಧವು ಆಗಿದೆ. ಹೀಗಾಗಿ ಜೀವಿ "ಮತ್ತು ದೇವರ ಮಧ್ಯದ 
SEE ಅನುಸಂಧಾನದ ಫಲವನ್ನೇ ಅನುಭಾವವೆಂದು ಅರ್ಥೈಸ 
ಬಹುದು. 


ಇಂಗ್ಲಿಷ್‌ ವಿಶ್ವಕೋಶ Encyclopaedia of Britannicaೆಲ್ಲಿ Mysticism 
ಎಂಬುದನ್ನು ತ ತುಂಬ ಅರ್ಥಪೂರ್ಣವಾಗಿ ವಿವರಿಸಲಾಗಿದೆ : 


"It (Mysticism) appears in connection with the endeavour of 
human mind to grasp the divine essence or the ultimate reality of 
things, and to enjoy the blessness of actual communion with the 
highest. The first is the philosophic side of Mysticism, the second is 
the religious side. The first is theoretical or speculative, the second 
practical". 32 ಇಲ್ಲಿ. ಅನುಭಾವವೆಂಬುದಕ್ಕೆ ಎರಡು ಅರ್ಥಗಳಿವೆ. ಒಂದು ತಾತ್ವಿಕ 
ವಾದರೆ ಇನ್ನೊಂದು ಧಾರ್ಮಿಕ. ಮೊದಲನೆಯದು ಜಿಜ್ಞಾಸೆಯಾದರೆ ಎರಡನೆ 
ಯದು ಸತ್ಯದ ಸಾಕ್ಟಾತ್ಕಾರಕ್ಕಾಗಿ ಅರಿತು ಅನುಭವಿಸುವುದು. ಇಲ್ಲಿ ಯಾವುದೇ ಭಿನ್ನ 

ನ್ನಮಾರ್ಗಗಳಿಲ್ಲ ದೆಲಾ ಸತ್ಯದ ಹುಡುಕಾಟದಲ್ಲಿರುವ ಬೇರೆ ಬೇರೆ ದಾರಿಗಳ 
ಮನ್ವಯವಾಗಿದೆ. ಇಲ್ಲಿ ತತ್ವ ಮತ್ತು ಧರ್ಮಗಳು ಬೇರೆ ಅಲ್ಲ ತತ್ವ ಸಿದ್ಧಾಂತ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೯ 


ವಾದರೆ ಧರ್ಮ ಪ್ರಯೋಗವಾಗಿ ರೂಪುಗೊಳ್ಳುತದೆ. ಸಾಮಾನ್ಯ ಬುದ್ದಿಗೆ ನಿಲುಕದ, 
ಜ್ಞಾನವನ್ನು ಒರೆಗೆ ಹಚ್ಚುವ ಪರಿಪೂರ್ಣ ಜ್ಞಾನವನ್ನು ಸೃಷ್ಟಿಯ ಮೂಲ ಸತ್ಯ - 
ಚೈತನ್ಯಗಳ ಅನುಸಂಧಾನದ ಮೂಲಕ ಆಗುವ ಅರಿವು, ಅನುಭಾವವೆಂದು ಕರೆಯ 
ಬಹುದು. ಇದು ವಿಜ್ಞಾನದ ಶೋಧ ಮತ್ತು ಪ್ರಯೋಗಗಳನ್ನು ಮೀರಿದ 
ಜ್ಞಾನವಾಗಿದೆ. 

"ಅನುಭಾವವನ್ನು ಅನುಭವಿಸುವವನು ರೂಢಿಸಿಕೊಂಡವನು ಅನುಭಾವಿ 
ಯೆನಿಸಿಕೊಳ್ಳುತಾನೆ'. ಹಾಗಾದರೆ ಅನುಭಾವಿ ಎಂದರೆ ಯಾರು? ಎಂಬುದಕ್ಕೆ ಉತರ 
ವಾಗಿ"A mystic was one who had been initiated into these mysteries 
through which he had gained asotoric knowledge of divine 
things and has been reborn into eternity. His object was to break 
through the world of history and time into that of eternity and 
timelessness” I ಎಂದಿದೆ. 

ಅಂದರೆ, ಅನುಭವಿಯಾದವನು ಸೃಷ್ಟಿಯ (ಜಗತಿನ) ರಹಸ್ಯಜ್ಞಾನವನ್ನು 
ಪಡೆಯುತ್ತಲೆ- ದೈವಿಕಾರಣವಾದ ಜ್ಞಾನ ಸಂಪಾದಿಸಿಕೊಳ್ಳುತಾನೆ. ಆ ಮೂಲಕ 
ಹುಟ್ಟು ಸಾವುಗಳಿಗೂ ಮೀರಿದ ಶಾಶ್ವತತೆಗೆ ( ಅಮರತ್ವತೆ) ಏರಿ ಜಗದ ಹಂಗನ್ನು 
ಹರಿದು ಕಾಲಾತೀತನಾಗುತಾನೆ ಎಂದು ಅರ್ಥ. ನಿಜವಾದ ಅನುಭಾವಿಗೆ ಯಾವುದೇ 
ಧರ್ಮದ ಹಂಗಿಲ್ಲ ದೇಶ, ಭಾಷೆ, ಕಾಲದ ಹಂಗಿಲ್ಲದಂತೆ ನೀರ ತಾವರೆಯಂತಿದ್ದು 
ಎಲ್ಲಕ್ಕೂ ಅತೀತನಾಗಿರುವ ಪರಿಯನ್ನು ಇಲ್ಲಿ ವಿವರಿಸಲಾಗಿದೆ. 

"ಇಂಜ್‌'ನು ಕೈಸರ ಅನುಭಾವವನ್ನು ಕುರಿತು ಚರ್ಚಿಸುತ್ತ ""ಅನುಭಾ: 
ವೆಂಬುದು ಈ ಪ್ರಪಂಚ-ದೇವರನ್ನು ಕುರಿತು ಬಹು ಅಸ್ಪಷ್ಟವಾದ ಐಂದ್ರಜಾಲಿಕವಿದ್ಯ 

ನಸುಗಾರನ ವಿಚಿತ್ರ ಮನಸ್ಥಿತಿ'' '" ಎಂದಿದ್ದಾನೆ. 

ಭಾರತೀಯ ಸಂದರ್ಭದಲ್ಲಿಯೂ ಅನುಭಾವ ಕುರಿತ ಚಿಂತನೆ ನಡೆದಿದೆ. 
ಅರವಿಂದರೂ ಅನುಭಾವವನ್ನು ಗಂದ ಹಿನ್ನೆಲೆಯಲ್ಲಿ ವ್ಯಾಖ್ಯಾ ನಿಸಿದರೆ, 
ರಾಧಾಕೃಷ್ಣನ್‌ರವರು ಯೋಗದ "ಹಿನ್ನೆಲೆಯಲ್ಲಿ ಚರ್ಚಿಸಿದ್ದಾರೆ. 


ಗಾ ಸ್ಮಾಮಿಯವರು ಅನುಭಾವವನ್ನು ವಿವರಿಸುತ್ತ "the Principle of 


Mysticism is in its core bliss and beatific attitude" 15 ಎಂದಿದ್ದಾರೆ. 


Ee 


ಅಂದರೆ ಅನುಭಾವದ ತತ್ವವೆನ್ನುವುದು ಪರಿಪೂರ್ಣ ಮತು ಪರಮಾನಂದ 


J ಶ್‌ ೨.೨ (| ೮೨ ಎ ೧ ಇವೆ 
ಮನೋಭಾವದ ತಿರುಳಾಗಿದೆ. ಆನ ದದ ಚರಮ ಸ್ಥಿತಿಯೂ ನುಭಾವವೆಂದು 
ವ ತಃ ಕಾಣದ 
ವ್ಯಾಖ್ಯಾನಿಸಿದ್ದಾರೆ. ಎಸ್‌.ಎನ್‌. ದಾಸ? ವರಿಸುತ್ತ 


೨೦ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


"Mysticism as a theory doctrine or view ‘that considers reason to 
the incapable of discovering or realising the nature of ultimate truth, 


but at the same time behises in the certitude of some other means 


of arriving at it.” 16 


ಅನುಭಾವವೆನ್ನುವುದು ಒಂದು ತತ್ವವಾದರೂ, ಅವರ ಶೋಧಕ್ಕೆ ವಿಚಾರ 
ವಾದ ಒಂದೇ ಮಾರ್ಗವಲ್ಲ ಬದಲಾಗಿ ಸೃಷ್ಟಿಯ (ನಿಸರ್ಗದ) ಸಹಜ ಸತ್ಯ 
ಅರಿಯಲು ನಿರ್ದಿಷ್ಟ ದೈವಿಕ ನಂಬಿಕೆಗಳು ಮುಖ್ಯವಾಗುತ್ತದೆ ಎಂಬ ಆಶಯವನ್ನು 
ವ್ಯಕ್ತಪಡಿಸುತಾರೆ. 


ತತ 331 1 1 3 


೧.೩. ಅನುಭಾವ - ಪದನಿಷತ್ತಿ- ಅರ್ಥ : 


ಅನುಭಾವವು ಪ್ರಾಚೀನ ಚರಿತ್ರೆ ಹೊಂದಿದೆ. ಅದು ಮನುಕುಲದ ಚರಿತ್ರೆ 
ಯಷ್ಟೇ ಪುರಾತನವಾದ್ದರಿಂದ ಅದರ ಪದನಿಷತ್ರಿ ಅರ್ಥಗಳು ಮುಖ್ಯವಾಗುತ್ತವೆ. 
ಅನುಭಾವವು ಬದುಕಿನ ಅನುಭವದ ಆಚರಣೆಗಳ ಕೂಡುವಿಕೆ ಮೂಲಕ ಉಂಟಾ 
ಗುವ ಅಂತಃಶಕ್ತಿಯ ಅಭಿವ್ಯಕ್ತಿಯೇ ಆಗಿದೆ. ಅನುಭಾವವು ಮೂಲತಃ ಸಂಸ್ಕೃತ 
ಪದವಾಗಿದೆ. ""ಭೂ- ಭವ್‌'' ಎಂಬ ಕ್ರಿಯಾಪದದ ಮೂಲದಿಂದ ಬಂದಿದೆ. ಅದಕ್ಕೆ 
""ಅನು'' ಉಪಸರ್ಗ ಸೇರಿ ಅನುಭವವೆಂಬ ಪದವಾಗಿದ್ದು ಅದೇ ಅನುಭವ 
ಪರಿಪಕ್ವತೆ ಪಡೆದು ಪಾಡು ಹಾಡಾಗುವಿಕೆಯೇ ಅನುಭಾವವಾಗಿದೆ. ಅನುಭಾವ 
ವೆಂದರೆ ಸಂಸ್ಕೃತದಲ್ಲಿ "ಎರಡನೆ ಯವರಿಗೆ ತಿಳಿಸುವಿಕೆ' ಎಂದರ್ಥವಿದೆ. 17 
ಅನುಭಾವವೆಂಬ ಪದವನ್ನು "ಅನು' ಮತ್ತು "ಭಾವ' ಎಂದು ವಿಭಜಿಸಿ ನೋಡಲು 
ಸಾಧ್ಯವಿದೆ. 

""ಅನು'' ಎನ್ನುವುದು ನಾಮವಾಚಿಪದ. ಅದಕ್ಕೆ "ಅಚ್ಚುಕಟ್ಟು, ಸೊಗಸು, 
ಹದ, ಮನೋಹರತೆ, ರೀತಿ, ಕ್ರಮ, ಸ್ವರೂಪ, ಸ್ಥಿತಿ' 18 ಮೊದಲಾದ ಅರ್ಥಗಳಿವೆ. 
""ಭಾವ'' ವೆಂದರೆ ಇರುವಿಕೆ, ಇರುವುದು, ಅಸಿತ್ರ, ಸತ್ತೆ ಉಂಟಾಗು, ಸಂಭವಿಸು 19 
ಎಂಬರ್ಥಗಳೂ ಕೂಡ ಇವೆ. ಈ ಸಂಯುಕ್ತಪದಗಳಿಂದ ಅಚ್ಚುಕಟ್ಟಾಗಿ ಇರುವುದು, 
ಹದವಾದ ಅಸಿತ್ರ ಸತ್ತೆಯನ್ನು ಪಡೆ, ಮನೋಹರವಾಗಿರು, ಎಂದು ಅರ್ಥ್ದೆಸ 
ಬಹುದು. ಅನುಭಾವವೆಂಬುದು ಬದುಕಿನ ಅಚ್ಚುಕಟ್ಟಿಗಾಗಿಯೇ ಇರಬೇಕಾದ 
ಅಭಿವ್ಯಕ್ತಿಯಾಗಿದೆ. ಶುಚಿ ಸಮಾಜ-ಸುಖಿ ಸಮಾಜವಾಗಲು ಬದುಕಲ್ಲಿ ಅಚ್ಚು 
ಕಟ್ಟುತನ' ಅವಶ್ಯವೆಂಬುದು ಎಲ್ಲ ಅನುಭಾವಿಗಳ ವಾದವಾಗಿದೆ. ಹದವಾದ ಅಸಿತ್ತ, 
ಸತ್ತೆಯನ್ನು ಪಡೆಯೆನ್ನುವಲ್ಲಿ ಮನುಷ್ಯ ಬದುಕಿನ ಸಾರ್ಥಕತೆ ಕುರಿತ ಚಿಂತನೆ 
ವೃತ್ತಿ RENE ವ್ಯಕಿತ್ರ ಉಳಿಯುವಂತೆ ನಡೆಸುವ ಸಿದಾ ಮಾತ್ರ ಸಾರ್ಥಕ 
ಬದುಕಾಗಬಲ್ಲದು. ಅದಕ್ಕಾಗಿ ಶಿವ-ಜೀವರ ಮಧ್ಯದ ಸತ್ತೆಯ ಉಳಿಎನ 
ಹೋರಾಟವೇ ಸಾಧಕನ (ಅನುಭಾವ) ಹದವಾದ , ಳಿ: ಆ 
ಕಾರಣದಿಂದ ವ್ಯಕ್ತಿ ಸಮಾಧಾನಿಯಾಗಿದ್ದು ಆತ್ಮದ ಅರಿವು ಪಡೆದು ಮನೋಹರ 
ವಾಗಿರುವುದೆಂದು ಅರ್ಥ. 

""ಅನು'' ವೆನ್ನುವುದು ಪ್ರತ್ಯಯ ರೂಪದಲ್ಲಿ ಸಹ ಬಳಕೆಯಾಗಿದ್ದು ""ಕಾಳುದೇಶ 


೨೨ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 
ಗಳಿಗೆ ಸಂಬಂಧಪಟ್ಟಂತೆ'' "ತರುವಾಯ ಎಂಬ ಕ್ರಮವನ್ನು ಸೂಚಿಸುವ ಉಪಸರ್ಗ 
ವಾಗಿದೆ.'' 29 ಇಲ್ಲಿ ಸುಮಾರು ೬ ಅರ್ಥಗಳಿವೆ. ""ಅನು'' ಎಂದರೆ ತರುವಾಯ, 
"“ಭಾವ'' ಎಂದರೆ "ಜೀವ ಪರಿಣಾಮ' ಎಂದರ್ಥವಿದೆ. ಸಾಧಕನು ಸಾಧನೆಯ 
ನಂತರ ಜೀವಪರಿಣಾಮಕ್ಕೊಳಗಾಗುವುದು ಅಂದರೆ ಅನುಭಾವಿಸುವುದು 
ಎಂದರ್ಥ (ಜೀವಪರಿಣಾಮವೆಂಬ ಪದವು ಜೈನಧರ್ಮಕ್ಕೆ ಸಂಬಂಧಿಸಿದು 
ದಾಗಿದ್ದು ಅದನ್ನು ಐದು ಬಗೆಗಳಲ್ಲಿ ಗುರುತಿಸಲಾಗಿದೆ. ಔಪಶಾಮಿಕ, ಕ್ಹಾಮಿಕ, 
ಕ್ಷಯೋಪಶಮಿಕ, ಔದಯಿಕ ಮತ್ತು ಪರಿಣಾಮಿಕ). ಜಡದೇಹವನ್ನು ಜೀವವನ್ನು 
ಚೇತನಗೊಳಿಸುವ ಆಂತರಿಕ ಪ್ರಕ್ರಿಯೆಗೆ ಸಮವೆಂದು ಕರೆಯಬಹುದು. "ಅನು' 
ಎಂದರೆ "ಯಥಾಕ್ರಮವಾಗಿ' ಮತ್ತು "ಭಾವ' ಎಂದರೆ "ನಿಜಸ್ಥಿತಿ, ಸತ್ಯ' ಎಂದರ್ಥ. 
ಅನುಭಾವವೆಂಬುದು ವಾಸವತೆ ಹಾಗೂ ಸತ್ಯದ ಹುಡುಕಾಟವಾದ್ದರಿಂದ ಪ್ರತಿ 
ಹುಡುಕಾಟಕ್ಕೊಂದು ಕ್ರಮಬದ್ಧತೆ ಇರುತ್ತದೆ ಎಂಬುದನ್ನು ಮರೆಯುವಂತಿಲ್ಲ 
ಆದ್ದರಿಂದ ಅನುಭಾವವೆಂಬುದು ಶಿವಯೋಗದ ಸತ್ಯಸ್ಥಿತಿಯ ಅನುಕ್ರಮವಾಗಿದೆ. 
ಇದು ಆಯಾ ದಾರ್ಶನಿಕ ಅನುಭಾವಿಯನ್ನು ಅವಲಂಬಿಸಿರುತ್ತದೆ. ಬುದ್ಧನಲ್ಲಿ ಕ್ರಮ 
ಬದ್ಧವಾದ ಅಷ್ಟಾಂಗ ಮಾರ್ಗಗಳಿದ್ದರೆ, ಶಿವಶರಣರಲ್ಲಿ ಷಟಿಸ್ನಲಗಳು” ಇವೆ. ಆ 
ರ ಸತ್ಯದ "ಸಾಕ್ಟಾತ್ಕಾರ ನಡೆವುದು. 


"ಅನು' ಎಂದರೆ "ಸಂಗಡ' ಮತ್ತು "ಭಾವ'ವೆಂದರೆ, "ಮನೋಧರ್ಮ 

ವೆಂದರ್ಥ. ಅನುಭಾವವೆಂಬುದು ಅಮೂರ್ತ ಪರಿಕಲ್ಪನೆ ಅಲ್ಲ ಅದು ಒಮ್ಮುಖ 

ಪ್ರಕ್ರಿಯೆಯೂ ಅಲ್ಲ ತಾನುಂಡ ಅನುಭವದ ಸಾರವನ್ನೂ: ಸಮಾನ ಮನ ಸ್ಮರೊಂದಿಗೆ 
ಹಂಚಿಕೊಳ್ಳುವ ಮನೋಧರ್ಮವೇ ಅನುಭಾವ. | 


ಬಹುದೊಡ್ಡ ವೇದಾಂತಿಯೊಬ್ಬ ಪ್ರಕಾಂಡ ಪಂಡಿತನಾಗಿದ್ದರೂ ಪಾಂಡಿತ್ಯದ 
ಅಭಿವ್ಯಕ್ತಿ ಇಲ್ಲದಾಗ ಅದೆಲ್ಲವೂ ಈ ಲೋಕಕ್ಕೆ ಶೂನ್ಯ. ಆದ್ದರಿಂದ ಅನುಭಾವ 
ಅಂಜು ಆತ್ಮ- ಆತ್ಮಗಳ ಮಂಥನದ ಅಭಿವ್ಯಕ್ತಿಯಾಗಿದೆ. ಆಸು” ಎಂದರೆ 
"ಅನುಗುಣ' ಭಾವವೆಂದರೆ " ಕ್ರಿಯೆ'. ತೆನಭಾವವೆನಮುಡು ಜಡವಲ್ಲ ಸ್ಥಾವರವಲ್ಲ 
ಅದೊಂದು ಚೈತನ್ಯ, ಜಾತ ಕ್ರಿಯೆ. ಕಾಲ, ದೇಶ, ಪರಿಸರಕ್ಕನುಗುಣವಾಗಿ 
ಕ್ರಿಯಾಶೀಲಗೊಳ್ಳುವುದೇ pe ಅನುಭಾವ. ಇದೇ ಔಚಿತ್ನಪ್ಪ ಪೂರ್ಣ ಅರ್ಥ. 


"ಅನು' ಎಂದರೆ ಉದ್ದಕ್ಕೂ, “ಭಾವ'ವೆಂದರೆ "ಸಂವೇದನೆ. ಅನುಭಾವವು 
ಮನ ತ ಸಂವೇದನ ಸಳ ES Wo 


ಸಂದ ಹುಟ್ಟಿಗೆ ಅನುಭಾವ ನಿರಂತರ" ಸಕಾರಾತ್ಮಕ ಧೋರಣೆ ತಾಳಿರು 
ದು ಅನುಭಾವದ ಅರ್ಥಕ್ಕೆ ಸಾಕ್ಷಿಯಾಗಿದೆ. 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 4 
ಅನುಭಾವವೆಂಬ ಪದಕ್ಕೆ ಅಧ್ಯಾತ್ಮಿಕ ನೆಲೆಯಲ್ಲೂ ವಿಶಾಲಾರ್ಥವಿದೆ. 
""ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ಪರಮಾತ್ಸನೊಡನೆ ನೇರವಾದ 
ಸಂಪರ್ಕ ಪಡೆದುಕೊಳ್ಳುವುದು'' 21 ಮನುಷ್ಯ ಮತ್ತು ದೇವರ ಮಧ್ಯದ ಕಂದಕ 
ಜೋಡಿಸುವ ಮೂಲಕ ಮಾನವ ದೇವನಾಗುವ ಉತ್ಕಟತೆಯೇ ಸಾರ್ಥಕ ಬದುಕಿನ 
ಬಡೆಯಾಗುತ್ತದೆ. ಆ ಮೂಲಕ ಪಡೆದ ಆತ್ಮಜ್ಞಾನ, ಅಂತರಂಗದ ಅನುಭವ 
. ಪಡೆದವ ಅನುಭಾವಿಯಾಗುತ್ತಾನೆ. ನಿಜದ ಅರಿವು ಮುಟ್ಟರುತಾನೆ. ಅದೇ ಸತ್ತ: 
ಸಾಕ್ಷಾತ್ಕಾರ. | 
ಅನುಭಾವ ಎಂಬ ಮಾತನ್ನು ಪಾರಿಭಾಷಿಕವಾಗಿ ಬಹುಮಟ್ಟಿಗೆ: ್ಬysticism 
ಎಂಬರ್ಥದಲ್ಲಿ ಕನ್ನಡದಲ್ಲಿ ವೀರಶೈವರಲ್ಪದೆ ಇನ್ಯಾರೂ ಉಪಯೋಗಿಸಿಲ್ಲ'' 2೩ 
ಭಾರತೀಯ pa: ರ್ಸದಲ್ಲಿ ವಚ dns ಬೇರೆಯವರಾರೂ ಅದನ್ನು 
ಬಳಸಿಲ್ಲ ವೇದ, ಉಪನಿಷತ್ತು. ಗೀತೆ, ಜೈನ, ಬೌದ್ವ ಇಸ್ಲಾಂ ಧರ್ಮಗಳಲ್ಲಿ 
ಅನುಭಾ ನ್ಟ ಕಟವಾಗಿ ಈ a ee ಶಿಮಾಗಮಗಳಲ್ಲಿ ಈ ಪದ 


ಗವ ನ ರಚನಾತ್ಮಕ ಅರ್ಥದಲ್ಲಿ ಬಳಕೆಯಾಗಿಲ್ಲ ಈ ಮೇಲಿನ ಧಾರ್ಮಿಕ 
ತತ್ವಗಳು ಕೇವಲ ಧರ್ಮ ಕ ಅ ಸಿದ್ಧಾಂತಗಳಿವೆ, ವ ಚನಕಾರರಲ್ಲಿ 
ಪ್ರಯೋಗವಿದೆ. ಆದ್ದರಿಂದ ಅನುಭಾವಕ್ಕೆ ಪ ಪ್ರಾಯೋಗಿಕ ರಚನಾತೃಕತೆ ಇದೆ. 


ಅನುಭಾವವೆನುವುದು ವೀರಶೈವರ ಷಟಸ್ಮಲದಲ್ಲಿ ನಾಲನೆಯ ಸಲವಾದ 


ಟ್‌ ಶ್‌ ಎ 
ಪ್ರಾಣಿಲಿಂಗಿ ಸ್ಥಲದ ಅನುಭಾವ ಭಕ್ತಿ ಎಂದು ಕರೆಯಲಾಗಿದೆ. ಇಲ್ಲಿ ಪಾಶ್ಚಾತ್ಯ ಂತೆ 
ಭಕನು ಮೌನವಾಗಿರದೆ ತಾನು ಪಡೆದ - ಅನುಭಾವವನ್ನು ತನ್ನ ಸುತ್ತಲಿನ 
ಜನರೊಂದಿಗೆ ಅನುಸಂಧಾನಗೈೆಯುತಾನೆ | 

ಅನುಭಾವದ ನಿಜದ ನೆಲೆ, ಭಕ್ತನ ಆತ್ಮ ಮತ್ತು ದೇವರ ಸಮೀಕರಣವೇ 


ಆಗಿದೆ. ಆಧ್ಯಡು ತೂರ್ಯಾವಸ್ಥೆಯೂ, ಸಚ್ಚಿದಾನಂದ ಅಮೃತತ್ವವೆಂದು ಕರೆಯ 
ಬಹುದು. ಅಂದರೆ "೮06, ky relation of the soul to the God" 23 ಇದನ್ನೇ 
ವಚನಕಾರರು ಲಿಂಗಾಂಗ ಸಾಮರಸ್ಯ ವೆಂದು ಕರೆದಿದ್ದಾರೆ. 


ಅನುಭಾವವೆ Ko ಎರಡು ವಿಧದಲ್ಲಿದೆ. ಒಂದು ಮನೋ ವೃತ್ತಿ ಇಲ್ಲಿ 
ಅಧ್ದಾತಿಕೆ ಸಾಮರಸ್ತ, ಸಾಮಾಜಿಕ ಸಾಮರಸ್ಯದ ನೆಲೆಯಲ್ಲಿ ತತ್ತ ಆತ್ಮೋನ್ನತಿ 


ಯೊಂದಿಗೆ ಸಮಾಜೋನ ಯನ್ನು ಗುರುತಿಸಬಹುದಾಗಿದೆ. ಇನ್ನೊಂದು ಕ್ರಿಯಾ 
ಉಯ್‌ ವಿ 

ಮುಖ ಅನುಭಾವ. ಇದಕ್ಕೆ ಯನ ಳವೇ ಮೂಲವಾಗಿದ್ದು ಪತಂಜಲಿಯ ಯೊ 

ಸಿದ್ದಾಂತದ ಮೂಲಕ ವೃ pe ಬೆಳೆಯುವುದು ಸಮರ್ಥಿಸ 


೨೪ ಅನುಭಾವಮಂಟಪಣ-ಚಾರಿತ್ರಿಕ ನೆಲೆಗಳು 
ಅನುಭಾವದ ಸ್ಪಷ್ಟತೆಗಳು ಐಕ್ಯಸ್ಥಲದಲ್ಲಿ ಕಾಣಬೇಕು. ಆದ್ದರಿಂದ ವ್ಯಷಿಯಿಂದ 
ಸಮಷ್ಟಿಯ ಊರ್ಧ್ವಮುಖದ ಜಿ ತತ್ವವೇ ಅನುಭಾವ: ಅದನ್ನೇ” ಸತ್ಯದ 
ಸಾಕ್ಷಾತ್ಕಾರ, ಬ್ರಹ್ಮಾನಂದ ಸಾದೃಶ್ಯ ಎಂದು ಮುಂತಾಗಿ ಅರ್ಥೈಸಬಹುದು. ಒಟ್ಟಾರೆ 
ಯಾಗಿ ಅನುಭಾವವೆಂದರೆ ಪರಿಪೂರ್ಣ ಜೀವವಿಕಾಸದ ರಚನಾತ್ಮಕ, ಪ್ರಾಯೋಗಿಕ 
ಚಿಂತನೆಯೊಂದೇ ಆಗದೆ ಜೀವಿಯ ಸಾರ್ಥಕತೆಗೆ” ಕೊಂಡೊಯ್ಯುವ ಪ್ರಕ್ರಿಯೆ 
ಯಾಗಿದೆ. ' 


೧.೩.೧ ಅನುಭಾವ - ವಿಜ್ಞಾನ | 


ಅನುಭಾವವೆಂಬುದು ಆತ್ಮವಿದ್ಯೆಯೇ, ಆದರೂ ಸಹ ಅದೊಂದು ವಿಜ್ಞಾನ 
ವಾಗಿದೆ. ವಿಜ್ಞಾನಕ್ಕೂ ಅನುಭಾವಕ್ಕೂ ಅನನ್ಯ ಸಂಬಂಧ ಮತ್ತು ಅವೆರಡರಲ್ಲಿ 
ಸಾಮ್ಯತೆಗಳಿವೆ. ' 'ವಿಜ್ಞಾನವೆಂದರೆ ವ್ರವಸ್ಥಿತವಾದ ಅಧ್ಯಯನ'' ಎಂದು ಅರ್ಥ. 
ಹಾಗೇ ಅನುಭಾವವೂ ಸಹ ಕ್ರಮಬದ್ಧತೆಯನ್ನು ಸಿಗ ನಕ್ಕ ವಿಜ್ಞಾನದ 
ಮೂಲ ಉದ್ದೇಶ - ಸೃಷ್ಟಿಯ ಉಗಮ, ಬೆಳವಣಿಗೆಯ ಹಿನ್ನೆಲೆಯಾಗಿದೆ. ಅದರ 
ಶೋಧ, ಈ ಜೀವಜಗತ್ತು ಕಲಿತ ಚಿಂತನೆ, ಅವುಗಳ ಅಭ್ಯುದಯ ಕುರಿತ 
ಆಲೋಚನೆ ಆಗಿದೆ. ಈ ಯಾವುದನ್ನು ವಿಜ್ಞಾನವು ಪ್ರಯೋಗವಿಲ್ಲದೇ ಪ್ರಮಾಣಿ 
ಸದೇ ಸ್ವೀಕರಿಸುವುದಿಲ್ಲ ಹಾಗೆಯೇ ಅನುಭಾವವು ವಿಜ್ಞಾನದ ಈ ಆಶೋತರಗಳಿಗೆ 
ಬದ್ದವಾಗಿದೆ. ಅನುಭಾವದ ಮೂಲ ತರ್ಕ ಪ್ರಯೋಗವಾಗಿದೆ. ವಿಜ್ಞಾನಿಯು | 
ಶ್‌ ಪ್ರಪಂಚದ ಸತ್ಯವನ್ನು ಬೌದ್ಧಿಕವಾಗಿ ವಿಶ್ಲೇಷ ಮಾಡುತಾನೆ. ಆ 
ಮೂಲಕ ಅದೇ ಭಾವವೆಂದು ಭಾವಿಸುತಾನೆ. ಆದರೆ Re ಅಂತಿಮ ಜ್ಞಾನವಲ್ಲ 
ವೆಂದು ಅನಿಸಿದಾಗ ಪ್ರಯೋಗಕ್ಕೆ ವಾಲುತಾನೆ. ಪ್ರಯೋಗದ ಮೂಲಕ ಶೋಧನೆಗೆ. 
ತೊಡಗುತಾನೆ. ಆ ಮೂಲಕ. ಆತ ನುಭವಗಳನ್ನು ಗಟ್ಟಿಗೊಳಿಸುತಾನೆ. ಆ ಜಾಡಿ 
ನಲ್ಲಿಯೇ ಸತ್ಯದ ಶೋಧ ಮಾಡುತಾನೆ. ಅದನ್ನು. ಮನುಕುಲದ ಏಳಿಗೆಯ ಹಿನ್ನೆಲೆ 
ಯಲ್ಲಿ ಬಳೆಸಿಕೊಳ್ಳುತಾನೆ. ಅದೇ ರೀತಿ ಸಾಧಕನಾದವನು ಮೊದಲು ಈ ಸೃಷ್ಟಿಯ 
ಸತ್ಯತೆಯನ್ನು ಅರಿಯಲು ಬುದ್ದಿಯ ಮೂಲಕ ಜ್ಞಾನ ಪಡೆಯುತಾನೆ. ಬುದ್ದಿಯಿಂದ 
ಪಡೆದ ಜ್ಞಾನ ಮಾತ್ರ ಸಾಧಕನ ಅನುಭವಗಳನ್ನು ನಿರ್ಧರಿಸಬಲ್ಲದೆಂದು ತಿಳಿದಾಗ 
ಅದೊಂದು ಸೇವ, ವಿಚಾರವಾದವಾಗುತ್ತದೆ. ಏಕೆಂದರೆ ಎಲ್ಲ ಜ್ಞಾನಗಳು ಬುದ್ಧಿ 
ಯಿಂದಲೇ ಪ್ರುಪ್ತಿಯಾಗಲಾರವು. ಈ ತಿಳುವಳಿಕೆ ಬಂದಾಗ ಜ್‌ ಪ್ರಯೋಗ 
ಪರೀಕ್ಷೆಗಳಿಗೆ ಒಳಗಾಗುತಾನೆ. ಆ ಮೂಲಕ ಸಮರ್ಪಕವಾದ ಜ್ಞಾನ ಪಡೆಯಲು 
ಸಾಧ (ವಾಗಬಹುದೆಂದು ಆಲೋಚಿಸುತಾನೆ. ಪ್ರಾಯೋಗಿಕ ಅನುಭವವೇ ಜ್ಞಾನದ 
ಮೂಲವೆಂದು ಕಂಡುಕೊಳ್ಳುತ್ತಾನೆ. ಆದರೆ ಎಷ್ಟೋ ಸಲ ಕೇವಲ ಪ್ರಯೋಗ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು | ೨೫ 


ಜ್ಞಾನದಿಂದಲೂ ಸಿಗದ ಸತ್ಯವೊಂದಿರುತ್ತದೆ. ಅದನ್ನು ಅರಿಯಲು ಬಾಹ್ಯ ಪ್ರಯೋಗ 
ಪರೀಕ್ಷೆಗಳು ತತ್ತರಿಸುತ್ತವೆ. ಬುದ್ಧಿ ಜ್ಞಾನ ಮಂಕಾಗುತ್ತದೆ. ಪ್ರಕೃತಿಗೆ ಅತೀತವಾದ 
(Supernatural) ಶಕ್ತಿಯೊಂದು ಬುದ್ದಿ ಪ್ರಯೋಗದಿಂದ ಅರಿಯಲು ಅತೀತವಾದ 
ದೃಷ್ಟಿ ಧೋರಣೆಗಳು ಬೇಕು. ಆಗ ಹೊಸಸತ್ಯದ ದರ್ಶನವಾಗುತದೆ.. ಸಾಧಕನ 
ಅಂತಃಕರಣವನ್ನು ಅವನ "ಭಾವ' ಜಾಗೃತಗೊಳಿಸುತ್ತದೆ. ಆ ಮೂಲಕ ಜೀವಜಗತ್ತಿನ 
ಗಂಭೀರ ಚಿಂತನೆ, ಆಲೋಚನೆ, ಸಮಸ್ಯೆಗಳಿಗೆ ಹೃದಯ ದಲ್ಲಿ ಮಿಡಿದ ಭಾವ 
ಉತ್ತರ ದೊರಕಿಸಿಕೊಡುತದೆ. ಅದೇ ಅನುಭಾವ. ಆದ್ದರಿಂದ ಅನುಭಾವವೆನ್ನುವು 
ದೊಂದು ವಿಜ್ಞಾನ. ಅವೆರಡರ ಮೂಲ ಕುರಿತ ಜಿಜ್ಞಾಸೆ, ಚರ್ಚೆ ಸಹ ಬೀಜವೃಕ್ಷ 
ನ್ಯಾಯದಂತಿದೆ. 


ಎಜ್ಞಾನವೆಂದರೆ ಇಂದಿನ ನಾಗರಿಕತೆಯ ಚರಮಸ್ಥಿತಿಯಷ್ಟೇ ಅಲ್ಲ ಬದಲಾಗಿ 
ಪುರಾತನ ಕಾಲದ ಬೇರೆಯ ಅನ್ವೇಷಣೆ. ಕೃಷಿಯ ಆರಂಭ ಮೊದಲಾದವೆಲ್ಲ 
ಆರಂಭದ ವೈಜ್ಞಾನಿಕತೆಗಳೇ. ಹಾಗಾಗಿ ವಿಜ್ಞಾನದ ಶೋಧವು ಅನುಭಾವದಂತೆ 
ಮನುಕುಲದ ಬುದ್ದಿ ಭಾವಗಳೊಂದಿಗೆ ಆರಂಭವಾಗಿ ಬೆಳೆದಿದೆ. ಎಂದು 


ಹೇಳಬಹುದು. 


ವಿಜ್ಞಾನ ಮತ್ತು ಅನುಭಾವ : ಸಾಮ್ಯತೆಗಳು 


ಆರಂಭಕಾಲದಿಂದಲೂ ವಿಜ್ಞಾನ ಸೃಷ್ಟಿಯ ರಹಸ್ಯಭೇದವನ್ನರಿಯಲು ತನ್ನ 
ಶಕ್ತಿಯನ್ನು ವ್ಯಯ ಮಾಡಿರುವುದು. ವಿಜ್ಞಾನದ ಇತಿಹಾಸ, ಸೃಷ್ಟಿಯ ಆರಂಭ, ಅದರ 
ಮೇಲೆ ಜೀವ-ಜಂತುಗಳ ಉದಯ, ಮನುಷ್ಯ-ಮನುಷ್ಯರ ಪಳೆಯುಳಿಕೆ, 
ಮೊದಲಾದ ಅಧ್ಯಯನಗಳು ನಡೆದಿವೆ. ಡಾರ್ವಿನ್‌ ಮೊದಲಾದ ವಿಜ್ಞಾನಿಗಳ 
ಸಿದ್ಧಾಂತಗಳಿಂದ ಈ ಮಾತಿಗೆ ಪುಷ್ಟಿ ದೊರಕುತದೆ. 

ಅನುಭಾವವೂ ಸೃಷ್ಟಿಯ ರಹಸ್ಯ ಭೇದಿಸುವಲ್ಲಿ ತನ್ನೆ ಹೆಚ್ಚು ಸಮಯವನ್ನು 
ವ್ಯಯ ಮಾಡಿದಂತೆ ತೋರುತದೆ. ವೇದಕಾಲದಿಂದ ಇಂದಿನವರೆಗಿನ ಎಲ್ಲ ಅನು 
ಭಾವಿಗಳು ಸೃಷ್ಟಿಯ ಕುರಿತು ತಮ್ಮ ತಮ್ಮ ಆಲೋಚನಸರಗಳನ್ನು ವ್ಯಕ್ತಪಡಿಸಿದ್ದಾರೆ. 
ಗೀತೆ, ತ್ರಿಪಿಟಿಕಾ, ಬೈಬಲ್‌, ಕುರಾನ್‌ ಮೊದಲಾದ ಧಾರ್ಮಿಕ ಕೃತಿಗಳು ಆಯಾ 
ಕೃತಿಗಳ ಕರ್ತೃ(ದಾರ್ಶನಿಕರು) ಗಳು ಸೃಷ್ಟಿಯ ಭೇದ ಕುರಿತು ಚರ್ಚಿಸಿದ ಅನುಭವ 
ಗಳಾಗಿವೆ. ಮುಖ್ಯವಾಗಿ ಬಸವಾದಿ ಶರಣರಲ್ಲಿ ಸ್ಪ 


ಸ ks ES ಸವ 
ಶೋಧಗಳು ಕಂಡುಬರುತವೆ. ಕೆಲ ವಚನಕಾರರ ವಚನಗಳಲ್ಲಿ ಸೃಷ್ಟಿಯ ವಚನ 


೨೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 
ಗಳೆಂದೇ ಪ್ರ ಸಿದ್ಧಿ ಪಡೆದಿವೆ. ಅಲ್ಲಮ, ಬಸ ಣ್ಣ ಸಿದ್ದರಾಮ, ಚೆನ್ನಬಸವಣ್ಣ ಅಕ್ಕ 
ಖಹದೇವಿ ಮೊದಲಾದವರ ವಚನಗಳಲ್ಲಿ ಸೃಷ್ಟಿಯ ರಹಸ್ಯ ಭೇದದ ಮಾತಿರು 


೧ 


ವುದು ಸಷವಿದೆ. ಮಾದರಿಗಾಗಿ ಅಲ್ಲಮನ ಒಂದು ವಚನವನ್ನು ಇಲ್ಲಿಕಾಣಿಸಲಾಗಿದೆ. 
ಇಲೆ ಣಾ ತ್‌ 


ಹ 


""ಆದಿ ಅನಾದಿ ಇಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು 


ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು 
ಸಚರಾಚರವೆಲ್ಲ ರಚನೆಗೆ ಬಾರದಂದು 


ಗುಹೇಶ್ವರನೊಬ್ಬನೇ ಇದೆಯಲ್ಲ ಇಲ್ಲದಂತೆ'' 24 
೨. ವಿಚಾರವಾದ 


ವಿಜ್ಞಾನವು ವೈಜ್ಞಾನಿಕ ಮನೋಜ್ಞಾನವನ್ನು ಪ್ರತಿಪಾದಿಸುತ್ತದೆ. ಈ ವೈಚಾರಿ 
ಕತೆಯು ಮಾನವನ ಬದುಕಿನ ಉನ್ನತಿಯನ್ನು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಅದು ಶುದ್ಧ 
ವೈಚಾರಿಕವಾದವನ್ನು ಪ್ರತಿಪಾದಿಸುತ್ತದೆ. ಅನುಭಾವದಲ್ಲಿಯೂ (ಅದು ವಿಶೇಷವಾಗಿ 
ಬಸವಾದಿ ಶರಣರಲ್ಲಿ) ವಿಚಾರವಾದದ ಮೂಲ ಆಶಯ ಮನುಷ್ಯ ಬದುಕನ್ನು 
ಊರ್ದ್ವಮುಖದಲ್ಲಿ ಬೆಳೆಸುವುದು. ಅನುಭಾವದ ಮೂಲ ಉದ್ದೇಶವೂ ಜೀವಿಯ 
ಊರ್ಧ್ವಮುಖ ಬೆಳವಣಿಗೆಯ ಅ ಅಪೇಕ್ಲೆಯನ್ನೇ ಹೊಂದಿದೆ. ಆ ನಿಟ್ಟಿನಲ್ಲಿ ಅವೈಚಾರಿಕ 
ವಾದ ನಂಬಿಕೆ, ಆಚರಣೆಗಳನ್ನು ನಿರಾಕರಿಸುತ್ತದೆ. ಉದಾ: ವೇದಗಳು, ಉಪನಿಷತ್ತು 
ಗಳು, ಬೌದ್ಧ. ಜೈನ ಧರ್ಮತತ್ವಗಳ ಸಂದೇಶಗಳು ಮಾನವ ಜೀವನದ ಅಭಿವೃದ್ಧಿ 
ಕುರಿತ ಆಲೋಚನೆಗಳೇ ಆಗಿವೆ. ಇಲ್ಲೆಲ್ಲ ಅವೈಚಾರಿಕತೆಯ ನಿರಾಕರಣೆ ಇರುವುದು 
ಗಮನಿಸಬೇಕು. 


೩. ಅಪ್ರಸ್ತುತ ಸಿದ್ಧಾಂತಗಳ ನಿರಾಕರಣೆ : 


ವಿಜ್ಞಾನವು ಶೋಧನೆಗೆ ತೊಡಗಿಕೊಂಡಾಗ ಹಿಂದಿನ ಸಿದ್ಧಾಂತದಲ್ಲಿ ದೋಷ 
ಕಂಡುಬಂದರೆ ಅದನ್ನು ನಿರಾಕರಿಸಿ ಹೊಸ ಸಿದ್ಧಾಂತವನ್ನು ರೂಪುಗೊಳಿಸಿ ಆ 


ಮೂಲಕ ಹೊಸ ಸತ ವೊಂದನ್ನು ಜಗತ್ತಿಗೆ ದೊರೆಯುವಂತೆ "ಮಾಡುತದೆ. ಉದಾ: 


೧. ಹಿಂದೆ ಕೇವಲ ೫ ಭೂಖಂಡಗಳೆಂದುದನ್ನು ಇಂದು ೬ ಭೂಖಂಡಗಳಿವೆ ಳಿವೆ 


ಎಂದು ಒಪ್ಪಿಕೊಂಡಿದ್ದೇವೆ (ಹೊಸ ೭ ಭೂಖಂಡ - ಅಂಟಾರ್ಟಿಕ. 


WAMU UT 


G 


ಉದಾ: ೨. ಮೊದಮೊದಲು ಭೂಮಿಯ ಸುತ ಸೂರ್ಯ 
ಇನಿ 
ನಂಬಲಾಗಿತ್ತು ಅನಂನರದಲ್ಲಿ ಗೆಲಿಲಿಯೋ 


ಇತ್‌ ಗ್‌ 
೧ 


ಸೂರ್ಯನ ಸುತ್ತ ಭೂ 5! ಮಿ ತಿರುಗುತ್ತದೆಂದು ವಾದಿ 


೭೪ 
28 
p 
ಚ 
GL 
2 
Oo 
p> 8 
4% 
0 
€L 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೨೭ 


ಅವನು ತೊಂದರೆಗಳನ್ನು ಎದುರಿಸಬೇಕಾಗಿ ಬಂದಿತು. ಮುಂದೊಂದು ದಿನ ಅವನ 
ವಾದದಲ್ಲಿ ಸತ್ಯತೆ ಕರಿಮುಟಂದಿಸು ಇಂದು ಭೂಮಿಯೂ ಸೂರ್ಯನೆಂಬ ಗ್ರಹದ 
ಸುತ್ತಲೂ ಸುತುತದೆಂದು ನಂಬಿದ್ದೇವೆ. 


ಉದಾ: ೩. ಮೊದಲು ಭೂಮಿಯೂ ಗೋಲಾಕಾರವಾಗಿದೆ ( ಚಂದಿರನಂತೆ) 
ಎಂದು ವಿಜ್ಞಾನ ಖಚಿತಪಡಿಸಿತು. ನಂತರ ಹೆಚ್ಚಿನ ಶೋಧದಿಂದ ಭೂಮಿ 
ಗೋಲಾಕಾರವಾಗಿದ್ದರೂ ಮೇಲಿಂದ ಕೆಳಗೆ ಚಪ್ಪಟೆಯಾಗಿದೆ (ತತ್ತಿಯ ಮಾದರಿ 
ಯಲ್ಲಿ) ಎಂದು ಒಪ್ಪಿಕೊಳ್ಳಲಾಗಿದೆ (ಇಂಥ ಅನೇಕ ಉದಾಹರಣೆಗಳಿವೆ ಡಿ.ಡಿ.ಟಿ./. 
ರಸಾಯನಿಕ ಗೊಬ್ಬರ ಮುಂತಾದವು). 

ಅನುಭಾವವೆಂಬುದು ಸಹ ಹಳೆಯ ತತ್ವಸಿದ್ದಾಂತಗಳಲ್ಲಿ ಲೋಪದೋಷ 
ಕಂಡುಬಂದರೆ ಅವುಗಳನ್ನು ನಿರಾಕರಿಸಿ ಹೊಸ ತತ್ವಸಿದ್ದಾಂತಗಳ ಹುಟ್ಟಿಗೆ ಕಾರಣ 
ವಾಗುತ್ತದೆ. ಸಾಮಾನ್ಯವಾಗಿ ವೇದಗಳೇ ಹಹ ಮೊದಲ ಮೆಟ್ಟಿಲು 
ಗಳಾದರೂ ವೇದದ ಕರ್ಮಠತನಗಳು ಮನುಕುಲಕ್ಕೆ ಜಡವಾದಾಗ, ವೇದೋತರ 
ದಲ್ಲಿ ಅಂದರೆ ಉಪನಿಷತುಗಳಲ್ಲಿನ ಅನುಭಾವ ವೇದಕಾಲದ ಜೀವನಸಿದ್ದಾಂತ 
ಗಳನ್ನೇ ನಿರಾಕರಿಸಿದೆ. ಜೈನ- ಬೌದ್ಧ ಅನುಭಾವ ತತ್ವಗಳೂ ಹಳೆ ತತ್ವಸಿದ್ದಾಂತಗಳನ್ನು 
en ಬೆಳೆದು. Ri ವೀರಶೈವ ಭಾವೆ ತತ್ವ ಸಿದ್ದಾಂತ ಟನ 
ಗೊಂಡಿದ್ದು ಇಲ್ಲಿ ಕಾಣಬಹುದು. 


“ವೇದಕ್ಕೆ ಒರೆಯ ಕಟ್ಟುವೆ! ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ | 
ತರ್ಕದ ಬೆನ್ನಬಾರನೆತ್ತುವೆ ! len ಮೂಗ ಕೊಯಿವೆ ! 
ನೋಡಯ್ಯ ಮಹದಾನಿ ಕೂಡಲಸಂಗಮದೇವಾ 
ಮಾದಾರಚೆನ್ನಯ್ಯನ ಮನೆಯಮಗ ನಾನಯ್ಯ ।/'' 25 
ಎನ್ನುವಲ್ಲಿ ಹಳೆಯ ಸಿದ್ಧಾಂತದ ನಿರಾಕರಣೆಯನ್ನು ಗುರುತಿಸಬಹುದು. 
೪, ಪ್ರಯೋಗಶೀಲತೆ 


ಎಕೆ 


ವಿಜ್ಞಾನವೂ ಪ್ರಯೋಗ- ತರ್ಕವನ್ನು ಆಧರಿಸಿರುತ್ತದೆ. ಪ್ರಯೋಗವಿಲ್ಲದೇ 
ಏನನ್ನೂ ಹಡು ಆದ್ದರಿಂದ ಪ್ರಯೋಗಕ್ಕೆ ವಿಜ್ಞಾನದಲ್ಲಿ ಹೆಚ್ಚಿನ ಮಹತ್ವವಿದೆ. 
ಭಾವವೂ ಪ್ರಯೋಗಶೀಲವಾಗಿದೆ. ಜ್‌ ಪ್ರಯೋಗದ ಮೂಲಕ ಮಾ 
ಸರ್‌ ಸತ್ಯವೆಂದು ಪ್ರತಿಪಾದಿತವಾಗುತ್ತದೆ. ಸಾಧಕನಾದವನು ಸತ್ಯಾ 
ನ್ಹೇಷಣೆಗೆ ಇಡೀ ೃಷ್ಟಿಯನ್ನು ಪ್ರಯೋಗಶಾಲೆಯಾಗಿಸಿಕೊಂಡಿರುತಾನೆ. ನ 
ಬದುಕನ್ನೇ ಪ ಯೋಗ ಒಳೆಪಡಿಸಿಕೊಳ್ಳುತಾನೆ. ಭಾರತೀಯ ಅನುಭಾವದ ಚರಿತ್ರೆ 


A 


೨೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಯುದ್ದಕ್ಕೂ ಹೊಸ ಪ್ರಯೋಗಗಳಿವೆ. ಆ ಮೂಲಕ ಮನುಕುಲದ ಒಳಗೊಳಗಿನ 
ಸತ್ಯಾನ್ವೇಷಣೆ ನಡೆದುದರ ಫಲವಾಗಿ ಹಲವಾರು ಧರ್ಮ-ತತ್ವಗಳು ಹುಟ್ಟಿ 
ಕೊಂಡಿವೆ. ಪ್ರತಿಯೊಂದು ಧರ್ಮವೂ ತನ್ನದೇ ಆದ ಹೊಸ ಪ್ರಯೋಗಗಳನ್ನು 
ಮಾಡುವ ಮೂಲಕ ಹೊಸ ಅನ್ವೇಷಣೆಗೆ ಒಳಗಾಗಿದೆ. ಹಾಗಾಗಿ ವಿಜ್ಞಾನ- 


ಅನುಭಾವಗಳೆರಡೂ ಪ್ರಯೋಗಶೀಲವೆಂದು ಹೇಳಬಹುದು. 
೫. ತಾಂತ್ರಿಕ ಕೌಶಲ್ಯ : 


ಎನೂತನ ತಾಂತ್ರಿಕ ಕೌಶಲ್ಯವನ್ನು ರಚಿಸುವುದು ವಿಜ್ಞಾನದ ಮೂಲವಾಗಿದೆ. 
ಹೊಸ ಹೊಸ ತಂತ್ರಾಂಶಗಳು ಈ ಜಗತ್ತನ್ನು ಹೊಸ ದಿಕ್ಕಿನತ್ತ ಚಲಿಸಲು ಸಹಾಯಕ 
ವಾಗಿದ್ದು ವಿಜ್ಞಾನದ ಹರವು ಹೆಚ್ಚಾಗಲು ಕಾರಣವಾಗಿವೆ. 

ಅನುಭಾವವೂ ತಾಂತ್ರಿಕ ಕೌಶಲ್ಯಗಳನ್ನು ಹೊಂದಿದೆ. ಅನುಭಾವದ ಬೆಳ 
ವಣಿಗೆಯ ಹಿನ್ನೆಲೆಯಲ್ಲಿ ಹೊಸ ತಂತ್ರಾಂಶಗಳನ್ನು ಬಳಸಿಕೊಂಡಿದೆ. ಪತಂಜಲಿಯ 
ಯೋಗತಂತ್ರವೂ ಒಂದು ಅನುಭಾವವಾದರೆ, ಬಸವಾದಿ ಶರಣರ ಷಟಸ್ಥಲ 
ಸಿದ್ದಾಂತವೂ ತಾಂತ್ರಿಕ ಅಂಶಗಳನ್ನೊಳಗೊಂಡಿದೆ. ಆ ಮೂಲಕ ಅನುಭಾವದ 
ಹಶವಿಗೆ ಬೆಳವಣಿಗೆಗೆ ಸಹಾಯಕವಾಗಿದೆ. ವ್ಯಕ್ತಿಯ ವ್ಯಕಿತ್ವ ರಚನೆಯಲ್ಲಿ ತಾಂತ್ರಿಕ 
ಅನುಭಾವವು ಅತ್ಯಂತ ಪ್ರಮುಖವಾದದ್ದಾಗಿದೆ. ತಾಂತ್ರಿಕ ಅನುಭಾವಿ ಇಲ್ಲದಿದ್ದರೆ, 
ಅನುಭಾವವೇ ಇಲ್ಲ (ಕೇವಲ ಸಂತನು ಅನುಭಾವಿಯಾಗಲಾರ) ಭಾವ ಮತ್ತು 
ಆಚರಣೆಗಳ ತಾಂತ್ರಿಕ ಅನುಸಂಧಾನ ಮಾತ್ರ ಅನುಭಾವವಾಗಲು ಸಾಧ್ಯ. 


೬. ನೆಮ್ಮದಿಯ ಜಗತ್ತು: 


ವಿಜ್ಞಾನದ ಮೂಲ ಆಶಯ ಈ ಜಗತ್ತನ್ನು ನೆಮ್ಮದಿಯ ಪಾತಳಿಯ ಮೇಲೆಯೇ : 
ನೆಲೆಸುವಂತೆ ಮಾಡುವುದು. ಅನೇಕ ಶೋಧ ಹಾಗೂ ಆವಿಷ್ಕಾರಗಳು ಮನುಕುಲದ 
ಒಳಿತಿಗಾಗಿ, ಮಾನವನ ಸುಖಶಾಂತಿಗಾಗಿ. ನೆಲದ ಮೇಲೆ ನಡೆದಾಡುವ ಮನುಷ್ತ - 
ಇಂದು ನೀರಿನ ಮೇಲೆ, ಗಾಳಿಯ ಮೇಲೆ ಸರಾಗವಾಗಿ ಚಲಿಸಬಲ ಸಾಮರ್ಥ್ಯ 


೧೧೨ 


ಪಡೆದುದರ ಹಿಂದಿನ ಶ್ರಮವೇ ನೆಮ್ಮದಿಯ ಬದುಕಿನ ಆಶಯವಾಗಿದೆ. 
ಅನುಭಾವವೂ ನೆಮದಿಯ ಬದುಕನ್ನು ಕುರಿತು ಆಲೋಚಿಸುತದೆ. 


ಆ 
ಅನುಭಾವದ ಮೊವಲ ಮೆಟ್ಟಿಲು ಸಂಸಾರದ ವೈರಾಗ್ಯ ಮಾತ್ರ ಮನುಷ್ಯನನು ನೆಮದಿ 
ಯಾಗಿರಿಸುತ್ತದೆ ಎಂದು ಸಾರಿತು. ಬಹುತೇಕ ದಾರ್ಶನಿಕರು, ಅನುಭವಿಗಳು 
ಸಂಸಾರ ತ್ಯಾಗದ ಬೋಧನೆ ಮಾಡಿದ್ದಾರೆ. ಆ ಮೂಲಕ ಮಾನವನ ನೆಮ್ಮದಿಯ 
ಕುರಿತು ಚಿಂತಿಸಿದ್ದಾರೆ (ಬುದ್ದನು ನಿರ್ವಾಣ ಬೋಧನೆಗೆ ಎಲ್ಲವೂ ಶೂನ್ನವೆನುತಾನೆ, 
ಆರುವ ದೀಪಗಳಿನ್ನುತ್ತಾನ). ವಚನಕಾರರು ಈ ವಿಷಯದಲ್ಲಿ ಹೊಸ ನಿಜನ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೨೯ 


ಚಿಂತಿಸಿದ್ದಾರೆ. ಅಲ್ಲಮ ಗೋರಕ್ಷರ ಸಂವಾದದಲ್ಲಿ ದೇಹ-ಮನಸ್ಸುಗಳು ಬಲಿಷ್ಠತೆಗಳ 
ಮುಖಾಮುಖಿ ಇದ್ದರೆ, ಆ ಮೂಲಕ ಮನಸ್ಸು ಗಟ್ಟಿಗೊಳಿಸಿದ ಅಲ್ಲಮ ಗೆಲ್ಲುವುದು 
ಆತ್ಮಬಲದ - ಆತ್ಮಸ್ಥೈರ್ಯದ ಮೂಲಕ "ನೆಮ್ಮದಿ ಸಾಧ್ಯ ವೆಂದು ಪ್ರತಿಪಾದನೆ 
ಮಾಡಿದುದು ಗಮನಿಸಬೇಕು. ಅದೇ ರೀತಿ ಬಸವಾದಿ ಶರಣರು ಬದುಕಿನ ನೆಮ್ಮದಿಗೆ 
ವೈರಾಗ್ಯವನ್ನು ಸೂಚಿಸುವುದಿಲ್ಲ 


""ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು : 
ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು 
ಭಕ್ತನ ಮನ ಹೊನ್ನಿನೊಳಗಾದರೆ 
ಬಳಲಿ ದೊರಕಿಸುವುದು ನೋಡಾ ಕೊಲಸಿದ್ದ ಮಲ್ಟಿಕಾರ್ಜುನಾ'' 26 


ಎಂದು ಹೇಳುವ ಮೂಲಕ ವಚನಕಾರರು ಪ್ರಪಂಚದಲ್ಲಿದ್ದು ಪಾರಮಾರ್ಥ ಜಯಿಸಿ 
ದ್ದರು. ಸರಳ ಸೂತ್ರದ ಮೂಲಕ ಶರಣರ ಅನುಭಾವ ನೆಮ್ಮದಿಯ ಜಗತಿಗಾಗಿ 
ದುಡಿದಿದೆ, ಶ್ರಮಿಸಿದೆ. 


೭. ಭೌತ - ಅಭೌತ: 


ವಿಜ್ಞಾನ ನಿರಂತರ ಭೌತಿಕ ಜಗತಿನ ಪ್ರಗತಿಗೆ ಪೂರಕವಾಗಿ ಶ್ರಮಿಸುತಿದೆ. ಆ 
ಮೂಲಕ ಮನುಷ್ಯನನ್ನು ನಾಗರಿಕರನ್ನಾಗಿಸಿದೆ. ಆದೀಮ ಸ್ಥಿತಿಯಲ್ಲಿ ಮಾನವರು 
ಗುಹೆಯಲ್ಲಿ ವಾಸ ಮಾಡುತ್ತಿದ್ದರು. ಇಂದು ಮಂಗಳ ಲೋಕದಲ್ಲಿನ ಮನೆ 
ನಿರ್ಮಾಣದ ಅಪೇಕ್ಷೆಯಲ್ಲಿ ದ್ದಾರೆ. ಈ ಮಧ್ಯ ದಲ್ಲಿ ಅನೇಕ ಸ್ಥರದ ಅಭಿವೃದ್ಧಿ ಸಾಧಿಸಿ 
ರುವ ಚರಿತ್ರೆ ನಮ್ಮ ಕ ಣೆದುರಿಗಿದೆ. ಆವ ಮಲಕ ಮನು ಪ್ಕರ' ಅಮೂತ ನ ರೂಪದ 
ಅಭೌತಿಕ ಜಾ ಬ ಬದಲಾಗಿದೆ. ಮನುಷ್ಯರು ಎಶ ಶ್ವಕುಟುಂಬಿ ಆಗಿದ್ದಾರೆ 
(ನಾವು ನಮ್ಮವರೆಂಬ ಭಾವ ಬೆಳೆಯುತ್ತಿದೆ. ಆದರೆ ಹಿಂದೆ 'ಜಗತಿನ ವೈಶಾಲ್ಯತೆಯ 
ಅರಿವಿರಲಿಲ್ಲ). 

ಅನುಭಾವವು ಅಂತರಂಗಕ್ಕೆ ಸಂಬಂಧಿಸಿದ ಆತ್ಮಜ್ಞಾನವಾದರೂ ವ್ಯಕ್ತಿಯ 
ಅಂತರಂಗದ ವಿಕಾಸ ತತ್ವ ಸಂಸುವುದತ ಮೂಲಕ ಅಭೌತಿಕ (ಭಾವನಾತ್ಮಕ) 
ವಿಕಾಸ ಸಾಧಿಸಿದ್ದು ಅದು ತನ್ನಷ್ಟ [ತಾನೇ ಭೌತಿಕ ಬೆಳವಣಿಗೆಗೆ ಕಾರಣವಾಗಿದೆ. 
ವ್ಯಕ್ತಿಯ ಆತ್ಮ ಶುದ್ಧವಾದಾಗ nd ನ್ನ ಪಾಡಿಗೆ ತಾನು ಶುದ್ಧವಾಗುತ್ತದೆ. ಅಕಾಯ 
ಶರೀರದಲ್ಲಿನೆ ಜಾಡನ್ನು ದಾವ ಹಾಗಾಗಿ `ಅಿನುಭಾವವು 
ಭೌತಿಕ- ಅಭೌತಿಕ ಬೆ ವಣಿಗೆಗೆ ಸಹಾಯಕಾರಿಯಾಗಿ ಬೆಳೆದಿದೆ. 


೮. ನಿರಂತರ ಶೋಧನೆ: 


ವಿಜ್ಞಾನ ಹಿಂದಿಗಿಂತ ಇಂದು ಅನೇಕ ರೀತಿಯಲ್ಲಿ ಬೆಳವಣಿಗೆ, ಅಭಿವೃದ್ಧಿಯ 


೩೦ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಚರಮಸ್ಸಿತಿ ತಲುಪಿದಂತೆ ಕಂಡುಬಂದರೂ ಅದು ತನ್ನ ಶೋಧಗಳನ್ನು ಸ್ಥಗಿತ 
ಗೊಳಿಸಿಲ್ಲ ಆ ಶೋಧದ ಹೊಸ ಹೊಸ ಆವಿಷ್ಕಾರಗಳು ಎಲ್ಲರಿಗೂ ಸಿಗುವಂತೆ 
ವ್ಯವಸ್ಥೆಗೊಳಿಸಲಾಗುತ್ತಿದೆ. ಆದ್ದರಿಂದ ಎಜ್ಞಾನದ ಶೋಧವು ನಿರಂತರವಾಗಿದೆ. 


ಅನುಭಾವವೂ ಮು ಶೋಧವೇ ಗ ಷಣೆ) ಆಗಿದೆ. ಇಲ್ಲಿಯ ಪೂರ್ಣ 
ಜ್ಞಾನವೆಂದರೆ ಸತ್ಯಾನ್ವೇಷಣೆ. ಆದರೆ ಸತ್ಯವೆನ್ನುವುದು ತನ್ನ ವಾರಸುದಾರಿಕೆಯನ್ನು 
ಇಂದಿಗೂ ಯಾರಿಗೂ pie 


: ಪ್ರತಿಯೊಬ್ಬ ದಾರ್ಶನಿಕ, ಸಾಧಕ (ಸತ್ಯಾನ್ವೇಷ ಣೆ) ಸಹ ತನಗೆ ಕಂಡ 
ಸತ್ಯ ವನ್ನು ಸಾರಿದ್ದಾನೆ. ಅದೇ ಅವನ ತತ್ವವೂ ಆಗಿದೆ. ಆ ಕಾಲದ ಬದುಕಿನ ಸಿದ್ದಾಂತ 
ಸ್‌ ಬೇರೆ ಬೇರೆ ವಿಜ್ಞಾನಿಗಳ ಕಿನ್‌ ಶೋಧಗಳಿರುವಂತೆ ಬೇರೆ ಬೇರೆ 
ಅನುಭಾವಿಗಳ ಹಲವಾರು. ಸಿದ್ಧಾಂತಗಳಿವೆ. ಅವೆಲ್ಲಾ ಆಯಾಕಾಲದ ಸತ್ಯತೆಗಳು 
ಮಾತ್ರವೆಂದು ಹೇಳಬಹುದು. ಅನುಭಾವಿಯು ಹೊಸ ಸತ್ಯಾನ್ವೇಷಣೆಯ ಸಭಾ 
ಸರೂ ಸಾರ್ಥಕತೆಗೆ ತೆಗೆದುಕೊಂಡು ಹೋಗುತ್ತಾನೆ. 'ಆದ್ದರಿಂದ ಇಲ್ಲಿರುವ 
ಶೋಧ ನಿರಂತರ, ಇದು ಸತ್ಯಾನ್ವೇಷಣೆಯ ಜೀವಂತಿಕೆಯನ್ನು ಸೂಚಿಸುತ್ತದೆ. 


ಕಾರಣ-ಪರಿಣಾಮ : 


ವಿಜ್ಞಾನ ಕಾರಣ-ಪರಿಣಾಮಗಳನ್ನು ಅವಲಂಬಿಸಿರುವಂತೆ ಅನುಭಾವವು 
ತಾರ್ಕಿಕ ಕಾರಣ-ಪರಿಣಾಮಗಳ ಮೂಲಕ. ವ್ಯಕಿತ್ವ ಬೆಳವಣಿಗೆಗೆ ಕಾರಣವಾಗುತ್ತದೆ. 
ಆ ಮೂಲಕ ಸಾಧ್ಯವಾದ ಮೌಡಢ್ಯತೆಗಳನ್ನು ಎಸಿ ನಿರಾಕರಿಸಿದರೆ, ವಿಜ್ಞಾನ 
ಮಾತ್ರ ಎಲ್ಲ ಮೌಢ ೈತೆಗಳನ್ನು ನಿರಾಕರಿಸುತ್ತದೆ. 


ಒಟ್ಟಾರೆ ನವಂ ಒಂದು ವಿಜ್ಞಾನವಾಗಿದೆ. ಅನುಭಾವ- ವಿಜ್ಞಾನಗಳು 
ಪೂರಕವಾಗಿಯೇ ಬೆಳೆದು ಬಂದ ಜ್ಞಾನಶಿನುಗಳಾಗಿಷೆ. ವಿಜ್ಞಾನವು ಬಹಿರಂಗದಲ್ಲಿ 
ಪ್ರಕಟಗೊಂಡರೆ, ಅನುಭಾವವು ಅಂತರಂಗದಲ್ಲಿ ಮಥನವಾಗಿ ಅಭಿವ್ಯ ಕವಾಗುತ್ತದೆ. 
ಆರೋಗ್ಯಪೂರ್ಣವಾದ ಚಾರಿತ್ರಿಕ, ನೈತಿಕ, ಭಾವಗಳ ಆಚರಣೆಗಳ ಅನುಸಂದಾನ 
ಮಾತ್ರ ಅನುಭಾವವಾಗುತುದೆ. ಬೌದ್ದಿಕ, ಪ್ರಾಯೋಗಿಕತೆಗಳ ಮೂಲಕ ಅಂತ 
ಕೇ ಅಂತಃ ಶಕ್ತಿಯಾಗಿದೆ. ಅನುಭಾವಎಲ್ಲದ. ಅಧ್ಯಾತ್ಮಚೇತನ ಆತ್ಮವಿಲ್ಲದ ದೇಹ 
ದಂತೆ, ರಸ- ಧ್ವನಿರಹತ ಕಾವ್ಯ ದಂತಿದೆ. Internet ವೈಜ್ಞಾನಿಕತೆಯೂ ಶಿಶು ಕಂಡ 


ಕನಸಿನ ಅನುಭಾವವಾಗಿದೆ pee ವಿಜ್ಞಾನ- ಅನುಭಾವದ ಮಧ್ಯದ ಸಾಮ್ಯತೆ 
ಗಳನ್ನು ಬಲಪಡಿಸುತ್ತದೆ. 


kkk kek kek ok 


೧.೪ ಅನುಭಾವ - ಚಾರಿತ್ರಿಕ ನೆಲೆಗಳು 


ಅನುಭಾವವೆನ್ನುವುದು ಮನುಕುಲದಷ್ಟು ಪ್ರಾಚೀನವಾದುದೆಂದು ಹೇಳಲಾಗಿದೆ. 
ಈ ಹಿನ್ನೆಲೆಯಲ್ಲಿ ಚರಿತ್ರೆ ಬೆಳೆದಂತೆ ಅನುಭಾವವು ಬೆಳೆದಿದೆ. ಮನುಕುಲದ ಏಳಿಗೆಗೆ 
ಹಿನ್ನೆಲೆಯಾದ ಬೆಳವಣಿಗೆಗಳು ಮತ್ತು ಕಾಲಮಾನದ ಹಿನ್ನೆಲೆಯಲ್ಲಿ ನಿರಂತರ 
ಬದಲಾವಣೆಗೆ ಒಳಗಾದ ಸಮಾಜೋಧಾರ್ಮಿಕ ಚಳುವಳಿಗಳು; ಆಂದೋಲನ 
ಗಳು, ಪ್ರಭುತ್ವದ ಏಳುಬೀಳುಗಳೆಲ್ಲ ಅನುಭಾವಿ ಮತ್ತು ಅನುಭಾವದ ಮೇಲೆ 
ಗಾಢಪರಿಣಾಮ ಬೀರಿವೆ. ಅದನ್ನು ಮುಖ್ಯವಾಗಿ ಮನು ನುಷ್ಕನ ಅಧ್ಯಾತ್ಮಿಕ ಜೀವನ 
ವೇದಕಾಲದಿಂದ ಆರಂಭವಾಗಿದ್ದರಿಂದ ಅನುಭಾವವನ್ನು ಸಹ ದೇದಕಾಲದಿಂದ 
ಆರಂಭಿಸಿ ಉಪನಿಷತ್ತು ಗೀತೆ ಮೊದಲಾದವುಗಳ ಕಾಲಗತಿಯ ಹಿನ್ನೆಲೆಯಲ್ಲಿ 
ಪ್ರತಿಪಾದಿಸುತ್ತ ಅನುಭಾವದ ಚಾರಿತ್ರಿಕ ನೆಲೆ ಮತ್ತು ಅದರ ಅಸಿತ್ರ್ಯಗಳನ್ನು ಚರ್ಚಿಸಿ, 
೧೨ನೆ ಶತಮಾನದ ಶಿವಶರಣರ ಅನುಭಾವ ಮಂಟಪದಲ್ಲಿ ಗೋಚರಿಸಿದ, 
ಅನುಭಾವದ ಇತಿಹಾಸವನ್ನು ವೇದದಿಂದ ಶರಣರ ಅನುಭಾವಮಂಟಪದವರೆಗೆ 
ಅದರ ಚಾರಿತ್ರಿಕ ನೆಲೆಗಳನ್ನು ಇಲ್ಲಿ ಸಂಕ್ಷಿಪವಾಗಿ ದಾಖಲಿಸಲಾಗಿದೆ. 


೧.೪.೧. ವೇದಗಳಲ್ಲಿ ಅನುಭಾವ : 


ಭಾರತೀಯ ಮನುಕುಲದ ವ್ಯವಸ್ಥಿತ ಬದುಕಿನ ಆರಂಭವೆಂದರೆ ವೇದಕಾಲ 
ದ್ಹೆಂದು ಹೇಳಬಹುದು. ಮನುಕುಲದ ಜೀವನ ವಿಧಾನದ . ಸಂಹಿತೆಗಳಾಗಿದ್ದ 
ವೇದಗಳು ಭಾರತೀಯರ ಸಾಂಸ್ಕೃತಿಕ, ಅಧ್ಯಾತ್ಮಿಕ ನೆಲೆಗಳ ತವರು ಸಹ. ಅಂತೆಯೇ 
ವೇದಗಳು ಆ ಕಾಲದ ಒಟ್ಟಾರೆ ಬದುಕನ್ನು ಆಳಲು ಸಮರ್ಥವಾಗಿದ್ದವು. ಏಕೆಂದರೆ 
ವೇದಗಳು ಅಂದು ಅಂತಿಮ ಸತ್ಯಗಳಾಗಿದ್ದವು. ಹೇಗೆ ಮಾನವನು ಬುದ್ದಿ- ಭಾವಗಳ 
ವಿಕಸನಕ್ಕೆ ಒಳೆಗಾಗುತಾನೋ ಹಾಗೇ ವೇದಗಳು ಅವನಿಗೆ ಎದುರಾಗುತವೆ, 
ತಮ್ಮದೇ ಆದ ಜಗತ್ತನ್ನು ತೆರೆದುಕೊಳ್ಳುತವೆ. 

ವೇದವೆಂದರೆ ಅರಿವು, ಜ್ಞಾನ, ತಿಳುವಳಿಕೆ ಎಂದರ್ಥ. ಮನುಷ್ಯಬದುಕಿನ 
ತಿಳುವಳಿಕೆಯನ್ನು ಹೆಚ್ಚಿಸುವಲ್ಲಿ "ವೇದಗಳದ್ದು ಮಹತ್ವದ ಪಾತ್ರವಿದೆ. ವೇದಗಳ 
ಮುಖ ಪಕಿಯೆಯೆಂದರೆ ಅರ್ಚನೆ, ಅರ್ಪಣೆ, ಜೆ ಜ್ಞಾನದಾಹದಲ್ಲಿದ್ದಾಗ 


ಕೆ ಟ್‌ 


ಎದುರಾದ ಈ ವೇದಗಳು ಭಾರತೀಯರ ಭಾವುಕತೆಯ ಪ್ರತೀಕವಾದವು. ಇವು 


೩೨ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಅಧ್ಯಾತ್ಮಿಕ ಜೀವನದ ಮೊದಲ ಮೆಟ್ಟಿಲುಗಳು. ಅಜ್ಞಾನ- ಅಂಧಕಾರದಲ್ಲಿದ್ದ 
ಬದುಕನ್ನು ಜ್ಞಾನಕ್ಕೆ ತರಲು, ಬೆಳಕು ಕಾಣಿಸಲು ಆಶಿಸಿದೆ. ವೇದಗಳು ಬದುಕಿನ 
ಜ್ರ Re ತಿಳಿಸಿಕೊಡಲು ಮುಂದಾದವು. ಮನುಷ್ಯನ ಜ್ಞ ಜಾನವಿಕಾಸದ 
ಆರಂಭದ ಪ್ರಯತ್ನಗಳಾಗಿ ಇವು ಕ್ರಿಯೆಗೆ ತೊಡಗಿಕೊಂಡವು. 


ವೇದಗಳು ಹಲವಾರು ಜಿಜ್ಞಾಸೆಗೆ ಒಳಗಾಗಿವೆ. ಒಟ್ಟು ವೇದಗಳು ನಾಲ್ಕು. 
ಯಗ್ವೇದ, ಯಜುರ್ಮೇ ದ, ಸಾಮವೇದೆ, ಅಥರ್ವಷೇದ. ಆದರೆ ಇವು ಒಂದೇ 
ಕಾಲದಲ್ಲಿ ಒಬ್ಬ ವ್ಯಕಿಯಿಂದ ರಚಿತವಾದವುಗಳಲ್ಲ ವೇದಗಳು ಅಪೌರುಷೇಯ 
ವೆಂದು, ಬ್ರಹ್ಮನ ಚತುರ್ಮುಖದಿಂದ ಬಂದವೆಂಬ ಮಾತುಗಳು ಇವೆ. ಇವೆಲ್ಲ 
ಅಭಿಮಾನದ ಮಾತುಗಳು ಮಾತ್ರ. ಅದಕ್ಕೆ ಕಾರಣವೆಂದರೆ ಅದರ ಪ್ರಾಚೀನತೆ. 
ಇತಿಹಾಸದ ತಪ್ಪಿನಿಂದ ಅದು ದೂರವಾಗದು. ಹೀಗಾಗಿ ವೇದಗಳ ಕಾಲದ ಖಚಿತತೆ 


ಎಇ (ಎ 
ಇಳ 


ಬಾಲ ಗಂಗಾಧರ ತಿಲಕ್‌ ಅವರು "ಕ್ರಿ.ಪೂ. ಆರು ಸಾವಿರ ವರ್ಷಗಳಷ್ಟು 
ಪುರಾತನವಾದವು ಕೆಲವು ಖಗೇದ ಮಂತ್ರಗಳು'' ಎನ್ನುತಾರೆ. ಹರ್ಮನ್‌ 
ಯಾಕೋಬಿ ಎಂಬ ಜರ್ಮನಿಯ ಪಂಡಿತ ""ಕ್ರಿ.ಪೂ. ೪೫೦೦ ವರ್ಷ'' ಎನ್ನುತಾರೆ. 
ಮುಂದೆ ಹೌಗ ಎಂಬ ಪ ""ವೇದಗಳ ಕಾಲ ಕ್ರಿ.ಪೂ. ೨೪೦೦ರಿಂದ ೨೦೦೦ದ 
ಒಳೆಗೆ'' ಎನ್ನುತಾನೆ. 2? ಈ ಅಭಿಪ್ರಾಯಗಳನ್ನು ಗಮನಿಸಿದಾಗ ವೇದ ಗಳು ಇಂದಿಗೆ 
ಭೂ ೮ "ಸಾವಿರ ವರ್ಷಗಳಷ್ಟು ಈರನ 2 ಇ 111 ನಿಲುವು 
ತಾಳಬೇಕಾಗುತದೆ. 

ವಾಸವವಾಗಿ ವೇದಗಳು ಅಷ್ಟು ಪುರಾತನವಾದವುಗಳಲ್ಲ ""ಯಗ್ವೇದವನ್ನು 
ಕ್ರಿ.ಪೂ. ಸು. ೨೫೦೦ರಲ್ಲಿ ರಚಿಸಿರಬೇಕೆಂದು'' ಸಿ. ಎನ್‌. ದಾಸರು ಅಭಿಪ್ರಾಯ 
ಪಡುತಾರೆ. ೫ ಆದರೆ ವೇದಗಳ ಕಾಲ ಕುರಿತು ಖಚಿತ ನಿರ್ದಿಷತೆಯಿಲ್ಲ ಬಾಲ 
ಗಂಗಾಧರ ತಿಲಕರು ಕ್ರಿ.ಪೂ.. ೬೦೦೦ ಎಂದಿದ್ದಾರೆ. ಡಾ. ಜಾಕೋಬಿಯವರು 
೪೦೦೦ ಎಂದಿದ್ದಾರೆ. ಮಾಕ್ಸಮುಲ್ಲರ್‌ರು ಕ ಕ್ರಿ.ಪೂ. ೧೨೦೦ರಿಂದ ಕಿ ಕಿ.ಪೂ. ೧೦೦೦ 
ಅವಧಿಯಲ್ಲಿ ರಚಿತವಾಗಿರಬೇಕೆಂದು ಅಭಿಪ್ರಾ ಯಪಟ್ಟಿದ್ದಾರೆ. ಇವೆಲ್ಲವನ್ನೂ ಆಧರಿಸಿ 


ಆರ್‌. ಸಿ. ಮುಜಂದಾರರವರು ಕ್ರಿ.ಪೂ. ೨೦೦೦ "ಮತ್ತು ೧೫೦೦ರ ನಡುವಿನ 
ಕಾಲವು ಬುಗೇದದ ಕಾಲವೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ. 29 


NR ಮೂಲತಃ ಅಧ್ಯಾತ್ಮ ಮೂಲದ ನೀರಣ್ಣೆಗಳಾದ್ದರ್ಲಿಂದ ವೇದಗಳ 
ಕಾಲವು ನಿರ್ದಿಷ್ಟವಾಗಿಲ್ಲ ಒಟ್ಟಾರೆ ಅಭಿಮತವೆಂದರೆ, ಕ್ರಿ.ಪೂ. ೬೦೦೦ದಿಂದ 
ಕ್ರಿ.ಪೂ. ೧೦೦೦ದವರೆಗಿನ ಕಾಲದ ಉಯ್ಯಾಲೆಯಲ್ಲಿ ವೇದಗಳ ಕಾಲವಿರುವುದು. 
ಅನುಭಾವದ ಚರಿತ್ರೆಯ ಕಾಲವನ್ನು ಇದೇ ಎಂದು ಗ್ರಹಿಸಿಕೆ ಇಳ್ಳಬಹುದು. 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೩೩ 
ವೇದಕಾಲದ ಧಾರ್ಮಿಕ ಸ್ವರೂಪ - ಅನುಭಾವ: 


ವೇದವೆಂದರೆ ಧಾರ್ಮಿಕ ಬದುಕಿನ ಆರಂಭವೆನ್ನಬೇಕು. ಶಕ್ತಿಯ ಉಪಾಸನೆ 
ಯಿಂದ ಆರಂಭವಾಗಿದ್ದು ಪ್ರಾಕೃತಿಕ ಶಕ್ತಿಗಳಲ್ಲಿ ದೈವತ್ವವನ್ನು ಅರಸಿ ಆರಾಧನೆ 
ಮಾಡುವ ಮೂಲಕ ಅಧ್ಯಾತ್ಮಿಕ ತಳಹದಿಗೆ ನಾಂದಿಯಾಯಿತು. ಹಾಗಾಗಿ ದೇವರ 
ಪರಿಕಲ್ಪನೆ ಮೂಡಿದ್ದೆ ವೇದಕಾಲದಲ್ಲಿ ಮನುಷ್ಯ ನಿಸರ್ಗವೊಂದು ಶಕಿಯೆಂದು 
ಬಗೆದು ಅದರ ಕೋಪಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ನಿಸರ್ಗಶಕ್ತಿಯ ಆರಾಧನೆಗೆ 
ಮುಂದಾದನು. ಇಲ್ಲಿ ನಿಸರ್ಗದ ಶಕ್ತಿಗಳೆಲ್ಲ ದೇವರಾಗುತವೆ. ಬೆಂಕಿ, ಗಾಳಿ, ಮಳೆ, 
ಸೂರ್ಯ, ಚಂದ್ರಗಳೆಲ್ಲ ಜೀವ ತಾಳುತವೆ. ಇವುಗಳ ಆರಾಧನೆಯೇ ಯಜ್ಞಗಳಾಗಿ 
ರೂಪು ತಳೆಯುತವೆ. ಹಾಗೆ ನೋಡಿದರೆ ಎಷ್ಟುವಿಗೆ ಇಲ್ಲಿ ಮಾನ್ಯತೆಯೇ ಇಲ್ಲ ಇಲ್ಲಿ 
ಇಂದ್ರನೇ ಸರ್ವಸ್ವ. ವೇದಗಳು, ಬಹುತೇಕ ಮಂತ್ರಗಳು ಇಂದ್ರನ ಹೆಸರಿನಲ್ಲಿವೆ. 
(ಇಂದ್ರ ಆರ್ಯರ ಯಜ್ಞದೇವ) ಇಂದ್ರನ ನಂತರ ಎರಡನೇ ಸ್ಥಾನದಲ್ಲಿ ವರುಣ 
ಬರುತಾನೆ. ಇವರಲ್ಲದೇ ಸೋಮ, ಯಮ, ರುದ್ರ ಮೊದಲಾದ ದೇವತೆಗಳ 
ಪ್ರಸಾಪವೂ ಬರುತ್ತದೆ. ಆದರೆ ಆ ಕಾಲದ ದೈವಭಕ್ತಿ ಹೆಚ್ಚು ವಾಸವವಾಗಿರಲಿಲ್ಲ 

ಯಜ್ಞ ಯಾಗಗಳನ್ನು ಮಾಡುವುದು, ಅದರಿಂದ ಅಲೌಕಿಕ ಶಕ್ತಿಯೊಂದು 
ಪ್ರಾಪಿಸಿಕೊಳ್ಳಬಹುದೆಂಬ ನಂಬಿಕೆ ತಳೆದಿದ್ದರು. ಇಹ-ಪರಗಳೆರಡರಲ್ಲಿ ಸಂತೋಷ 
ಪಡಬೇಕೆಂಬ ಆಶಯ ಮತ್ತು ಈ ಲೌಕಿಕ ಶಕ್ತಿಪಡೆಯುವದರ ಮೂಲಕ ಮನುಷ್ಯನ 
ಆಂತರಿಕ ಬದುಕಿನ ಚಿತ್ರವಾಗುತ್ತದೆಂಬುದು ಇಲ್ಲಿ ಮುಖ್ಯವಾಗಿದ್ದು ಅದೇ 
ಅನುಭಾವದ ಆರಂಭವೆಂದು ಹೇಳಬಹುದು. ಯಜ್ಞಯಾಗಗಳ ಮೂಲಕ ಇಹಪರ 
ಗಳ ಸುಖ ಪಡೆಯುವುದು ಸಾಧ್ಯವೆಂದು ನಂಬಿದ ಕಾಲ. ಇದೊಂದು ದೇವರು 
ಮತ್ತುವ್ಯಕ್ತಿಯ ಮಧ್ಯದ ಒಪ್ಪಂದವೆಂದು ಹೇಳಬಹುದು. "ನಾ ನಿನಗೆ ಬಲಿ ಕೊಡುವೆ 
ನೀ ನನಗೆ ರಕ್ಷಣೆ ಕೊಡು' ಎಂಬ ವಾಗ್ವಾದದ ಭಕ್ತಿಯ ಸ್ವರೂಪಗಳಿವೆ. ಒಂದರ್ಥ 
ದಲ್ಲಿ ಇದನ್ನು ಸಕಾಮಭಕ್ತಿಯೆಂದು ಗುರುತಿಸಬಹುದು. | 

ವೇದಗಳು ಬಹುದೇವತೋಪಾಸನೆಗೆ ಅವಕಾಶ ಮಾಡಿಕೊಟ್ಟವು. ಯಗ್ವೇದ 
ದಲ್ಲಿ೩೩ ದೇವತೆಗಳ ಉಲ್ಲೇಖ ಬರುತದೆ. ವೇದಗಳೇ ಅಂತಿಮ ಸತ್ಯಗಳಾಗಿದ್ದವು. 
ಕಾರಣವೆಂದರೆ ಇವು ಪುರಾಣ-ಮಹಾಕಾವ್ಯಗಳಿಗಿಂತ ಹೆಚ್ಚು ನಂಬಲರ್ಹವೆಂಬಂತೆ 
ಪ್ರತಿಬಿಂಬಿಸಲಾಗಿತ್ತು ಆದ್ದರಿಂದ ಪ್ರಶ್ನಾತೀತವಾದವುಗಳಾಗಿದ್ದವು. 

ವೇದಕಾಲದ ಯಜ್ಞ ಯಾಗಗಳ ಮೂಲ ಆಶಯವೆಂದರೆ ಪ್ರಕೃತಿ ಮತ್ತು 
ಸುತಲಿನ ಪರಿಸರ ಶುದ್ಧವಾಗಿರಬೇಕು. ಕಲುಷಿತ ವಾತಾವರಣ ಇರಬಾರದೆಂಬ 
ನಂಬಿಕೆಯೊಂದಿಗೆ ಶಾಶ್ವತವಾದ ಸುಖಸಿದ್ದಿಗಳನ್ನು ಪಡೆದು ಮೋಕ್ಷ ಪ್ರಾಪ್ತಿ ಮಾಡಿ 
ಕೊಳ್ಳಬೇಕೆಂಬ ನಿಯಮಕ್ಕೆ ಬದ್ದರಾದರು. ಹಾಗಾಗಿ ಯಜ್ಞ- ಯಾಗಗಳನ್ನು ಅವುಗಳ 


೩೪ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಉದ್ದೇಶಗಳನ್ನು ಬೋಧಿಸುತಿದ್ದರು. ಅಂತೆ ತೆಯೇ "“ವೇದಗಳು ಮೊದಲ ಅನುಭಾವ 
ಗ್ರಂಥಗಳು" 30 ಇಂದು ಅನುಭಾವಕ್ಕೆ ವಿಶಿಷ್ಟ ವಿಶಾಲಾರ್ಥವಿದೆ. ಅನುಭಾವವೂ 
aE ಇರಬಹುದಾದರೂ, ಅದರಲ್ಲೊಂದು ಪ್ರಾಯೋಗಿಕವಾದ ರಚನಾ 
ತ್ಮಕವಾದ ಸಾಕ್ಟಾತ್ಕಾ ರವಿದೆ. ಮೌಢ್ಯತೆಯನ್ನು ದರಿಹಾಸಸ ಶಕ್ತಿಯೇ ಅನುಭಾವ 
ವಾಗುತ್ತದೆ. ಗ ಇಂದಿನ ಅರ್ಥ ವೇದಗಳಲ್ಲಿ ಕಂಡು ಬರುವುದಿಲ್ಲ ಆದರೆ 

ನುಭಾವ ಅಲ್ಲಿ ಬೀಜಾಂಕುರವಾಗಿ ಪಲ್ಪವಿಸುತ್ತಿರುವುದನ್ನು ಮಾತ್ರ ನಿರಾಕರಿಸ 
pd; 

ಹಾಗಾಗಿ ಅನುಭಾವ ಹೆಚ್ಚು ವ್ಯಾಪಕತೆಯನ್ನು ರೂಪಿಸಿರುವ ಕಾಲವೆಂದು 
ಅನಿಸದು. ಏಕೆಂದರೆ ವೇದಕಾಲದಲ್ಲಿ ಕರ್ಮಠತನದ ಪ್ರಾಬಲ್ಯ ಹೆಚ್ಚಾಗಿತ್ತು 
ವೇದಗಳು ದೇವವಾಣಿಯೆಂದು ನಂಬಿಸಲಾಗಿತ್ತು ಅದರಿಂದ ವೈಚಾರಿಕತೆಗಾಗಲಿ, 
ಬೌದ್ದಿಕ ಬೆಳವಣಿಗೆಗಾಗಲಿ ಅವು ಅವಕಾಶ ಮಾಡಿಕೊಡಲಿಲ್ಲ ಆದ್ದರಿಂದ ಹೃದಯ 
ಸಂವೇದನೆಯನ್ನು ಕಿರಿದುಗೊಳಿಸಿದವೆಂದು ಹೇಳಬಹುದು. ಮೌಢ್ಯತೆಯೇ ಇಲ್ಲಿ 
ಊರುಗೋಲಾಗಿ ಕೆಲಸ ನಿರ್ವಹಿಸಿದೆ. | 

ವೇದಗಳ ಆರಂಭಿಕ ಕಾಲ: ಅಭಿವೃದ್ಧಿಪರ ಜೀವನಕ್ರಮವಾಗಿದ್ದು ಅದು 
ವಿಕಾಸದ ಹಂತವೆಂದು ಕರೆಯಬಹುದು. ಅನುಭಾವವೆಂಬುದು ಅಲ್ಲಿ ವಿಕಾಸದ 
ಹಂತವೆಂದೇ ಹೇಳಬೇಕು. ವೇದಗಳ ಕೊನೆ ಕಾಲಘಟ್ಟದಲ್ಲಿ ಅನುಭಾವವು ಪ್ರಬುದ್ಧ 
ಬೆಳವಣಿಗೆ ಸಾಧಿಸಿರುವುದು ಸಷವಾಗಿದೆ. ವೇದಗಳೆ ನಂತರ ಬ್ರಾಹ್ಮಣಗಳಲ್ಲಿ 
ಆಧ್ಯಾತ್ಮದ ಬೆಳವಣಿಗೆ- ಬದಲಾವಣೆಗಳು ಇವೆ. 


೧.೪.೨. ಉಪನಿಷತಿನಲ್ಲಿ ಅನುಭಾವ 


ಭಾರತೀಯರ ವೈಚಾರಿಕ ಬದುಕಿನ ಆರಂಭಕಾಲವೆಂದರೆ ಉಪನಿಷತಿನ ಕಾಲ. 
ಉಪನಿಷತ್ತುಗಳು ಭಾರತದ ಪುರಾತನ, ತತ್ವಶಾಸ್ತ್ರಗಳ ಪ್ರತಿನಿಧಿಗಳಾಗಿದ್ದು 
ವೇದಾಂಗಗಳ ಕೊನೆಯ ಘಟಕಗಳು. ನಾಮ ಉಪನಿಷತ್ತನ್ನು ""ವೇದಾಂತ'' 
ವೆಂದೂ ಕರೆಯಲಾಗಿದೆ. ಈ ವೇದಾಂತ (ಉಪನಿಷತ್ತುಗಳು. ಮನುಷ್ಯನನ್ನು 
ಮಾನವನನ್ನಾಗಿಸುವ ಶಕಿಪಡೆದ ಉದಾತ್ತ ಸಿದ್ಧಾಂತ- ತತ್ವಗಳನ್ನು ಒಳಗೊಂಡಿವೆ. 
ವೇದಗಳನ್ನು. ಸ್ಥೂಲವಾಗಿ ನಾಲ್ಕು ಭಾಗಗಳಲ್ಲಿ ಪೋಟಾ! ೧. ಮಂತ್ರ 
LY ಬ್ರಾಹ್ಮಣ ೩. "ಅರಣ್ಯಕ ೪. ಉಪನಿಷತ್ತು "ಇದರಲ್ಲಿ ಮೊದಲಿನೆರಡು ಈಜು 
ಮಂತ್ರ, ಬ್ರಾಹ್ಮಣಗಳು ಯಜ್ಞ ಯಾಗಾದಿ ಕರ್ಮಠತನ ಬೋಧಿಸಿದರೆ ಉಳಿದೆರಡು 
ಅಂದರೆ ಕೊನೆಯ ಅರಣ್ಯಕ ಉಪಸಷತ್ತುಗಳು ಉಪಾಸನೆ- ಜ್ಞಾನಗಳನ್ನು ಬೋಧಿಸು 
ತವೆ. ಹಾಗಾಗಿ ಉಪನಿಷತಿಗೆ ಹೆಚ್ಚಿನ ಮಹತ್ವ ಎದ್ದು ಉಪನಿಷತಿನ ಗ ಅನುಭಾವ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೩೫ 


ಪರೋಕ್ಷಜ್ಞಾನ ' ಎಂಬರ್ಥ ಸುರಿಸುತ್ತದೆ. ನೇರಜ್ಞಾನ ಅನುಭವವಾದರೆ, ಪರೋಕ್ಷ 

ಜ್ಞಾನವೇ ಇಲಫುಧಾಈ. ಅದನ್ನು ಆತ್ಮಜ್ಞಾನವೆಂದು ಕರೆಯಬಹುದು. ಉಪನಿಷತ್ತು 
ಎಂದರೆ ""ವೇದವಾಜ್ಯಯದಲ್ಲಿ ಬ್ರಹ್ಮನ ಸ್ವರೂಪ ವನ್ನು ನಿರೂಪಿಸುವ ಜ್ಞಾನಕಾಂಡ, 
ವೇದಾಂತ ವಿಭಾಗ'' 3! ಬ್ರಹ್ವಜ್ಞಾನವೆಂದರೆ ಆತ್ಮಜ್ಞಾನ, ಸೃಷ್ಟಿರಹಸ್ಯ. ಆ ರಹಸ್ಯ. 
ತತ್ವಗಳಿಗೆ ಬರೆದ ಭಾಷ್ಯಗೆ ಅರ್ಥವ್ಯಾಪಿ ಇದೆ. 

ಉಪನಿಷತಿನ ಸಂಖ್ಯೆ ಸ ಕುರಿತು ಒಮ್ಮತ ನಿಲುವಿಲ್ಲ ಏಕೆಂದರೆ ಇಲ್ಲಿ ಒಂದೇ 
ತತ್ವವಿಲ್ಲ ಹಜಜಾಕು ತತ್ವಗಳಿವೆ, ಹಲವಾರು ಸಿದ್ದಾಂತಗಳ ಪ್ರತಿಪ ಪಾದನೆಯಿದೆ. 
Feil a ಪಿಮುನಿಗಳ ಸಾವಿರಾರು ವರುಷದವರೆಗೆ ನಡೆಸಿದ "ಸತ್ಯ' 
ಶೋಧನೆಯ ಫಲಶೃತಿಯಿದೆ. ಹಾಗಾಗಿ ಏಕವ್ಯಕ್ತಿಯ, ಏಕಕಾಲದ ನಿರ್ದಿಷ್ಟ ರಚನೆ 
ಇವಲ್ಲ 

""ಮುಕ್ತಿಕೋಪನಿಷತ್ರಿನ ಪ್ರಕಾರ ಉಪನಿಷತ್ತುಗಳು. ನೂರೆಂಟು. ಮ್ಯಾಕ್ಸ್‌ 
ಮುಲ್ಲರ್‌ ಹೇಳಿಕೆಯಂತೆ ಉಪನಿಷತ್ತುಗಳು ೧೪೯, ಬರ್ಗೆಟ್‌ರವರ ಪ್ರಕಾರ ೧೫೪, 
ಹಾಗ್‌ರ ಪ್ರಕಾರ ೧೭೦'' 32 "ಎಂದು ಉಲ್ಲೇಖಗಳಿವೆ. ಆದರೆ ಹತ್ತು ಮಾತ್ರ 
೦ತ ಪ್ರಮುಖ ಉಪನಿಷತುಗಳು. ಅವೆಂದರೆ ೧. ಈಶ, ೨. ಕೇನ, ೩. ಕಥ್‌, 
ಪ್ರಶ್ನ ೫. ಮುಂಡಕ, ೬. ಮಾಂಡಕ್ಕ ೭. ತೈತ್ತರೀಯ, ೮. ಐತರೇಯ, 
೯, ಛಾಂದೋಗ್ಯ, ೧೦. ಬೃಹದಾರಣ್ಯಕ. "ಇವುಗಳಿಗೆ ಶಂಕರಾಚಾರ್ಯ ಮತ್ತು 


ಮಧ್ವಾಚಾರ್ಯರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. 

ಉಪನಿಷತಿನ ಸಂಖ್ಯೆಗಳ ಕುರಿತೆ ಇಷ್ಟು ಗೊಂದಲಗಳಿರುವುದರಿಂದ ಕಾಲ 
ಕುರಿತ ನಿಖರತೆಗಳು ದೊರೆಯಲಾರವು. ಇವುಗಳನ್ನು ವೇದಾಂತಗಳೆಂದು ಕರೆಯು 
ವುದರಿಂದ ವೌ-ಸೋತರ ಕಾಲದಲ್ಲಿ ಎರಚಿ 


ಪ್ರಉಪ್ಪನಾಗಿ ಬೆಳೆದಿದೆ. ವೇದಗಳಿಗೆ "ನೇರಜ್ಞಾನ' ವೆಂದರ್ಥವಿದ್ದರೆ ಉಪನಿಷತ್ತು 


ವಾದವೆಂದು ಊಹಿಸಬಹುದಾಗಿದೆ. 


1 


2 oS ಎಡೆ (ಸಷ ಎಟ ಕ 
ಪನಿಷತಿನ ಕಾಲಕ್ತಾಗಲೇ ಅಧ್ಧಾತಿಕತೆ ಪ್ರಬುದ್ಧವಾಗಿ ಬೆಳೆದಿರುವುದನ್ನು 
೦೬ ಟು 

ಜಾ ಮೋನ ದತ್ಟಾಣ ತಿಗೆಟೆವ EE ಫಿ 
ಹ ಸಳ ಇಪ ಬಹುತೇಕ ಮೌಡಢ್ತತೆಗಳನ್ನು ಇಲ್ಲಿ ನಿರಾಕರಿಸಲಾಗಿದೆ. 

ಇಕಿ 
, ರ್ಟ ) 
ಟು UU 


ಯಜ್ಞ, ಯಾಗಗಳು ಮಾನವ: 


tay 
ನ 
ಸಹ ಪರಮ ಸತ್ನದತ ಇವು 


ಡ್‌ ತಾತಾ ದಾ ದಿ PR Ba 
ಯಜಯಾಗ) 'ಹೊತೊಯ, ಬಲವ? ಎಂಬ 
ಶು ಎ ಜಾ 1 ಪು 
4 ಸಾರ Cod et ಎಮಿ ಗಾವ ದಿದ್‌ 
ಅನುಮಾನವನು ವ್ರಕಪಡಿಸಿದರೆ ಆ ಪರಮ ಸತ್ತದ ಅರಸುವಿಕಯೀ ಉಪಣಷತ 
ವ್‌ ರ .ಂ ಲಿ 
ಅಂ. ರಾಟೆ mad ON amd ಗ ದಾ HA ಪಾ ಶ್ರಿ 
ಮುನಿಗಳ ದೊಡ ಅನುಬಾವವಾಗುತದೆ. ಉಪಂಣಿಪಷಪುನಿ ಬಚಚ ಳು ಆಧ್ಯಾತ್ಮಿಕ 
ಟ್ರ ಬ ಳಿ ಹ ವ 
ಉಶಾ ವ ಪ ~ ಸ್‌ ಮ "ಟರ ಕು ಶೀ 
ಬದುಕಿವ ವಿಜಾನಗಳಾಗಿವೆ ಏಕೆಂದರೆ ಟಿಯು DISS ಬ೦ಲಿಬು ಯುಂ 
ಜಾ ವ 
2 ಅಕಾಲ ಎ ಅ. 
SE US OT ಸಕ ಹೈತಿ in ad Sd ಎ ವ ಬಾವಿ ಎಂಗೆ ರೈ ಮಡು 
ಅನುಭವಿಗಿಳಣು ಪತಿಪಾದಿಸುವ ದ ಉಟ ಅಲ ಪಿವಿ ರರು ಉರ ಎಟ Ty ಕ್‌ ಉಬಿ pS: 
ಹೆ ( 


೩೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಮೊದಲಾದ ಪ್ರಯೋಗಗಳಿಂದ ಎಲ್ಲರ ಅನುಭವಕ್ಕೆ ಒಪ್ಪುವ ತತ್ವಗಳನ್ನು 
ಉಸುರಿದ್ದಾರೆ.'' 33 ಇಲ್ಲಿ ತತ್ವವೆಂದರೆ ಸತ್ಯ ನುಡಿವುದು ಎಂದರ್ಥ. ಉಪನಿಷ 
ತ್ವಾರರು ಆ ಮೂಲಸತ್ಯವನ್ನು ಅರಸಿ, ಅನುಭಾವಿಸಿ ನುಡಿದಿದ್ದಾರೆ. ಮಣ್ಣಿನ ಮಡಿಕೆ, 
ಗಡಿಗೆ ಮೊದಲಾದ ವಸುಗಳು ನಾಮರೂಪಭೇದಗಳಿಗೆ ವೈವಿಧ್ಯತೆಯನ್ನು ರೂಪಿಸಿ 
ಕೊಟ್ಟರೂ ಅದರ ಮೂಲ ಮಣ್ಣು ಎಂಬುದೇ ಆ ತತ್ವ. ಹಾಗೇ ವ್ಯಕ್ತಿಯ ಜೀವನ 
ಸಿದ್ಧಾಂತ ಕುರಿತ ತತ್ವವೇ ಅನುಭಾವ. ಇದರ ಮೂಲವೆಂದರೆ ಬ್ರಹ್ಮ ಅಥವಾ 
ಆತ್ಮವೆಂದು ಕರೆಯಬಹುದು. ಈ ಆತ್ಮ( ಬ್ರಹ್ಟ) ತತ್ವದ ಮೂಲಕ ಜೀವಿ-ಜಗತ್ತು, ಶಕ್ತಿ 
(ಈಶ್ವರ?) ಇವೆಲ್ಲಕ್ಕೂ ಮೂಲ ಚೈತನ್ಯ ವೊಂದಿದ್ದು ಅದೇ ಅಂತಿಮ ಸತ್ಯವೆಂದು 
ಕರೆಯುತ್ತೇವೆ. ಇಲ್ಲಿ ಸತತ ಜಗತ್ತಿಗೂ, ಜಗತ್ತಿಗೂ-ಶಕ್ತಿಗೂ ಡಾ ಸತ್ಯದ 
ಶೋಧವೇ ಉಪನಿಷತ್ತಿನ ಮುಖ್ಯ ತಿರುಳಾಗಿದೆ. ವ ಜೀವ: ಜಗತ್ತು ಎಷ್ಟೆಲ್ಲ 
ಮೌಲ್ಯಗಳಿಂದ ವ್ಯಾಪಿಸಿಕೊಂಡರೂ, ಅದರ ಹಿಂದಿರುವ ತತ್ವವೇ ಬೇರೆ. .ವಜ್ರ 
ಎಷ್ಟೇ ಬೆಲೆಬಾಳುವ ಮೌಲ್ಯ ಹೊಂದಿ ದ್ದರೂ, ಒಬ್ಬ ವಿಜ್ಞಾನಿಯ ದೃಷ್ಟಿಯಲ್ಲಿ ಅದು 
ಕೇವಲ ಇಂಗಾಲ (೧೩00೦೧) ಮಾತ್ರ. ಹಾಗೇ ಉಪನಿಷತ್ತಿನ ಯಷಿಗಳು ಜೀವ- 
ಜಗತಿನ ಮೂಲಸತ್ಯವನ್ನು ಕುರಿತು ಆಲೋಚಿಸಿದ್ದಾರೆ. ಉಪನಿಷತಿನ ಅನುಭಾವ 
ವನ್ನು ೧. ಸಿದ್ದಾಂತ ರೂಪ ೨. ಕಥಾ ರೂಪ ಮತ್ತು ೩. ಪ್ರಶ್ನೋತ್ತರ ರೂಪವೆಂಬ 
ಮೂರು ವಿಧಗಳಲ್ಲಿ ವಿಂಗಡಿಸಬಹುದು. 

ಉಪನಿಷತ್ತಿನ ಮೊದಲ ಸಿದ್ಧತೆಯೆಂದರೆ ಜೀವಿಯ ಮನಸು ಅಂತರಮುಖ 


~ 


ವಾಗಿ ಸತ್ಯಾನ್ನೆ ನ್ವೇಷಣೆಗೆ ತೊಡಗಿಸಿಕೊಳ್ಳುವುದು. ಇದನ್ನು ಕುರಿತು ಕೇನೋಪನಿಷತು 
ಈ ರೀತಿ ಹೇಳುತದೆ. 


""ಓಂ ಕೇನೇಷಿತಂ ಪತತಿ, ಪ್ರೇಷಿಕಂ ಮನಃ 
ಕೇನ ಪ್ರಾಣಃ ಪ್ರಥಮಃ ಪೈತಿಯುಕಃ 


- 
ರ್‌ ) pS ಇ 
ಅಂದರೆ ಯಾರ ಇಚ್ಛೆ ನುಸರಿಸಿ ಯಾರ ಪ್ರೇರಣೆಯಿಂದ ಈ ಮನಸು ತನ ವಿಷಯ 


ಸರಿಸಿ ಇಂಟ ಅ 
ಗ , ಭೆ ಕುತ ತ ಪಕ 
ದಲ್ಲಿತೊಡಗುವುದು? ಪ್ರಾಣವು ಮೊಟ್ಟಮೊದಲು ಯಾರ ಆಜ್ಜೆಗಳಿಂ ತನ್ನ ಕರ್ಮ 


ವನ್ನಾರಂಭಿಸುವುದು? ಯಾರ ಇಚ್ಛೆಯಿ ಯಿಂದ ಜನರು ದುಡಿದರು? ಕಣ್ಣು ಕಿವಿಗಳಿಗೆ 
ಆಜ್ಞೆ ಮಾಡುವ ದೇವತೆಯು ಯಾರು? 3 ಎಂಬ ಹಲವಾರು ಪ್ರಶ್ನೆಗಳು ರೂಪಿಸಿ, 


— 


ನ ಕಂಡುಕೊಂಡರು. ಅದರ ನಿವೇದನೆಗೆ ಕೆಲ ತತ್ವಗಳನ್ನು ಗುರುತಿಸಿದರು. 


ಇರ J) ವಿ 
ಅವ್ವ ಇ ಕೊಡಬ 


UN: 
Fs 
| 
bt 
3 
dL 
4, 


1 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೩೭ 


ಜೀವನ ತತ್ವ - ಅನುಭಾವ 
ಕಾರ್ಯಕಾರಣ ಭಾವತತ್ವ - ಅನುಭಾವ 
ಅವಸ್ಥಾತ್ರಯ ತತ್ವ - ಅನುಭಾವ 
ಪಂಚಕೋಶ ತತ್ವ - ಅನುಭಾವ 
ಭೂಮ ತತ್ವ - ಅನುಭಾವ ಇತ್ಯಾದಿ. 


ಜೀವನ ತತ್ವ- ಅನುಭಾವ : 


ಉಪನಿಷತಿನಲ್ಲಿ ಜೀವನ ತತ್ವಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅದರಲ್ಲಿ 
ಮುಖ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸಬಹುದು. 


ಜಗತ್ತು 
ಆದಿಭೌತಿಕ ಜೀವಿಗಳು ನಿಯಾಮಕ 
| 
(ಅಧ್ಯಾತ್ಮಿಕ ಪ್ರಪಂಚ, ಜಗತು) (ನಾವು) (ಶಕ್ತಿ ಅಥವಾ ಈಶ್ವರ) 


ಇಲ್ಲಿರುವ ಜೀವನಕ್ಕೆ ಎರಡು ಮುಖಗಳಿವೆ. ಒಂದು ಲೌಕಿಕ, ಇನ್ನೊಂದು 
ಆಗಮಿಕ. ಈ ಕಾಲದ ಖಷಿಮುನಿಗಳ ಜೀವನ ವ್ಯವಹಾರಕ್ಕೆ ಬೇಕಾಗಿರುವ ದೇಹ, 


ಪ್ರಾಣ, ಇಂದ್ರಿಯ, ಮನಸ್ಸು ಬುದ್ದಿ ಮೊದಲಾದವುಗಳನ್ನು ಕೂಲಂಕಷವಾಗಿ 
ವಿವೇಚಿಸುತಾನೆ. ಇವೆಲ್ಲ ಕೇವಲ ಉಪಜೀವನವೆಂಬ ತೀರ್ಮಾನಕ್ಕೆ ಬಂದರೂ 


ಕ 

ಇಲ್ಲದಾಗಿ ಜೀವಿ "ಶಿವ'ವಾಗುತಾನೆಂಬುದೇ ಯಷಿಗಳ ಜೀವತತ್ತದ ಅನುಭಾ 
ವಾಗಿದೆ. ಈ ಚೈತನ್ಯವೂ ಸೂಕ್ಷ್ಮವಾಗಿದ್ದು ಬ್ರಹ್ಮ ಅಥವಾ ಕ 

ಇಲ್ಲಿ ಬ್ರಹ್ಮವೆಂಬುದು ಮನೋಧರ್ಮ, ಸರ್ವಶಕ್ತಿ, ಸವ 
ಮಿಗಿಲಾದದ್ದು ಎಂದು ಅರ್ಥೈಸಬೇಕು. ಇಡೀ ಜೀ 


ನ 
( 

ಡ್ಯ ೬ 

et tl 
UU ಈ 
[a 9 3 
([ 
eG (- 
(3 
೬.3 
ಭ್ರ 


WACK 
8 
ತೆ 
೨. 
೧ 
4. 
2 
CL 


L 
L 
~~ 


೩೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳ: 
ಆಗಿರುವೆ), ""ಬ್ರಹ್ಮರ್ಷಿ'' (ನಾನು ಬ್ರಹ್ಮನಾಗಿದ್ದೇನೆ) ಎಂಬಂಥ ಹಲವಾರು ಮೂಲ 


ಸತ್ಯಗಳನ್ನು ಉಪನಿಷತ್ಕಾರರು ಸಾರಿದ್ದಾರೆ. ಆ ಮೂಲಕ ಮನುಷ್ಯನನ್ನು ಮಾನವ 


ಜೆ 
[4] 


ನಾಗಲು ಮಾನವ ದೇವನಾಗಲು ಬೇಕಾದ ನಿಜದ ಅರಿವು ಜ್ಞಾನದ ಬೋಧನೆ 
ನೀಡುತಾರೆ. ಇದೇ ನಿಜವಾದ ಬದುಕಿನ ಸಾರ್ಥಕತೆ ಎಂದು ಹೇಳಬಹುದು. ಇದಕ್ಕೆ 
ಯಾವುದೇ ತರತಮ ಭೇದಗಳನ್ನು ಮಾಡಲಿಲ್ಲ 

ಜೀವಿಯ ಚೈತನ್ಯವು ಎಲ್ಲೆಡೆ ವ್ಯಾಪಿಸಿದ್ದು ಅದು ಕಣ್ಣಿನೊಳಗಿನ ಬೆಳಕಾಗಿ, 
ಮನದ ಸ್ವಭಾವವಾಗಿ, ನಾಲಗೆಯ ಶಬ್ದವಾಗಿ, ಕರ್ಣದ ಶ್ರವಣವಾಗಿ, ನಾಸಿಕದ 
ಫ್ರಾಣವಾಗಿ, ಚರ್ಮದ ಸ್ಪರ್ಶವಾಗಿ, ಅದ್ವೈತದ ಸ್ಥಿತಿ ಮೀರಿದ ಘನವಾಗಿದೆ. 
ಹಾಗಾಗಿ ಅದು ಎಂದೂ ಪರಿಶುದ್ಧವಾದುದು. ಇದಕ್ಕೆ ಯಾವುದೇ ಭೇದಭಿನ್ನತೆಗಳ 
ಸಂಬಂಧವಿಲ್ಲ ಆದರೆ ಮಣ್ಣಿನಲ್ಲಿ ರುವ ಆಕರ್ಷಕ ಶಕ್ತಿ ಬೆಂಕಿಯಲ್ಲಿನ ಸುಡುವ ಶಕ್ತಿ 
ಸೂರ್ಯಚಂದ್ರರ ಪ್ರಕಾಶ, ವಾಯುವಿನಲ್ಲಿರುವ ಉಸಿರು, ಮನದ ಬುದ್ದಿ-ವಿಚಾರ, 
ನೀರಲ್ಲಿರುವ ಕೊರೆತಗಳೆಲ್ಲ ಸತ್ಯ. ಇದರ ಪರಿಪೂರ್ಣ ತಿಳಿವಳಿಕೆಯೇ ಜೀವನ 
ತತ್ವಾನುಭವ. ಇದನ್ನರಿತವ ಏಕೋಭಾವದವನಾಗುತಾನೆ. ಇಲ್ಲಿ ವಿಭಜನೆಯೇ ಇಲ 
ಎಂಬ ನಿಲುವಿಗೆ ಬರಲಾಗಿದೆ. 


ಕಾರ್ಯಕಾರಣ ಭಾವತತ್ವ - ಅನುಭಾವ : 


ಉಪನಿಷತ್ಕಾರರು ಜೀವತತ್ವ ಕುರಿತ ಚಿಂತನೆಯ ಮುಂದಿನ ಹಂತವಾಗಿ 
ಕಾರ್ಯಕಾರಣ ಭಾವವನ್ನು ಚರ್ಚಿಸಿದ್ದಾರೆ. ಚೈತನ್ಯ(ಬ್ರಹ್ಟ) ವೊಂದೇ ಸತ್ಯವೆಂಒ 
ವಾದ ಮಂಡಿಸುತ್ತ ಅದರ (ಚೈತನ್ಯದ) ಕಾರ್ಯಗಳಾದ ಈ ಜಗತು-ಜೀವ, 
ಧಿ 


ವಲ್ಲ ಕೇವಲ ನಿಮಿತ್ಯ ನಾಮರೂಪಗಳು ಎನ್ನಬಹುದು. ಈ ಮಾತಿನ ಸಮರ್ಥ 


ಮೆನಿ ವಿ SS) ನ 
ನಿಯೂ ಛಾಂದೋಗು ಪನಿಷತಿನ ಆರನೇ ಅಧಾಯದಲ್ಲಿ ಅರುಣ ಯಷಿಗಳು ಹೀಗೆ 
ಹೇಳುತಾರೆ 


ಎಸ್‌ "ಕ ಜಾಣಾ ಹಚ್ಚ edd s ವ 
ಅಂದರೆ "ಈ ಜಗತಿಗೆಲ್ಲ ಈ "ಸತ್ತ' ಎಂಬ ಬಹವೇ ತಿರುಳು. ಅದೇ ಸತ, ಅದೆ: 
ಅಜ [97 ೬ 
3 ರ್‌ ಕಿ 
ಆತಿ: ಅದೀ ನೀವಾಗಿರುವೆ' ಎಂದಗರ್ಗ್‌ ಗಿ ಕ 
ಶ್ಚ; ಅದೀ ನೀನಾಗಿರುವ' ಎಂದರ್ಥ. ಕಾರ್ಯಗಳಿಗೆಲಕೂ ಕಾರಣವೇ ಮೂಲ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೩೯ 


ಮಾತ್ರ, ಜಗತ್ತೆಲ್ಲ ಶಿವಮಯ, ಬ್ರಹ್ಮಮಯ, ಆತ್ಮಮಯವಾಗಿ ಕಾಣುವುದೇ ಕಾರ್ಯ 
ಕಾರಣ ಭಾವತತ್ವದ ಅನುಭಾವವೆಂದು ಹೇಳಬಹುದು. 


ಅವಸ್ಥಾತ್ರಯ ತತ್ವ- ಅನುಭಾವ : 


ಜೀವಿಯ ಅವಸ್ಥಾತ್ರಯಗಳನ್ನು ಕುರಿತು ಉಪನಿಷತ್ತಿನಲ್ಲಿ ದೀರ್ಫ ಚರ್ಚೆ 
ಯಿದೆ. ನಿಜವಾದ ಜೀವಿಯ ಜೀವದ ಅನುಭಾವದ ನೆಲೆ ಇಲ್ಲಿದೆ. ಅವಸ್ಥಾತ್ರಯ 
ಗಳೆಂದರೆ ೧. ಜಾಗೃತ ; ಇದು ಲಾಭ-ಹಾನಿ, ಸುಖ-ದುಃಖ, ನೋವು-ನಲಿವು, 
ಹಿತ- ಅಹಿತ, ಮೊದಲಾದ ಗ್ರಹಿಕೆಗಳು ಇದರ ವ್ಯಾಪ್ತಿಯಲ್ಲಿ ಬಂದಿದ್ದು ಎಲ್ಲವೂ 
ದೃಗ್ಗೋಚರವಾದವುಗಳು, ೨. ಸ್ವಪ್ನ: ಇದು ಕೇವಲ ಛಾಯೆ ಮಾತ್ರ, ನೆರಳಿದ್ದಂತೆ 
ತೋರಿಕೆ, ೩. ಸುಷುಪ್ತಿ: ಇದೊಂದು ಅಮೂರ್ತಾನಂದ, ಶೂನ್ಯಾವಸ್ಥೆ (ನಿದ್ರೆ). ಈ 
ಮೂರು ಅಂಶಗಳ ಹಿನ್ನೆಲೆಯಲ್ಲಿಯೂ ಅನುಭಾವದ- ಬೆಳವಣಿಗೆ ಇದೆ. ಇದನ್ನು 
ಉಪನಿಷತ್ಕಾರರು ಸ್ಪಷ್ಟವಾಗಿ ಚರ್ಚಿಸಿದ್ದಾರೆ. 


೧. ಜಾಗೃತ : ಇಲ್ಲಿ ವಿಶಾಲವಾದ ಜಗತ್ತು, ಪ್ರಪಂಚವೇ ಕಣ್ಣೆದುರಿಗಿದೆ. 
ಅನಂತ ಕಾಲ, ದೇಶಗಳ ಘಟನಾವಳಿಗೆ ಕಾರ್ಯ-ಕಾರಣ ಸಂಬಂಧ ರೂಪಿಸಿ, ಇಲ್ಲಿ 
ನೆರವೇರುವ ಪ್ರತಿಯೊಂದು ಚಟುವಟಿಕೆ, ಕ್ರಿಯಾತ್ಮಕತೆಗಳು ನಮ್ಮ ನಮ್ಮ ಕರ್ಮಫಲ 
ವೆಂದು ಬಗೆದು ನಮ್ಮ ಮುಂದಿರುವ ಜಗತ್ತು ಅಂತಿಮ ಸತ್ಯವೆಂಬ ಭಾವಕ್ಕೆ ಒಳಗಾಗು 
ತ್ತೇವೆ. ಇದನ್ನು ಜಾಗೃತಾವಸ್ಥೆ ಎಂದು ಕರೆದರೂ ಇದೊಂದು ಅನುಭವವೇ, 
ಅನುಭಾವವಲ್ಲ ಏಕೆಂದರೆ ಇವೆಲ್ಲ ಸತ್ಯಗಳಿಗೆ ಇಂದ್ರಿಯಗಳ ಗ್ರಹಿಕೆಗಳಿವೆ. ಜೀವಿ 
ಗಳಾದ ನಾವು ಒಪ್ಪಿದರೂ ಉಪನಿಷತ್ತಿನ ಮುನಿಗಳು ಇದನ್ನು ಒಪ್ಪುವುದಿಲ್ಲ 


೨. ಸ್ವಪ್ನ: ನಾವು ನಿದ್ರೆಗೆ ಹೋದರೂ (ಮಲಗಿದರೂ) ನಮ್ಮ ದೇಹದ ಕನಸಿನ 
ಜಗತ್ತನ್ನು ಕಟ್ಟಿಕೊಂಡು ನಮ್ಮೆಲ್ಲ ಇಂದ್ರಿಯಗಳನ್ನು ನೆಲೆಗೊಳಿಸಿ ಎಚ್ಚರದ 
ಕಿನಲ್ಲಿರುವುಂಡೆ ವರ್ತಿಸುತ್ತೇವೆ (ಇಲ್ಲಿಯೂ ಕಾರ್ಯಕಾರಣ ಸಂಬಂಧಗಳಿವೆ). 
ಹಾಗಾಗಿ ಸ ಪ_ವಿದ್ದರೂ ಸತ್ಯವೆಂದು ನಂಬುತ್ತೇವೆ. ಆದರೆ ಸ್ವಪಕ್ಕೂ ಜಾಗರಣಕ್ಕೂ 
ಅನೇಕ ವ್ಯತ್ಯಾಸಗಳಿವೆ. ಭಸಿರುಗಲಿನೂ ಬೆಲೆ ಬೇರೆ. ತ : "ಆಕಾಶಕ್ಕೆ ಜಾ 
ಬಹುದು, ನೀರಿಗೆ ಬೆಂಕಿ ಹತಬಹುದು, ನಾವೇ ಸಾಯಬಹುದು, ಇತ್ಯಾ ನಗಳು 
ಎಚ್ಚರದಲ್ಲಿ ಒಂದೇ ಪ್ರವಸರ ದರೆ ಕನಸಿನಲ್ಲಿ ನೂರಾರು ಪ್ರಪಂಚಗಳಿರುತ್ತವೆ. 
ಎಚ್ಚರ ದೀರ್ಫವಾದರ ಸ್ನ ಸ್ವಪ್ನ ಕ್ಹಣಿಕವಾಗಿರುತ್ತದೆ. ಜಾಗೃತವಾಗಿರುವುದು ಸ್ಥೂಲ 
ಪ್ರಪಂಚವಾದರೆ, ಕನಸು "ಸೂಕ್ಷ್ಮ ವಾಗುತದೆ. ಇವೆರೆಡೂ ಒಂದರ ಮನೆಯಲ್ಲಿ 


ಒಂದಿರುತ್ತವೆ. ಅವರೆಡೂ ಸತ್ಯವೂ- ಮಿಥ್ಯವೂ ಆಗಿದ್ದ ಜೀವಿಯ(ನ ನಲ್ಲಿಯೇ 


೪೦ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಆಗುತ್ತವೆ. ' ಆದ್ದರಿಂದ "ನಾನು' ನಿತ್ಯ- ಸತ್ಯವೆಂಬುದು ೩ ಪ್ರಸುತವೆನಿಸುತ್ತದೆ. ಕನಸು- 
ವಾಸನ (ಜಾಗೃತ) ಗಳೆರಡೂ ಜೀವಿಯ ರಾಟಿ ಹಾಗಾಗಿ ಅವು 
ಮನೋನಿರ್ಮಿತವಾದ್ದರಿಂದ ಕನಸು ಸುಳ್ಳಾದಾಗ, ಎಚ್ಚರಕ್ಕೆ ಬಂದಾಗ ಎಚ್ಚರದ 
ಕ್ರಿಯೆಗೂ ಮನೋಭಾವದಂತೆ ನೆರವೇರುತವೆ ಎಂಬ ಅರಿವು ಗಟ್ಟಿಗೊಂಡರೆ ಅದೆ! 
ಜ್‌ 


೩. ಸುಹುಮ್ನ : ಇದು ನಿದ್ರೆಯಾಚೆಗಿನ ಸುಪನಿದ್ರಾವಸ್ಥೆಯನ್ನು ಸೂಚಿಸುತ್ತದೆ. 
ಜನ ಕನಸಿಗೆ ಕೊಡುವಷ್ಟು ಮಹತ್ವವನ್ನು ನಿದ್ರೆಗೆ ಕೊಡಲಾರರು. ಕನಸೊಡೆದರೆ 
ಎಲ್ಲಿಲ್ಲದ ಕೋಪ ತಾಳಬಹುದು "(ಕನಸೊಡೆದದ್ದೆ ಯಯಾತಿಯ ದುರಂತಕ್ಕೆ, 
` ಅಭಿಮನ್ಯುವಿನ ಸಾವಿಗೆ ಕಾರಣ). ಸುಷುಮ್ನ ಇದೊಂದು ಶೂನ್ಯಾವಸ್ಥೆಯ 
ವಿಶ್ರಾಂತಿಯ ಸ್ಥಿತಿ. ಎಚ್ಚರ ಕನಸುಗಳಲ್ಲಿದ್ದ ದೇಹ ಮತ್ತು ಇಂದ್ರಿಯಗಳು ಇಲ್ಲಿ ಕ್ರಿಯಾ 
ಹೀನವಾಗಿರಿತವೆ. ಇಲ್ಲಿ ಎಲ್ಲವೂ ಅಜ್ಞಾನ, ಅಂಧಕಾರ ಆದರೂ ಪರಮಾನಂದ. 
ನಿದ್ರೆಯಲ್ಲಿದ್ದಾಗ ನಿದ್ರೆಯಲ್ಲಿಲ್ಲದ ತತ್ವವೇ "ಆತ್ಮ ತತ್ವ'. ಅದೇ ಚೈತನ್ಯದ ನಿಜದರಿವು. 
ಅದೇ ನಿಜವಾದ ಅನುಭಾವವಾಗುತದೆ. ಏಕೆಂದರೆ ಈ ಅರಿವು ಮ ಅವಸ್ಥೆ ಗಳಲ್ಲಿ 
ಅನುಸ್ಯೂತವಾಗಿದ್ದು, ಅವುಗಳ ಚೈತ ನ್ಯದಲ್ಲಿ ತೋರಿ ಅಡಗುತದೆ. ಅಲ್ಲಿರುವ 


ಚೈತನ್ಯವೇ “ನಾನು' ಎಂಬ ಪರಿಜ್ಞಾನ ಅನುಭಾವವಾಗುತದೆ. 
ಪಂಚಕೋಶ ತತ್ವ- ಅನುಭಾವ : 


ಪಂಚಕೋಶ ತತ್ವದ ವಿವರವಾದ ವಿವೇಚನೆ ತೈತ್ತರಿಯೋಪನಿಷತಿನಲ್ಲಿದೆ. ಈ 
ಪ್ರಕ್ರಿಯೆಯಿಂದ ಆತ್ಮದ ಸ್ವರೂಪವನ್ನು ತಿಳಿಸಿಕೊಡುವ ಜ್ಞಾನದ ಅನುಭಾವವೇ 
ಇದಾಗಿದೆ. ಇದರಲ್ಲಿ ೫ ತತ್ವಗಳಿವೆ. 


೧. ಅನ್ನಮಯ ಕೋಶ: 


ಈ ದೇಹವು ಅನ ನ್ನಮಯವಾಗಿದೆ. ಮಣ್ಣಿನಿಂದ ರಚಿತವಾದದ್ದೆಲ್ಲವೂ ಮಣ್ಣಲ್ಲೇ 
ಲೀನವಾಗುತ್ತದೆ. ಅನ್ನದಿಂದುಂಟಾದ ತಾಯಿ ತಂದೆ ಶುಕ್ಷ- ಶೋಣಿತಗಳಿಂದ ಉದಿಸಿ 
ತಾಯಿಯ ಮೂಲಕ "ಅನ್ನಪ ಡೆದು ಮಗುವಾಗಿ ಬೆಳೆದು ಅವಸಾನವೂ ಅನ್ನದೇವ 
ನಲ್ಲೇ ಆಗುವುದು ಇಡೀ ಜೀವ- ಜಗತ್ತಿನ ಪ್ರಕ್ರಿಯೆಯಾಗಿದೆ. ಎಲ್ಲವೂ ಮಣ್ಣಲ್ಲಿ. ಹುಟ್ಟಿ 
ಬೆಳೆದು ಅದರಲ್ಲೇ ಲೀನವಾಗುವುದರಿಂದ ಯಾರಲ್ಲಿಯೂ, ಯಾವುದರಲ್ಲಿಯೂ 
ಭೇದ ಮಾಡಬಾರದೆಂಬ ಅನುಭಾವ ತತ್ವವೇ ಇದಾಗಿದೆ. ದೇಹದಲ್ಲಿ "ನಾನೆ' ಎಂಬ 


ಅಭಿಮಾನವಿದ್ದರೂ ದೇಹ- ದೇಹವೇ. `ಅದು ಜಡವೆಂಬುದು ಇಲಿನ ಮೊದಲ 
ಅನುಭ ಾವವಾಗುತದೆ. ರ್ಟ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೪೧ 
ಪ್ರಾಣಮಯ ಕೋಶ : 


ದೇಹದಲ್ಲಿ ಪ್ರಾಣವೇ ಅತ್ಯ ೦ತ ಮುಖ್ಯ ವಾದರೂ ಸಹ ಅದೂ ದೇಹವಲ್ಲ ಆ 
ಪ್ರಾಣವನ್ನು " ನಾನು' ನಿಯಂತ್ರಿಸಬಲ್ಲೆ ಸ ಕ್ರಿಯೆ ಅರಿಯಬಹುದಾದರೂ ಅದು 
ಇನ್ನೊಂದಿದೆ. ಅದೇ ಮನಸ್ಸು ಆದ್ದರಿಂದ ದೇಹ ಮನೋಮಯ ವಾದದ್ದು 


೩. ಮನೋಮಯ ಕೋಶ: 


ಮನದ ನನಸ್ಸು ಮನುಕುಲದ ವಿಜಯ. ಮನಸಿನಿಂದ ಇಡೀ ಜಗತ್ತನ್ನು ಗೆಲ್ಲ 
ಬಹುದು. ಅದರಿಂದಲೇ ಎಲ್ಲಕಾರ್ಯವನ್ನು ಮಾಡಬಹುದು. ಆದರೆ ಇದೂ ದೇಹ 
ವಲ್ವ ಏಕೆಂದರೆ ಇದು ಬುದ್ದಿಯ ಅಧೀನ 


೪. ಜ್ಞಾನಮಯ ಕೋಶ : 


ನಹೀ ಜ್ಞಾನೇನ ಸದೃಶಂ' ಎಂಬ ಸೂಕ್ತಿಯ ಮಾತಿನ ಅರ್ಥವೆಂದರೆ, ಜ್ಞಾನ 
ಕ್ಕಿಂತ ಮಿಗಿಲಾದುದಿಲ್ವ ಜ್ಞಾನವೇ ಎಲ್ಲಕ್ಕೂ ಮೇಲು. ಜ್ಞಾನ (ಬುದ್ದಿ) ಮನಸ್ಸನ್ನು 
ನಿಗ್ರಹಿಸುತದೆ. ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳುತ್ತದೆ. ಆದರೆ. 
ಇದೂ ದೇಹವಲ್ಲ ಮನಸ್ತು- ಬುದ್ಧಿಯ "ಔರ್ಮಜಾರಗಳ ಫಲಶೃತಿ "ಇನ್ನೊಂದ 


ರಲ್ಲಿದೆ, ಅದೇ ಆನಂದ. 
೫. ಆನಂದಮಯ ಕೋಶ : 


ಪ್ರತಿಯೊಂದು ಜೀವಿ ಸುಖಾನಂದವನ್ನು ಪಡೆಯುವುದಕ್ಕಾಗಿ ಬುದ್ಧಿ; ಮನಸು 
ಬಳಸುತದೆ. ಅದು me ಎಂಬ ಸ 
ಚರ್ಚಿಸಲಾಗಿದೆ. ಆದರೆ ಇದು ಅಂತಿಮದಲ್ಲಿ 
ಐದೂ ಕೋಶದಲ್ಲಿಯ ನಾನು ಬೇರೆ, ಆನಂದ 
ನಾನು ಬೇರೆ, ಅದೇ ನಿಜವಾದ ಪರಮಾನಂದ, 
ಹ, ಅದು ನಿಜವಾದ ಆತ್ತತತ್ತ ಎಂಬುದು ಅನುಭಾವದ ಉನ್ನತ ನೆಲೆ 


ಬ್ರ ಆ ಲು 
— ಣಿ 
ph 


. ಈ ಸಾಕ್ಷಿಚ್ಛೆತನ್ವದ ಅನುಭಾವ ಕುರಿತು ಉಪನಿಷತಿನ ನಿಲುವೆಂದರೆ, 


¢ 


' ಸಭವತಿ, ಅಸತ್‌ ಬ್ರಹ್ನೇತಿ ವೇದ ಚೇತ್‌ । 


ed 
A 
ಟ್ಟ ಅ 
ಆಸಿ ಬಹೇತಿ ಚೇದ್ವಿದ ಸಂತಮೇನಂ ಮಿದುರ್ಬುಧಾಃ ॥ ** 
ಹಾಸ ೬ ೦ 


೪೨ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳ: 


ಹೀಗೆ ಪಂಚಕೋಶ ತತ್ವಾನುಭಾವದ ಮೂಲಕ ಸಾಕ್ಷಿಚ್ಛೆತನ್ಯದ ಅಸಿತ್ತವನ್ನು 
ಸಾಪಿಸುವ ನೆಲೆ ಗಮನಾರ್ಹವೆಂದು ಹೇಳಬಹುದು. 
ಎ 


ಭೂಮತತ್ವ- ಅನುಭಾವ : 


ಭೂಮತತ್ವ ಕುರಿತು ಛಾಂದೋಗ್ಯೋಪನಿಷತ್ತಿನಲ್ಲಿ ನಾರದರಿಗೆ ಸನತ್ನು 
ಮಾರರು ವಿವರವಾಗಿ ಹೇಳಿರುವುದೆಲ್ಲ ಅನುಭಾವವಾಗಿದೆ. ಭೂಮತತ್ವವು ಸಾಕ 
ಚೈತನ್ಯವನ್ನು ಮೀರಿದ ಶುದ್ಧ ಚೈತನ್ಯವೆಂದು ಗುರುತಿಸಬಹುದು. ಇಲ್ಲಿ ಸಾಕ್ಷಿಚೈತನ್ಯ 
ಬಯಲಾದರೆ, ಶುದ್ಧಚೈತನ್ಯ ನಿರ್ಬಯಲಾಗುತ್ತದೆ. ಘನತತ್ವವೆಂದರೆ ವಾಕ್‌, 
ಮನಸ್‌, ಸಂಕಲ್ಪ ಮೊದಲಾದ ತತ್ವಗಳನ್ನು ಮೀರಿದ ಆತ್ಮವಿದ್ಯೆಯೇ ಭೂಮತತ್ವದ 
ಅನುಭಾವವಾಗಿದೆ. ಅದನ್ನು ಸನತ್ಕುಮಾರರು ವಿವೇಚಿಸಿದ ಮಾತುಗಳಲ್ಲಿ 
ನೋಡುವುದಾದರೆ, 


""ಯತ್ರ ನಾನ್ಯತ್ರ ಶ್ರುತಿ ನಾನ್ಯಕ್‌ ಶೃಣೋತಿ ನಾನ್ವದ್ವಿ ಬಾನಾತಿಸಭೂಮಾ 
ಯತ್ರಾನ್ಯಾತ್‌ ಪಶ್ಯತಿ ಅನ್ಯಾತ್‌ ಶ್ರಣೋತಿ ಅನ್ಯಾತ್‌ ಉಖಾನಾತಿ ತದಲಮ್‌'' 
ಯೋ ವೈಭೂವತದಮೃತಮ್‌ I ಅಥಯದಲತನ್ನತ್ವ ೯ಮ್‌ 37 


ಅಂದರೆ ಯಾವ ಸ್ಥಿತಿಯಲ್ಲಿ ಬೇರೆ ಯಾವುದನ್ನು ನೋಡುವುದಿಲ್ಲವೋ, ಕೇಳುವು 
ದಿಲ್ಲವೋ, ಅರಿಯುವುದಿಲ್ಲವೋ ಅದು ಭೂಮ. ಯಾವ ಸ್ಥಿತಿಯಲ್ಲಿ ಬೇರೊಂದನ್ನು 
ತೋರುವುದಿದೆಯೋ ಅರಿಯುವುದಿದೆಯೋ ಅದು ಅಲಭೂಮ. ತ್ತವೆ ವೇ ಅಮೃತ; 
ಆದರೆ ಅಲವಾದುದು ಮರಣಶೀಲ. 


ಈ ಭೂಮವು ಸರ್ವವ್ಯಾಪಿಯಾಗಿದ್ದು ಅದೇ ಬ್ರಹ್ಮವೂ, ಆತ್ಮವೂ ಆಗಿರು 
ತದೆ. ಇಲ್ಲಿ ಯಾವುದೇ ವ್ಯವಹಾರವಾಗಲಿ, ಅದ್ದೆ ೃತವಾಗಲಿ, ಕಿಯೆಯಾಗಲಿ ಇಲ್ಲ 
ಏನೂ ಇಲ್ಲದ, ಏನೂ ds ತತ್ವವೇ ನಡನ ಅನುಭಾವ. ಇದು ನಿಜಾನು 
ಭಾವದ ಚರಮಸ್ಥಿತಿ ಎಂದು ಇಷ್ಟು 


ಜೀವಿ ಪರಮಾತ್ಮನ ಸಾಕ್ಟಾತ್ಕಾರಕ್ಕಾಗಿ ನಡೆಸುವ ದೀರ್ಫ ಹೋರಾಟ, ಆ 
ಹೋರಾಟದ ರೀತಿ- ನೀತಿಗಳನ್ನು. pa ಉಪನಿಷತ್ವಾರರು ಎಲ್ಲ ಚರಾಚರ 
ಜೀವಿಗಳಲ್ಲಿರುವ ಚೈತನ್ಯ ೫ ಎಂದು ಸಾರಿದರು. ಮನಸ್ಸನ್ನು ಅಂತರ್ಮುಖ 
ಮಾಡಿಕೊಂಡು ಶರೀರಗಳಲ್ಲಿ ಅಶರೀರವಾಗಿ, ಅನಿತ್ಯಗಳಲ್ಲಿ ನಿತ; ನಾಗಿ, ಸರ್ವವ್ಯಾಪಿ 
ಚೈತನ್ಯದೊಂದಿಗೆ ಕೂಡುವ 'ಕುರಿತು ಉಪದೇಶ ನೀಡುತ್ತಾರೆ. ಆತ್ಮನ ಸ್ವರೂಪವನ್ನು 
ನಿಜನಿವಾಸದಲ್ಲಿ ಕಾಣಲು ಅಪೇಕ್ಷಿತ ತಯಾರಿ ನಡೆಸಿದ್ದೇ ಉಪನಿಷತಿನ ಗಾಢ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೪೩ 


ಅನುಭಾವ, ಸತ್ಯದ ಪ್ರತ್ಯಕ್ಷದರ್ಶನವೇ ಅನುಭಾವವೆಂದು ಸಾರಿದರು. ತತ್ವ ಕಂಡ 
ಸತ್ಯ, ಅದರ ಕಾಣೆ ಇಡೀ ಜಗತ್ತಿಗೆ ನೀಡಿದರೂ ಮನುಕುಲದ ಏಳಿಗೆಗೆ ಆ ತತ್ವ 
ಗಳನ್ನು ಅಳವಡಿಸಿಕೊಳ್ಳಲುಬೇಕು. ಹೀಗಾಗಿ ಉಪನಿಷತಿನ ಕಾಲಕ್ಕೆ ಅನುಭಾವವು 
ರಚನಾತ್ಮಕವಾಗಿ ತನ್ನ ಅಧಿತ್ವವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗಿದೆ. 


೧.೪.೩. ಭಗವದ್ಗೀತೆಯಲ್ಲಿ ಅನುಭಾವ : 


ಉಪನಿಷತ್‌ಗಳ ನಂತರ ಅನುಭಾವವೆಂಬುದು ಉತ್ಕೃಷ್ಟವಾಗಿ ಪ್ರಕಟ 
ಗೊಂಡಿದ್ದ ಮಹಾಭಾರತದ ಭಾಗವಾದ "ಗೀತೆ'ಯಲ್ಲಿ ಅದನ್ನು ಉಪದೇಶವೆಂದು, 
ಭಗವದ್‌ಗೀತೆ ಎಂದೂ ಕರೆಯಲಾಗಿದೆ. ಆದರೆ ಅದರ ಹೆಚ್ಚಿನ ವಿವರಣೆ ಇಲ್ಲಿ 
ಅಗತ್ಯವಿಲ್ಲ, ಏಕೆಂದರೆ, ಇಡೀ ಉಪನಿಷತ್ತಿನ ಸಾರವು ಗೀತೆಯಲ್ಲಿ ಕೃಷ್ಣನ ಮೂಲಕ 
ಪ್ರತಿಪಾದಿತವಾಗಿದೆ. ಇಲ್ಲಿ ಚರ್ಚಿತ ವಿಷಯಗಳೆಂದರೆ, ಧರ್ಮದ ಆಯ್ಕೆ ಮತ್ತು 
ಕರ್ತವ್ಯಗಳ ಸಂಘರ್ಷವನ್ನು ಚರ್ಚಿಸುತ್ತಲೇ ಕರ್ಮ, ಅಕರ್ಮ, ತ್ಯಾಗ, ಸನ್ಯಾಸ 
ಹಾಗೂ ಯೋಗಗಳನ್ನು ಚರ್ಚಿಸಲಾಗಿದೆ. ಇಲ್ಲೆಲ್ಲ ನಿಚ್ಚಳವಾದ ಅನುಭಾವವಿದೆ. 
ಇಡೀ ಗೀತೆಯ ಅನುಭಾವವೆಂದರೆ ಪ್ರಾಯೋಗಿಕ (0೩೦0೦೩) ನೆಲೆಯ ತತ್ವ 
ದರ್ಶನವಾಗಿದೆ. ಅದರ ಮೊದಲ ಹಂತವಾಗಿ ಕೃಷ್ಣನು ಅರ್ಜುನನ ಮನಸ್ಸಿನಲ್ಲಿ 
ಆತ್ಮಸ್ಥೈರ್ಯ ಮತ್ತು ನಂಬಿಕೆಗಳನ್ನು ತುಂಬುವುದಾಗಿದೆ. ಈ ಅಂಶಗಳಿಗೆ ಪೂರಕ 
ವಾಗಿ ಅರ್ಜುನನು ಯುದ್ದದಿಂದ ವಿಮುಖನಾದಾಗ, ಕೃಷ್ಣನ ಬೋಧನೆಯೆಂದರೆ ; 


""ಕುತಸ್ತ್ವಾ ಕಶ್ಚಲಮಿದಂ ವಿಷಮೇ ಸಮುಪಸೀತಮ್‌ 


ಅನಾರ್ಕಾ ಜಷ್ಟಂ ಅಸ್ತ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ'' 


"ಇಂತಹ ವಿಷಮ ಸನ್ನಿವೇಶದಲ್ಲಿ ಹೇ ಅರ್ಜುನ ನಿನಗೆ ಇಂತಹ 
ಅನಾಚರಣೀಯವೂ ಸ್ವರ್ಗಕ್ಕೆ ಪ್ರಬಂಧಕವಾದುದೂ ಅಕೀರ್ತಿಕರವಾದುದೂ ಆದ 
' ನಿನ್ನ ಖಿನ್ನತೆ ಎಲ್ಲಿಂದ ಬಂದಿತು''3 ಎಂದು ಕೇಳುವ ಮೂಲಕ ಅರ್ಜುನನ ಮನ 
ದಲ್ಲಿರುವ ಎಲ್ಲ ಭಿನ್ನತೆಗಳನ್ನು ದೌರ್ಬಲ್ಯಗಳನ್ನು ಹೊರಹಾಕುತಾನೆ. ಮನುಷ್ಯನ 
ಸಹಜ ದೌರ್ಬಲ್ಯಗಳೇ ಅರ್ಜುನನಲ್ಲಿದ್ದಾಗ ತಾರ್ಕಿಕವಾದದ ನೈತಿಕತೆ ಮತ್ತು 
ಮೌಲ್ಯಗಳನ್ನು ರಾವ ಪ್ರಥಮ ಹೆಜ್ಜೆಯಾಗಿ ಈ ನಿರೂಪಣೆ ಅತ್ಯಂತ ಮುಖ್ಯ 
ವಾಗುತದೆ. ಸಾಮಾನ್ಯ ಶಿಷ್ಯನಲ್ಲಿರುವ ಭಯನಿವಾರಣೆಯಿಂದ ಹುತ್ತ ಅವನಲ್ಲಿ 
ಗುರುತ್ತವನ್ನು ಸ್ಥಾಪಿಸಲು ಆರಂಭಿಸುವ ಈ ಪ್ರಕ್ರಿಯೆ ಅತ್ಯಂತ ಮುಖ್ಯವಾಗಿದೆ. 
4 ಕೃಷ್ಣನು. ಚರುವರಿದೆ 


೪೪ 





ವೌ 1" ab 
6 ಟಿ pl | 
pY 
d 2” D1 
ಇ ಷ್‌ ಟ್‌ 13" i) 
HR ತು ಟೂ 
ಇ 5 ಕ್ಯ 3 ನಿ 
PP ಣೆ 
4 WT Ba 
ನ ಲ py Jo 45 
ME BL 
We ತಿಸಿ] 
hp 
೫.111, 
ಗ ಆ । | 
Ke, ಸ ಐ) 
ಜಾಡಿ By 
ನ ಬ 
LR ke 13 ತ್ತಿ 
1 ಸುಶಿ ಗ್ಗೆ 
ಸ 3 V3 2 ad 
8" 
Se p 
ಗಾ ಶ್ರ 
ಐ 4 
Re 
BBY 


ಗಿರಬೇಕು 


| ಎವೆ 
ಮು.ತರ್ಮಸಿ 
4 
pe “ಖೋ 
“ಇದ ಮುಕವಾ 


v 


wh 


ಸಲಾಪೇಕದಿಂದ ದೂರವಿ 
ವಗ 


ಎಂ 
.ಪಾಲನಿಯ 
ಲ 


ತ್ಯ 


a 


ನಾಗುವ ಸಿತಿಯನು € 


f 


ಸಂತುಷ 
[38 


ಎ 


ಮಾಡು ಎಂದು ಹೇಳುವ ಮೂಲ 


ಗೊಳಿಸುತಾನೆ. 


ಓತಿ 


dS ಆ ಕ 
ಈ ಗ ಆ ಕ) 
12. Ee: ಸ ಕ್ರ 
) ಓತು 1 
೨ D (ಿ 12 
ಗ 791 
7 ೪. Ys 13 
MS ಚ 
2” D » ನ 
5 oh Fe 
DEGAS 
PBS 
"11ರ Bu 
mc 3 ಭತಿ ಹ 
1 2 Fl J: 1B ೪? 
ದ ಗಟ ಗ್ರೆ 2 
ತ 7 (ಸ 
gE Lo 7 J 
ನ Xp ಕ್ತಿ ಕ 1 4 
Nu ಖಿ ಜಃ 
yd f Lf ತ G3 ವೇ Kc 
ಕ್‌ ಗ ಇಷ ಇ 2) G y, 
3 ಗ 4 ke ಜಿ 
[C B ಟ್ಟ ಸಿ H 
LEN 
1 ಸಾ 60) ಈ 
13 15% pe Ws ಹ 
(ON 1, ಆ ಛು 6 
(0 Ke ಪ Kk 2D 


ಇ 


ಅರ್ಜುನ 


ಪಡೆದು ಅನುಭಾವಿಯಾಗಿ 


A 


ಪ 
ಈ 


ಹ್‌ 
ಜಸು 
« \ ~ 


pe 


ಎಂಬುದಕ್ಕೆ ಈ ಮೇಲಿ; 


ಇಲದಂತೆ 
ತೃಪ್ತಿ ಪಡಿಸಿದರೆ 
ಬೇಕಾಗಿ ಬಂದಾಗ, ಆ 


(ದೇಹ) 
ಆರ್ದ್ರ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೪೫ 


ಕಾಣುತ್ತಾನೆ. ಗೀತೆಯಲ್ಲಿ ಬರುವ ಪ್ರಮುಖ ಅನುಭಾವದ ನೆಲೆಗಳನ್ನು ಮುಖವಾಗಿ 
ನೀತಿವಾದ (Moralism) , ಅತಿನೀತಿವಾದ (Super 1107811577), ಆತ್ಮಾನಂದವಾದ 
(Beautificism) ಬೆಳೆದು ನಿಂತಿದೆ. ಅತಿನೀತಿವಾದವು ನಿಷ್ಠರ್ಮ ಅಂದರೆ ಕರ್ಮ 
ಧರ್ಮದ ಆಚೆಗೆ ಹೋಗುವುದು, ಗುಣಾತೀತವಾಗುವುದು, ಸ್ಥಿತಿಪ್ರ 
ವುದು ಮತ್ತು ಆ ಮೂಲಕ ಸಮಾಜೋಧ್ಯಾತ್ಮಿ ತ್ರಿಕ ನೆಲೆಯನ್ನು ತಲುಪುವುದು. 
ತತ್ವಗಳೇ ಅನುಭಾವದ ತುಟ್ಟತುದಿಯಾಗಿದೆ. 


೧.೪.೪. ಮಧ್ಯಕಾಲ - ಅನುಭಾವ : 


ಗೀತೆಯ ನಂತರ ಅನುಭಾವದ ಕಲ್ಪನೆ ಪ್ರಕಟವಾದದ್ದು ರ ಮಧ್ಯಕಾಲದ "ಭತಿ 
'ಯುಗ'ದಲ್ಲಿ ಇಲ್ಲಿ ಆಳ್ವಾರರು, ನಾಯ: ನ್ನಾರರು, ಮತ್ತು 'ತೇವಾರರುಗಳ ಭಕಿ 
ಪಂಥವು ಅತ್ತ ೈಂತ ಉತ್ಕಟವಾದ ಭಕ್ತಿಯ ನೆಲೆಗೆ ೩ ಏರಿಸಿದ್ದಾರೆ. 58: ಇಲ್ಲಿ ಕೆಲವರು. 
ಗೀತೆಗಳನ್ನು ಎ ಬರೆದಿರುವ ರು. ಆದರೆ ಇಲ್ಲಿ ಅನುಭಾವದ ಪರಿಕಲ್ಲನೆಗಳಿವೆ. ಇಲ್ಲಿ 
ಯಾರೂ ಅನುಭಾವಿಗಳಿಲ್ಲ « ಆದ್ದರಿಂದ ಇ ಲ್ಲಿ ಪ್ರತಿ ತಿಯೊಭ ಬ ಭಕನಿಗೂ ಒಂದೊಂದು 
ಪವಾಡಸದೃಶವಾದ ಕತೆಗಳಿವೆ. ಪ್ರತಿ ಕತೆಯ ಮುಖ್ಯ ಸ ಭಕಿಯನು ಮೆರೆಯು 
ವುದೇ ಆಗಿದೆ. ಅಲ್ಲದೇ ಅನುಭಾವಿಯ ಮೊದಲ ಮೆಟ್ಟಿಲಾದ ಭಕ್ತಿಯು ಇಲ್ಲಿ 
ಭಾ ಸಗ ಅನುಭಾವಿಗಳೆಂದು ಕರೆಯುವುದಕ್ಕಿಂತ ಭಕ್ತರೆಂದು 
ಕರೆಯಬಹುದು. ಅವರು ರಚಸಿದ ಸಾಹಿ ತವು. ಅವರಷ್ಟೇ ಭಕ್ತಿಪ್ರಧಾನವಾದದ್ದರಿ ೦ದ 
ಒಂದರ್ಥದಲ್ಲಿ ಸ ಭಕ್ತಿ ಸಾಹಿತ್ಯವೆನಿಸಿಕೊಳ್ಳುತ್ತದೆ ಹೊರತು ಅನುಭಾವ ಸಾಹಿತ್ಯ 
ವೆನಿಸಿಕೊಳ್ಳದು. ಈ ಭಕ್ತಿಪಂಥದ ಮುಂದುವ ಕೆಗೆ ೧೨ನೆ ಸತ ನಷ್ಟದ ಶಿವಶ ಕಚ 


p “ುಲಟುಂ 
ಇಸಾ] ಇಂ ಡೆ ಅದ pp SSF 
ಗಿದ್ದುದರಿಂದ ಅವರನ್ನು ಮಾತ್ರ ಇಲ್ಲಿ « ದು, ಅವರ ಸ ವಿಗಿಸಮ್ದಿ 
ಅನುಭಾವ ಸಾಹಿತ್ತವೆಂದು ಕರೆಯಬಹುದಾಗಿದೆ 


ನಿಜವನ್ನು ಅರಿಯಬೇಕೆಂದು ಹೊರಟ ಜೀವಿ ಬರುತ್ತ ರಾಗ-ಭಾವಗಳನ್ನು 
ಟ್ನ್‌ 
ಮರೆತು, ಅವುಗಳನ್ನು ಮೀರಿ ಸತ್ವಶುದನಾಗಿ ತಾನೇ ನಿಜವಾಗುವ ಮತ್ತು ಆ 


8 ರಿ 
pe, 
ಬು, 


ಮಾಲಕ: ಅಮೂರ್ತವಾದ ಅರಿವನ್ನು ಪಡದು ಅಭಿಃ ಕ್ರಿಸುವ ಪರಿ ಅನುಭಾವ 


ತ್ರೆ 
7 
(GL 
"0 
6 
(1 
`ಓ 
₹೭೬ 
೬ 
9 
9, 
[(G 
| 
6 
೫11 


ಹಾ 
ww 
ಚರಿ 
ಜಿಳೆದು' ಬಂ ದರುವಾಗ ವಕ ಸಂದರ್ಭದಲ್ಲಿ ಅದು ಪಡೆದುಕೊಳ್ಳುವ 


೪೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಶಾಸ್ತ್ರೀಯ ಅಧ್ಯಯನವಾಗಿ, ಸಿದ್ಧಾಂತವಾಗಿ ಬೆಳೆದ ಸಂದರ್ಭದಲ್ಲಿ ಮುಂದುವರೆದ 
ಶರಣರಲ್ಲಿ ಅದು ವೇದಿಕೆಯಾಗಿ ರೂಪು ಪಡೆದು ಅನುಭಾವಮಂಟಪವೆಂದು 
ಕರೆಸಿಕೊಳ್ಳುವುದರ ಮೂಲಕ ತನ್ನ ವ್ಯಾಪ್ತಿಯ ಹರವನ್ನು ಹೆಚ್ಚಿಸಿಕೊಂಡಿದೆ. ವೇದ 
ಕಾಲೀನ ಸಂದರ್ಭದಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳು ಬೇಕೆಂದು ದೇವರಲ್ಲಿ ಕೇಳಿ 
ಕೊಂಡು ಅನುಭಾವವು ಬೆಳೆದು ಅರ್ಥ ಸ್ಥಿತ್ಯಂತರವಾಗಿ ವಚನ ಸಂದರ್ಭಕ್ಕೆ 
ಅನುಭಾವ ಮಂಟಪದ ಶರಣರು ಸ್ವತಃ ಭಕ್ತಿ; ಜ್ಞಾನ-ವೈರಾಗ್ಯ ಹೊಂದಿದವರು, 
ವೇದದಲ್ಲಿ ವೈರಾಗ್ಯ ಮೇಲೆಂದು ಸಾರಿದ ಅಧ್ಯಾತ್ಮಿಕನೆಲೆ, ಇಲ್ಲಿ ಗೌಣವಾಗಿದೆ. 
ಏಕೆಂದರೆ ಅನುಭಾವ ಮಂಟಪ ಅನುಭಾವಕ್ಕೆ ಧಾರ್ಮಿಕ ಹಂಗಿಲ್ಲ (ಅನುಭಾವಿ 
ಯಾದವನು ಎಲ್ಲವನ್ನು ಮೀರಿರುತಾನೆ). ಅದೊಂದು ಅತಾರ್ಕಿಕ, ವೈವಿಧ್ಯಮಯ 
ವಾದ ಜೀವಂತ ಪ್ರಕ್ರಿಯೆ. ಅದು ಒಮ್ಮೆ ಭಕ್ತಿಯಾಗಿ, ಒಮ್ಮೆ ಜ್ಞಾನವಾಗಿ, ಒಮ್ಮೆ 
ವೈರಾಗ್ಯವಾಗಿ, ಒಮ್ಮೆ ವಿರಕ್ತಿಯಾಗಿ, ಒಮ್ಮೆ ಹಟವಾಗಿ, ದೈನ್ಯವಾಗಿ, ಒಮ್ಮೆ. ಮೌನ 
ವಾಗಿ- ಮಾತಾಗಿ, ಒಮ್ಮೆ ವೀರವಾಗಿ, ಕ್ರೋಧವಾಗಿ, ಮತ್ತೊಮ್ಮೆ ಪ್ರೀತಿಯಾಗಿ, 
ಶಾಂತಿಯಾಗಿ, ನಡೆ ನುಡಿ ಒಂದಾದ ಕ್ರಿಯೆ-ಜ್ಞಾನಗಳ ಸಂಗಮವಾಗಿದೆ. ಇಲ್ಲಿ 
ಯಾವುದೇ ಭೇದ- ಭಾವಗಳಿಲ್ಲ ಕಂದರ- ಕಂದಕಗಳಿಲ್ಲ ಮೇಲು-ಕೀಳುಗಳಿಲ್ಲ 
ಶತಮಾನದಿಂದ ಶೋಷಣೆಗೆ ಒಳಗಾದವರೆಲ್ಲ ಸಸಿ ಮುಕ್ತವಾಗಿ, 
ಚನ್ನಯ್ಯ, ಕಕ್ಕಯ್ಯ, ಹರಳಯ್ಯ, ಚಂದಯ್ಯ ಮೊದಲಾದವರು ಅನುಭಾವದ 
ಔನ್ಯತ್ಯಕ್ಕೆ ನಾಕ: ಲಿಂಗಭೇದವಿಲ್ಲದೆ ಅಕ್ಕಮಹಾದೇವಿ, ನೀಲಮೃ ನಾಗಮೃ 
ಗಂಗಾಂಬಿಕೆ, ಮುಕ್ತಾಯಕ್ಕ, ಆಯ್ದಕ್ಕಿ ಲಕ್ಕಮೃ ಅಿಂಗಮೃ ಸೂಳೆಸಂಕವ್ವ, ಗಂಗಮ್ಮ 
ಕದಿರೆಮ್ದವ್ಪ ಮೊದಲಾದ ಟೂ ನಕಾರ್ತಿಯರೆಲ್ಲ ಗರ್ಗ, ಮೈತ್ರೇಯಿ, ಕಾತ್ಯಾ ಯಿನಿ, 
ವಿಶ್ವವರಾ,. ಘೋಷಾ, ನಿವಾವರಿ, ಲೋಪಮುದ್ರ ಮೊದಲಾದವರನ್ನು 8 
ಜ್ಞಾನ ಪಡೆದವರಾಗಿದ್ದರು. ಗಾರ್ಗಿ- ಯಜ್ಞವಲ್ಪರ ಚರ್ಚೆಯ ಸಟ ಅಕ್ಕ 
ಯಹಾ ಅಲ್ಲಮರ ಆ.21 ಗೋಷ್ಟಿಯನ್ನು ಮೀರಲಾರದು. ಇದರಿಂದ & 
ಕಾಲದ ಅನುಭಾವ ತಲುಪಿದ ಸ್ಥಿತಿ ಎಷ್ಟು ಎನ್ನುವುದು ಮುಖ್ಯ. ಅನುಭಾವ 
ಮಂಟಪದ ಶರಣರ ಅನುಭಾವ "ವೃಷ್ಟಿ ಸಮಷ್ಟಿಯ ನೆಲೆಯಲ್ಲಾದರಿಂದ ಅದು 
“ಸಂಬಂಧದ ಸ್ವರೂಪವೆಂದು, Feb ದಾರಿಯೆಂದೂ, ಎರಡೂ ರೀತಿಯಲ್ಲಿ 
ವಿವೇಚಿಸಲು ಸಾಧ್ಯವಿದೆ. ಆದ್ದರಿಂದಲೇ ಇಂಗ್ಲಿಷ್‌ನ Mysticism ಅನ್ನುವ ಮಾತು. 
ಹೊಳೆಸುವ ಅರ್ಥಗಳಿಗಿಂತ ಸೂಕ ಕವಾಗಿ ಭಿನ್ನವಾದ ಅರ್ಥ ಅನುಭಾವಕಿದೆ. 
ಅನುಭಾವವೂ ವ್ಯಕ್ತಿ ಮತ್ತು ಅವನ 'ಇಷ್ಟದೈವದ ಸಂಬಂಧವನ್ನು ಸ ಸೂಚಿಸುತ್ತದೆ. ಆ 
ಸಂಬಂಧ ಅರಿವಿಗೆ ಕಾರಣವಾಗುತ್ತದೆ'' a ಈ ಅರಿವಿನ ಅನ್ವೇಷಣೆಗೆ ಒಳ- 
ಹೊರಗೆರಡೂ ಸಂಬಂಧವಿರುವ ಹಾಗೆ ರೂಪಿತವಾದ Wess ಅನುಭಾವ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೪೭ 


ಮಂಟಪದ ಮಾರ್ಗ ಭಿನ್ನಭಿನ್ನವಾದ ನೆಲೆಗಳನ್ನು ರೂಪಿಸಿಕೊಂಡು ಜೀವಂತ 
ಪ್ರಕ್ರಿಯೆಯಾಗಿ ರೂಪು ಪಡೆಯುವುದರಿಂದ ಶರಣ ಅನುಭಾವವೆನ್ನುವುದು 
ಅಧ್ಯಾತ್ಮಿಕ ಚರ್ಚೆಯಾಗಿ, ಗೋಷ್ಠಿಯಾಗಿ, ಶಿವತತ್ವಜ್ಞಾನವಾಗಿ, ಶಿವತತ್ವಜ್ಞಾನಿಯಾಗಿ, 
ಆತ್ಮವಿದ್ಯೆಯಾಗಿ, ಅರಿವಾಗಿ ಕೊನೆಗೆ ಲಿಂಗಾಂಗ ಸಾಮರಸ್ಯವಾಗುತ್ತದೆ. ಅದು 
ಚಿತ್ಕಳೆಯಾಗಿಯೂ ಕಂಡುಬರುತದೆ. 


ಶರಣರ ಅನುಭಾವ - ಅಧ್ಯಾತ್ಮಿಕ ಚರ್ಚೆ : 


ಮನುಷ್ಯ ತನ್ನ ಅಸಿತ್ರ ರೂಪಿಸಿಕೊಳ್ಳಲು ಹೋದವನು ಜೀವ- ಜಗತ್ತಿನ ಅಸಿತ್ರ 
ಕುರಿತು ಚಿಂತನೆ ನಡೆಸಿದ. ತತ್‌ಫಲವಾಗಿ ಅಧ್ಯಾತ್ಮಿಕ ಮಾರ್ಗ ತುಳಿದು ಅನುಭಾವ 
ಪಡೆದನು. ಅಧ್ಯಾತ್ಮಕ್ಕಿಂತ ಅನುಭಾವವೇ ದೊಡ್ಡದಾದರೂ ಸಹ ಅನುಭಾವಕ್ಕೆ 
ಅಧ್ಯಾತ್ಮವೇ ನಿಚ್ಚಣಿಕೆ. ಹೀಗಾಗಿ ಅಧ್ಯಾತ್ಮಕ್ಕೂ ಅನುಭಾವಕ್ಕೂ ಅವಿನಾಭಾವಿ 
ಸಂಬಂಧವಿರುವುದರಿಂದ ಅಧ್ಯಾತ್ಮವಿಲ್ಲದ ಅನುಭಾವವೇ ಅಸಾಧ್ಯ. 
ಪೂರ್ವ ಮತ್ತು ಪಶ್ಚಿಮಗಳೆರಡರಲ್ಲಿ ಅಧ್ಯಾತ್ಮ ಮತ್ತು ಅನುಭಾವಗಳು ಕೇವಲ 
ಅಲೌಕಿಕ ಬದುಕನ್ನು ಮುಖ್ಯ ವಾಹಕವಾಗಿರಿಸಿಕೊಂಡರೆ ಅನುಭಾವ ಮಂಟಪದ 
ಶರಣರು ಲೌಕಿಕದಲ್ಲಿದ್ದೂ ಅಲೌಕಿಕ ಅಧ್ಯಾತ್ಮ ಅನುಭಾವಗಳ ಅನುಸಂಧಾನ 
ಗೊಳಿಸಿದರು. ಇದನ್ನೇ ಅಲ್ಲಮ ಚೋದ್ಯವೆಂದಿದ್ದಾನೆ. ಅಪರಿಮಿತದ ಕತ್ತಲೊಳಗೆ 
ಏಪರೀತದ ಬೆಳಕನ್ನು ಕಂಡುಕೊಂಡಿದ್ದ ಶರಣರಲ್ಲಿ ಒಳಗೆ ಆನೆಯೂ, ಸಿಂಹವೂ 
ಒಂದಾಗಿದ್ದುಕೊಂಡೆ ಆತ್ಮ ಸಾಕ್ಟಾತ್ಕಾರದ ಹಂಬಲಕ್ಕೆ ಒಳಗಾಗಿದ್ದಾರೆ, ಶರಣರು ಆತ್ಮ 
ಸಾಕ್ಷಾತ್ವಾರಕ್ಕೆ ಭಕ್ತಿಯೇ ನೆಲೆಯಾದ್ದರಿಂದ ಭಕ್ತಿ ಮತ್ತು ಅನುಭಾವದ ಮೂಲಕ 
ನಡೆಸುವ ಜೀವ-ದೇವರ ಸಂವಾದ ಬಸವಣ್ಣ ಅತ್ಯಂತ ಮಾರ್ಮಿಕವಾಗಿ 
ನಿರ್ವಚಿಸುತಾನೆ. | 
""ಅನುಭಾವವಿಲ್ಲದ ಭಕ್ತಿ ಅನುವಿಂಗೆ ಬಾರದು 
ಅನುಭಾವವಿಲ್ಲದ ಲಿಂಗ ಸಮರಸ ಸುಖಕ್ಕೆ ನಿಲುಕದು. 
ಅನುಭಾವವಿಲ್ಲದ ಪ್ರಸಾದ ಪರಿಣಾಮವ ಕೊಡದು 
ಅನುಭಾವವಿಲ್ಲದೆ ಏನನ್ನೂ ಅರಿಯಬಾರದು 
ತನ್ನಲ್ಲಿ ತಾ ಸನ್ನಿಹಿತವುಳ್ಳಡೆ 
ಶಿವಶರಣರ ಸಂಗವೇತಕ್ಕೆನಲುಂಟೆ 
ಕೂಡಲಸಂಗಮದೇವಯ್ಯ ನಿಮ್ಮ ಅನುಭಾವ 


ಮಾತಿನ ಮಥನವೆಂದು ನುಡಿಯಬಹುದೇ ಪ್ರಭುವೆ'' 42 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 





2 po 
KHBBATETL 
ಬಸಿ ಶ್ರ ತ್ರ 
ME 
Ny Ry 7 (೨7 ಇಟ್ಟ 

ಇ ಚ್ಹಾ 3೭ ಕ 
೫. ಜ.1. 

4. ೨3 We 6 ನಶಿ 
ERE 
ತೆ 4 “1೫ ೮ ೪ ರಿ 

OD ಬಸ್ರ 

ಳ್‌ ನಂ 1 
ತಿ ಇ ಆಂಗ ಬಿ (3. 
ನ ™ 4 5೨೨ k 
ಸ್ರ 32 ೧೫73 ೪ 
(7 (೫71 

) 4 ಫಯ 2 ಖ್‌ 
ಫೌ 

BB 2% 8 ಬ 
sO 58 ಇ ದಾ 8 
CHER Ce ಇ 
et 72 ತ ಖು 
ತ್ತ ಗ 

ಹ a ¥ ಥಿ ಗ B 

೨ ೧ 

ಇರಬ B AN 
ಜಸ. ಜಟ್ಟ! 
1 XK ಇ 4 1 5 6 


ಆ RETR AN 
AMG D » 732 


ವ 


ಲ್ಮ 
ಅದು 


ಸ 
೦ಬ 


ಎ 
Ww 


ಕ 


ವ 


ರ್ಗಸಮ 


ನೆರವೇರಿಸಬೇಕು ಎ 
ಸು 


ಐ 
ಸರಳು ಾ' 
ಓಟ AAT 


y 


ಯ 


೦ಭಾಷಣೆ 


— 


ಕಿ ತಲೆಕೆಳಗಾದುದಯ್ಯ 
~ 


ರ್ರ ಅ 


ಡು ತೂರ್ಯ 


ಉಮ 
ರರ VU Ae 


% 
೧ವ್ರ 
ಎಗ್‌ ಗೌನ್‌ 
ವ 
೧ 
ಡಿಯ CT 


೧ 
ಆಲ ರಿ 


೧ರ್ಯದ 


ಗಾಧಾ 


ಹಾ 


ನ 


ಇ 


ಎ 


೧೪ 
~ 
ಗ 
ಎ.ಎ 
x C 


೧ರ್ಯವೆಂಬುದು 


— 
Ww 
ದಿಗೆ 
WW 
ದ 


ಲ 


ಬಾ 
ವರ ಕ 


ಕ್‌ 
ಟ್ರ 


ತ 


ಹ 
೦.೦ 
ಇ 
ವು 
% 
ಹ್‌ ನಂ ಬ್ಯ 
ಅರಾ ಪು ಒಟ ಒಗಾಿಯ/ ಇ ಗ್ರ 
ಬು 


ಎ) ಆಸಾ 
Pe ee 
ಆ [99 V೮ 


We. 


( 


€ p 
PN 
ಗ್‌ 


ತ್ರ ೪೯ 


ಅನುಭಾವಮಂಟಪಣ-ಚಾರಿತಿಕ ನೆಲೆಗಳು 


“1 
೫ ot 
Bq 
Me Ct 
13 1) 
ಗಲ್‌ 
ಗಿ 
2-0. 
[©] © 
138 12 
೪3 
ಸ 
» 2 
4 4 
3 
೦ “y 
(0% ೮ 
23218 
Ru 
3 5 
JAS 
4 
ಕ 
ಇ 
(3 


x3 
9 
lL. ಸ 
ಇ (ಸ್ಥ 
Kc 
EN 
| 
5 f 
“ಇ 
ಶ್ಯ 
ಲ್ಲ 
ಸ 4 
ು ಗ 
ಇ 
Bg 
3. fe 
by 
70 | 
ಫ್ರಿ 
3 13 
© ಗೂಡಿ 
Ay: 
32 
ಸಯ 
a 
ಡಿ 


ಒಂದು ಗೋಷ್ಟಿ ಎಂದು ಕರೆಯ 


- 13-15-೬ 


ತಕ AI 
ಲ್ಲ 1 f; (5 


ಇಲ್ಲಿ 614 4. } ಟೆ 


ಗೊಟಿಯೆನುವು 
ಬ ಟ್ನ್‌ 
ಮನಸ್ತರು 


ರದದಿಂದ ಬಂದಿದು. 
ತ 


ಖಾಲ 
ತಡ 
ಡುತದೆ. 


ವಾಗ ಸಮಾ 


pe 
ಇ. 


3 
ಲ 
2 0.78. 72 


ವ 
ಸ್ಸ 
ad 
ಐ 
ಹ 
ಅದು ಶರಣರು ಅ 


ದಾರೆ. 


ಗಾ 


9 


ವೆರವೇರಿ 


ನವೆ ಮಾಡುವುದು 


ಸಿದರೆ ಮಡಿವಾಳರಿಗಿಕ್ಕುವುದು 


ಮಾಸಿದಡೆ ಮಹಾಮಜ 


ಕ್‌ 
೦ 


ಹಾಲ 
ರಿ 


ೆಯಬೇಕಾದಡೆ 


€ 


ಸತ್ತ oE 


ಟ್ರ © 


ಟಿ 


೫೦ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಬದಲಾವಣೆ, ಸ್ಥಿತ್ಯಂತರಗಳು ಆಗುತ್ತವೆಂಬುದನ್ನು ಅಕ್ಕನ ನಿಲುವು ಸಮರ್ಥವಾಗಿ 
ಪ್ರತಿಪಾದಿಸುತದೆ. 
“ನೋಡಿ ನುಡಿಸಿ ಮಾತಾಡಿಸಿದಡೊಂದು ಸುಖ 
ಏನ ಮಾಡದಯ್ಯ ನಿಮ್ಮ ಶರಣ ಅನುಭಾವ 
ಚೆನ್ನಮಲ್ಲಿಕಾರ್ಜುನಯ್ಯ 
ನಿಮ್ಮ ಶರಣರ ಸದ್ಗೋಷ್ಟಿ ಏನ ಮಾಡದಯ್ಯ'' 


ಅಕ್ಕನ ಈ ಮಾತುಗಳಿಂದ ಅನುಭಾವಗೋಷ್ಟಿ ಕೇವಲ ಪರಿಣಾಮವಲ್ಲ ಪರಿಣಾಮ 
ಮೀರಿದ ಆನಂದವನ್ನು ನೀಡುತದೆ. ಆನಂದವೆನ್ನುವುದು ಸುಖದ ನೆಲೆಯಾಗಿದ್ದು 
ಕೊಂಡಾಗ, ನೋಡುವಲ್ಲಿ ಒಂದು ಸುಖವಾದರೆ ನುಡಿಸುವಲ್ಲಿ ಮತೊಂದು ಸುಖ 
ಮಥಿಸಿ ಮಾತಾಡಿಸಿದೊಡೆ ಅಪರಿಮಿತದ ಸುಖವೆಂಬ ಕಲ್ಪನೆ ಕೊಡುತಲೆ ಶರಣರ 
ಅನುಭಾವ ಗೋಷ್ಟಿ ಏನು ಮಾಡಿಸದು? ಎಂಬ ಪ್ರಶ್ನೆಯಲ್ಲಿ ಏನೆಲ್ಲ (ಸುಖ) 
ಮಾಡಿಸಲು ಸಾಧ್ಯವೆಂಬ ಉತ್ತರವೂ ಒಳಗೊಂಡಿರುವುದು ಅನುಭಾವಗೋಷ್ಟಿಯ 
ಮಹತ್ವ ಸೂಚಿಸುತ್ತದೆ. ಈ ಅನುಭಾವ ಗೋಷ್ಟಿಗೆ ಅನುಭಾವಿಗಳೇ ಬೇಕು ಎನ್ನುವ 
ಶರಣರಿಗೆ ಅನುಭಾವಿಯಾದವನು ಹೇಗಿರಬೇಕು ಎನ್ನುವುದನ್ನು ಅಕ್ಕೆ ಹೀಗೆ ಸ್ಪಷ್ಟ 
ಪಡಿಸುತಾಳೆ. 
“ಪಡೆವುದರಿದು ನರಜನ್ನವ 
ಪಡೆವುದರಿದು ಹರಭಕ್ತಿಯ 
ಪಡೆವುದರಿದು ಗುರುಕಾರುಣ್ಯವ 
ಪಡೆವುದರಿದು ಲಿಂಗ ಜಂಗಮ ಸೇವೆಯ 
ಪಡೆವುದರಿದು ಸತ್ಯಶರಣರ ಅನುಭಾವವ 
ಇಂತಾಗಿ ಚನ್ನಮಲ್ಲಿಕಾರ್ಜುನಯ್ಯನ ಶರಣರ ಅನುಭಾವದಲ್ಲಿ 
ನಲಿನಲಿದಾಡು ಕಂಡೆಯಾ ಎಲೆ ಮನವೆ '' 47 


ಇಲ್ಲಿ ಪಡೆವುದು ಮಾತ್ರ ಮುಖ್ಯವಲ್ಲ ಹೇಗೆ ಪಡೆಯಬೇಕು, ಕೂಡಬೇಕು, ಒಲಿಯ 
ಬೇಕು ಎಂಬುದನ್ನು ವ್ಯಷ್ಟಿ. ಸಮಷ್ಟಿಯ ನೆಲೆಯಲ್ಲಿ ಚರ್ಚಿಸುತ್ತ, ಪಡೆವ ಏನೆಲ್ಲವೂ 
ಅರಿತು ಪಡೆಯಬೇಕೆನ್ನುವ ಅಕ್ಕ- ಹುಟ್ಟು ಸಹ ಅರಿತು ಪಡೆಯಬೇಕೆಂದು ವಿವರಿಸು 
ತಲೇ ಹರಭಕ್ಕಿ ಗುರುಕಾರುಣ್ಯ. ಲಿಂಗ ಜಂಗಮ ಸೇವೆ, ಇವೆಲ 2 ಆಷಾಢಭೂತಿತನಕ್ಕೆ 
ಪಡೆಯದೇ ಅದಕೆ ಮೂಲಸತ್ಯ ವನ್ನು ಅರಿತು ಪಡೆಯಬೇಕು. ಇವೆಲ್ಲ ನಾತ: 
ಅನುಭಾವ ದೊರಕುವುದು. ಪ್‌ ಸಾಮಾನ್ಯ ರಲ್ಲಿ ಅಲ್ಲ, ಸತ್ಯ ಶರಣರಲ್ಲಿ ಮಾತ್ರ. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೫೧ 


ಅಂದಾಗ ಆ ಶರಣರ ಅನುಭಾವ ಗೋಷ್ಟಿ ಮಾತ್ರ ನಲಿವನ್ನು ತಂದುಕೊಡುತದೆ. 
ಅದು ಅನುಭಾವದ ಭೂಮವೂ ಆಗುತ್ತದೆ. 


ಶರಣರ ಅನುಭಾವ - ಶಿವತತ್ವಚ್ಞಾನ : 


ಅನುಭಾವವು ಶಿವ ಮತ್ತು ಜೀವರ ಮಧ್ಯದ ಮಾಧ್ಯಮವಾಗಿದ್ದು ಅನುಭಾವ 
ಪಡೆವುದೆಂದರೆ ಶಿವನನ್ನೇ ಪಡೆವುದು, ಶಿವಜ್ಞಾನ ಹೊಂದುವುದು ಎಂದರ್ಥ. 
ಆದರೆ ಶರಣರಲ್ಲಿ ಅನುಭಾವ ಕೇವಲ ಶಿವಜ್ಞಾನವಲ್ಲ ಅನುಭಾವವೆಂಬುದು ಶಿವ 
ತತ್ವಜ್ಞಾನವಾಗಿದೆ. ಇಲ್ಲಿ ಶಿವತತ್ವವೆಂದರೆ ""ಪರಶಿವನಲ್ಲಿರುವ ಸತ್ತು ಚಿತ್ತು ಆನಂದ, 
ನಿತ್ಯ ಮತ್ತು ಪರಿಪೂರ್ಣಗಳೆಂಬ ಐದು ಸ್ವರೂಪಗಳು'' 4 ಒಳಗೊಂಡ ಪೂರ್ಣ 
ಸಚ್ಚಿದಾನಂದ ಕುರಿತ ಜ್ಞಾನ ಅಂದರೆ ಶಿವಸಂಬಂಧವಾದ ಜ್ಞಾನವೆಂದು ಕರೆಸಿ 
ಕೊಳ್ಳುತ್ತದೆ. ಆದರೆ ಶಿವಜ್ಞಾನವಿಲ್ಲದವಗೆ ಯಾವುದು ತಾನೆ ವೇದ್ಯವಾಗಲು ಸಾಧ್ಯ? 
"ಆದಿಯಲ್ಲಿ ಶಿವಬೀಜವಿಲ್ಲದವರಿಗೆ 
ವೇದ್ಯವಾಗದು ಶಿವಜ್ಞಾನ, ಶಿವಭಕ್ತಿ 
ಲಿಂಗಸ್ಥಲವಳವಡದು ; ಜಂಗಮಸ್ಥಲವಳವಡದು 
ಪಾದೋದಕ ಪ್ರಸಾದಸ್ಥಲವಳವಡದು 
ನರಕದಲ್ಲಿ ಬೀಳುವ ಕರ್ಮಿಗಳಿಗೆ 
ಕೂಡಲ ಸಂಗನ ಶರಣರನುಭಾವ ನೆಲೆಗೊಳ್ಳದು'' 4 
ಅನುಭಾವವೆಂಬುದು ಶಿವತತ್ವಜ್ಞಾನವಾದ್ದರಿಂದ ಶಿವಬೀಜವಿಲ್ಲದವರಿಗೆ ಯಾವುದೂ 
ಲಭಿಸದೆಂದಿರುವ ಬಸವಣ್ಣ ಇಲ್ಲಿ ಶಿವಬೀಜವೆಂದ ಭಕನು "ಶಿವಾಂಶಿಕ'ವೆಂಬ ಭಾವ 
ನೆಲೆಗೊಳಿಸಿಕೊಳ್ಳುವ ಪ್ರಜ್ಞೆಯನ್ನು ಕಡ್ಡಾಯಗೊಳಿಸುತ್ತಾನೆ. ತಾನು ಶಿವಾಂಶಿಕ 
ವೆಂದರಿತುಕೊಂಡು, ಶಿವಭಾವ ಅಳವಡಿಸಿಕೊಂಡಾಗ ಮಾತ್ರ ಲಿಂಗ, ಜಂಗಮ, 
ಪ್ರಸಾದ ದೊರಕುವುದು. ಆ ಮೂಲಕವಾಗಿ ಭಕ್ತನಲ್ಲಿ ಶಿವಜ್ಞಾನ ನೆಲೆಗೊಂಡು ಶರಣ 
ರೊಂದಿಗೆ ಅನುಭಾವ ಪಡೆಯಲು ಸಾಧ್ಯವೆಂಬುದು ಇಲ್ಲಿ ನಿರೂಪಿತವಾಗಿದೆ. 


ಶರಣರ ಅನುಭಾವ - ಶಿವತತ್ವಚ್ಞಾನಿ : 


ಅನುಭಾವವೆನ್ನುವುದು ಕೇವಲ ಶಿವತತ್ವಜ್ಞಾನವೇ ಅಲ್ಲ ಶಿವತತ್ವಜ್ಞಾನದ 
ಅರ್ಥಾತ್‌ ಪರಬ್ರಹ್ಮ ಅರಿವುಳ್ಳವನು ಶಿವತತ್ವಜ್ಞಾನಿ ) ಎನಿಸಿಕೊಳ್ಳುತಾನೆ. ಶಿವತತ್ವ ಜ್ಞಾನಿ 
ಅಂದರೆ, ಚಾ ಸಾಮರಸ್ಯದ ಅರಿವುಳ್ಳ. ಲಿಂಗಾನುಭಾವಿ. ಹಾಗಾಗಿ ಶರಣರ 


೫೨ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಅನುಭಾವ ಅದೊಂದು "ಶಿವತತ್ವಜ್ಞಾನಿ'ಯಾಗಿ ಸಹ ಕಾರ್ಯ ನಿರ್ವಹಿಸುತದೆ. 
ಶಿವತತ್ವಜ್ಞಾನಿಯಾಗಲು, ಅವ ನೇಣುಗಣ ಎನ್ನುವುದು ಇಲ್ಲಿ ಮುಖ್ಯವಾಗುತ್ತದೆ. 
ಅದಕ್ಕಾಗಿ ಇದನ್ನು ಅಕ್ಕಮಹಾದೇವಿ "ಮಥನ ದ ಪ್ರತಿಮೆ'ಯ ಮೂಲಕ 
ವಿವರಿಸಿದ್ದಾಳೆ. 


"ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ 
ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು 
ಆತ್ಮ ಆತ್ಮ ಮಥನಿಸಿ ಅನುಭಾವ ಹುಟ್ಟಿ 
ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತ್ತು 
ಇಂತಪ್ಪ ಅನುಭಾವರ ಅನುಭಾವವ ತೋರಿ 
ಎನ್ನ ಒಡಲನುಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನಾ'' 


ಜಾರ್‌ ಹೇಗೆ ಮಿತಿಗಳಿಲ್ಲವೋ ಹಾಗೇ ಅನುಭಾವಿಗೂ ಮಿತಿಗಳಿಲ್ಲ, ಕರ್ಮಠ 

ತನಗಳಿಲ್ಲ ಡಾ ಭಾಷೆಯ, ರಾಗ- ಭಾವದ ಹಂಗಿನಿಂದ ಹೊರಬರುತ್ತ ಮನು ಷ್ಯ 
ಹು ಮೀರಿದಾಗ. ಅಂದರೆ ಅವನು ಸತ್‌-ಚಿತ್‌-ಆನಂದ ಪಡೆದು 
ಶಿವಜ್ಞಾನಿಯಾಗುತಾನೆ, ಅದು ಯೋಗದಿಂದ ಸಾಧ್ಯ. ಹೇಗೆ ಮರ- ಮರಗಳ ಮಥನ 
ದಿಂದ ಸುತ್ತಲಿನ ಕಾಡು ನಷ್ಟವಾಗುತ್ತದೆಯೋ ಹಾಗೇ ಶಿವಾಂಶಿಕವಾದ ಆತ್ಮ-ಆತ್ಮಗಳ 
ಮಥನದ ಅನುಭಾವದಿಂದ ತನುವಿನ ಗುಣಗಳು ಸುಡುತವೆಂದು ಹೇಳುವ ಅಕ್ಕ 
ಮಹಾದೇವಿಯ ನಿಲುವಲ್ಲಿ ತನುಗುಣಾದಿಗಳು ಸುಡುವುದೆಂದರೆ, ಆತ್ಮಶುದ್ದಿಯಾಗು 
ವುದೆಂದರ್ಥ. ಹೀಗೆ ಅನುಭಾವವು ಶಿವಶರಣರ ಶಿವತತ ತ್ವಜ್ಞಾನಿಯಾಗುವುದು 
ಗಮನಾರ್ಹ. ತ 


ಶರಣರ ಅನುಭಾವ - ಆತ್ಮವಿದ್ಯೆ | 


ಆತ್ಮವಿದ್ಯೆ ಎಂದರೆ ಸಾಧಕ ತನ್ನ ತಾನು ಅರಿಯುವುದೇ ಆಗಿದೆ. ಅನುಭಾವದ 
ನೆಲೆಯೂ ಅದೇ ಆಗಿರುವುದರಿಂದ ಶರಣರ ಅನುಭಾವ ಆತ್ಮವಿದ್ಯೆಯಾಗಿದೆ. ಇಲ್ಲಿ 
ಆತ್ಮವಿದ್ಯೆ ಎಂದರೆ, ದೇಹದೊಳಗಿನ ನಿರಾಕಾರ ತತ್ವ, ಜೀವತತ್ವ, ಚೈತನ್ಯತತ್ತ., 
ಹಾಗೂ ಪ್ರಾಣತತ್ವವೆಂಬ ಅಂಶಗಳ ಕುರಿತ ಪರಿಕಲನೆಯಾಗಿದೆ. ಆದರೆ TR 
ಅನುಭಾವದ ಆತ್ಯವಿದ್ಯೆಯ ಸ್ವರೂಪ ಒಂದಿಷ್ಟು ವಿಶಾಲವಾಗಿದ್ದು ಸಕಲ ಜೀವರಾಶಿ 
ಗಳಲ್ಲಿರುವ ಶಿವಾಂಶ ಎಕ ಜ್ಞಾನವನ್ನು ಆತ್ಮವಿದ್ಯೆ ಎಂದು ಬಜ್‌ ಇಲ್ಲಿನ 


ಸ ತ್ರಪಂದರೆ ಸ ಅರಣ ಜೀ 0ಬ. ಸಾಯ“ ಬಗೆಯ ಸ Ah ಇತ್ರ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೫೩ 


ಸಿದ್ಧಾಂತಗಳಿವೆ. ಅವೆಂದರೆ ಕರ್ಮೇಂದ್ರಿಯಗಳು ೫, ಜ್ಞಾನೇಂದ್ರಿಯಗಳು ೫, 
ಪ್ರಾಣಾದಿವಾಯುಗಳು ೫, ಶಬ್ದಾದಿ ವಿಷಯಗಳು-೫, ಅಂತಃಕರಣ-೪ ಮತ್ತು 
ಜೀವತತ್ವ-೧. ಇವುಗಳ ತಿಳುವಳಿಕೆಯಿಂದ ಸಾಧಕ ತನ್ನನ್ನು ತಾನು ಅರಿತುಕೊಳ್ಳು 
ವುದರ ಮೂಲಕ ತನ್ನ ಅಂತಃಸತ್ವ ವನ್ನು ಬೆಳೆಸಿಕೊಳ್ಳುತಾನೆ. 

ಈ ಅರ್ಥದಲ್ಲಿ ಆತ್ಮವಿದ್ಯೆ ಯಿಲ್ಲದ ಅನುಭಾವವಿಲ್ವ ಅಂಥವನು ಭ ಭಕನೇ ಅಲ್ಲ 
ಅದೆಲ್ಲ ನಿರುಪಯುಕವೆನ್ನುತ್ತಾನೆ. ಬಸವಣ್ಣ 


""ಬಚ್ಚಲ ನೀರು ತಿಳಿಯಿದ್ದಡೇನು 
ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನು 
ಆಕಾಶದ ಮಾವಿನ ಫಲವೆಂದಡೇನು 
ಕೊಯ್ಯಲಿಲ್ಲ ಮೆಲ್ಲಲಿಲ್ಲ 
ಕೂಡಲಸಂಗನ ಶರಣರ ಅನುಭಾವವಿಲ್ಲದವ 
ಎಲ್ಲಿದ್ದಡೇನು ಎಂತಾದಡೇನು'' 58 
ಇಲ್ಲಿ ಆತ್ಮವಿದ್ಯೆ ಇಲ್ಲದವ ತಿಳಿಯಾದ ಬಚ್ಚಲ ನೀರು, ಸಲ್ಲದ ಹೊನ್ನು ಆಕಾಶದ 
ಫಲಕ್ಕೆ ಸಮವೆನ್ನುತ್ತಲೇ, ಎಲ್ಲವನ್ನೂ ನಿರುಪಯುಕ್ತಗೊಳಿಸುವ ಮೂಲಕ ಅದು 
ಹೇಗಿದ್ದರೂ, ಎಲ್ಲಿದ್ದರೂ ಅಷ್ಟೇ, ನಿರುಪಯುಕ್ತ ನೆಲೆಯದ್ದು ಅದಕ್ಕಾಗಿ ಶರಣರ 
ಅನುಭಾವವು ಆತ್ಮವಿದ್ಯೆಯಾಗಿದೆ. 


ಶರಣರ ಅನುಭಾವ - ಅರಿವು 


ಅನುಭಾವಕ್ಕೂ ಅರಿವಿಗೂ ಅನನ್ಯ ಸಂಬಂಧವಿದೆ. ಒಂದರ್ಥದಲ್ಲಿ 
ಇವೆರಡೂ ಬೇರೆ ಅಲ್ಲವೇ ಅಲ್ಲ ಎನ್ನುವುದಕ್ಕೆ ಜ್ಞಾನ, ತಿಳಿವಳಿಕೆ ಎಂಬ ಅರ್ಥಗಳಿರು 
ವಾಗ ಅನುಭಾವವನ್ನು ಶಿವಜ್ಞಾನ, ಶಿವತತ್ವಜ್ಞಾನವೆಂದೇ ಅರ್ಥೈಸಬೇಕು. ಇದನ್ನು 
ಇನ್ನೂ ವಿವರಿಸಬಹುದಾದರೆ | ಸಾಧಕನ ಇರುವಿಕೆ ಅಂದರೆ ಅಸಿತ್ರದ ಬಗೆಗೆ ಇರುವ 
ಸ್ವಾತ್ಯಾಜ್ಞಾನವೆಂದು ಕರೆಯಬಹುದು. ಅದನ್ನೇ ನಾವು ಗ್‌ ಜ್ಞಾನ 
ಅಂದರೆ ಶಿವಜ್ಞಾನವೆಂದು ಕರೆಯುತ್ತೇವೆ. ಇಂಥಲ್ಲಿ ಅನುಭಾವವೆಂಬುದು 
ಅರಿವಾದಾಗ ಅದು ಆಚರಣೆಯ ಮೂಲಕ ಪ್ರಕಟಗೊಳ್ಳುವ ತಿಳುವಳಿಕೆಯಾಗಿ 
ಶರಣರಲ್ಲಿ ಅದರ ಅರ್ಥ ಪೂರೈಸಿದೆ. 


ದ್‌ A ಪ 
ವ್ಯಕ್ತಿ ತನ್ನತನದ ಬಗ್ಗೆ ಹೊಂದಿದ ಖಚಿತತೆಗಳೇ ಜ್ಞಾನವಂದು ಕರಂ 
ರಿಂ [8 


೫೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಅರಿವೆ ತನಗೆ ಗುರು'' ಎನ್ನುವ ಮಟ್ಟಿಗೆ ಅರಿವು ಗುರುವಾಗುತ್ತದೆ. ಅನುಭಾವಿ ಅಲ್ಲಮ 
ಅರಿವನ್ನು ಕುರಿತು ಅತ್ಯಂತ ತೀವ್ರವಾಗಿ ಚರ್ಚಿಸುತ್ತ ಸು. ೩೦೦ ವಚನಗಳಲ್ಲಿ 
ಅರಿವನ್ನು ಕುರಿತು ಪ್ರಸ್ತಾಪಿಸುತ್ತಾನೆ. 52 

ಹೇಗೆ ಅನುಭಾವಕ್ಕೆ ಒಳ ಹೊರಗಿಲ್ಲೋ ಹಾಗೆ ಅರಿವಿಗೂ ಒಳಹೊರಗು 
ಇಲ್ಲ ಇದಕ್ಕೆ ಕುರುಹಾಗಲಿ, ಸಂಬಂಧಗಳಾಗಲಿ ಇರುವುದಿಲ್ಲ ಅದನ್ನೇ ಅಲ್ಲಮ 
ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸುತ್ತ ""ತೆರಹಿಲ್ಲದ ಘನಕ್ಕೆ ಕುರುಹು 
ಮುನಿಲ್ಲ', ""ಅರಿವು ನೆಲೆಗೊಂಡಲ್ಲಿ ಕುರುಹಿಂಗೆ ಹೊರಗು'' ಎಂಬಂಥ ಮಾತು 
ಗಳಲ್ಲಿ ಅನುಭಾವದ ಅರಿವಿನ ಸ್ಪಷತೆಗಳಿವೆ. 


ಶರಣರ ಅನುಭಾವ - ಲಿಂಗಾಂಗ ಸಾಮರಸ್ಯ 


ಮನುಷ್ಯ ಮಾನವನಾಗಿ-ಮಹಾಮಾನವನಾಗಿ- ದೇವಮಾನವನಾಗುವ ಪರಿ 
ಯೆಂದರೆ, ಅಂಗ, ಗುಣವಳಿದು ಲಿಂಗಗುಣಗಳನ್ನು ಹೊಂದುವುದು. ಇದನ್ನು 
ವೀರಶೈವ ಪರಿಭಾಷೆಯಲ್ಲಿ "ಲಿಂಗಾಂಗ ಸಾಮರಸ್ಯ'ವೆಂದು ಕರೆಯಲಾಗುತ್ತದೆ. 
ಲಿಂಗಾಂಗ ಸಾಮರಸ್ಯದ ಪರಿಕಲ್ಪನೆ ಸಾಧಕ ತಾನೇ ಲಿಂಗವಾಗುವ, ತಾನೇ ಗುರು 
ವಾಗುವ, ತಾನೇ ಜಂಗಮವಾಗುವ, ತಾನೇ ತಾನಾಗಿ ತಾನಿಲ್ಲದಂತಹ ಅವಸ್ಥೆ ಬೆಂಕಿ 
ಮುಟ್ಟಿದ ಕಟ್ಟಿಗೆ ಬೆಂಕಿಯಾಗುವುದು, ಜ್ಯೋತಿ ಮುಟ್ಟಿದ ಹಣತೆ ಜ್ಯೋತಿಯಾಗು 
ವುದು. ಗುರುವನ್ನು ಮುಟ್ಟಿದವ ಗುರುವಾಗುವ ಹಾಗೇ ಲಿಂಗ ಮುಟ್ಟಿ ಲಿಂಗವಾಗುವ 
ಪರಿಯೇ ಲಿಂಗಾಂಗ ಸಾಮರಸ್ಯ. ಇದು ಬರಿ ಮಾತಿನ ಮಣಿಹದಿಂದ ಆಗುವ 
ಸಾಧನೆ ಅಲ್ಲ ಅದಕ್ಕೆ Bs ಆದ ಸಿದ್ದಾಂತ ತತ್ವ ಗಳಿವೆ. ಅವೇ ವೀರಶೈವರಲ್ಲಿ 
ಷಟಸ್ಟಲವೆಂದು ಕರೆಯಲಾಗುತ್ತದೆ. ಶರಣರ ಪಟಸ್ಥಲಕ್ಕೂ ಮತ್ತು ಟೆ 
ಅನುಭಾವಕ್ಕೂ ಅನನ್ಯ ಸಂಬಂಧ ಮತ್ತು ಸಾಮ್ಯತೆಗಳಿವೆ. ಹೇಗೆ ಅನುಭಾವವು 
ತತ್ವಮುಖವಾಗಿ ಮತ್ತು ಪ್ರಯೋಗಮುಖವಾಗಿ ಪ್ರಕಟಗೊಳ್ಳುವುದೋ ಹಾಗೆಯೇ 
ಷಟಸ್ಥಲ ಸಹ ಮತತತ ಶಾಸ್ತ್ರದ ನೆಲೆಯಲ್ಲಿ ಮತ್ತು ಪ್ರಾಯೋಗಿಕ ನೆಲೆಯಲ್ಲಿದೆ. ಇಲ್ಲಿ 
ಶರಣ' ತಾತ ಪರಾತ್ಮರ ಅವಸ್ಥೆಯಲ್ಲಿ ತನ್ನಯತೆ ಬಯಸುವಾಗ ಅವನಿಗೂ 
ಮೂಲತಃ ಸಚ್ಚಾರಿತ್ರ್ಯ ಸದಾಚಾರಗಳು ಅಗತ್ಯವಾಗುತವೆ. ಅದಕ್ಕೆ ಅವನು ಕೆಲ 
ನಿಯಮಗಳನ್ನು ಕತ್ತ ಹಿನ್ನೆಲೆಯಲ್ಲಿ ಪ್ಲೊಟ್ಟಿನನು ತನ್ನ ಎನಿಯಡ್ಸ್‌ 
(Enneads) ಗ್ರಂಥದಲ್ಲಿ ಅನುಭಾವಿ ಕುರಿತು ಚರ್ಚಿಸುತ್ತ ' "ರಹಸ್ಯಮಯವಾದ 
ಐಕ್ಯಾ ನುಭವಕ್ಕೆ ಆಧಾರವಾಗಿ ಶೀಲ ಸೌಜನ್ಯ ಗಳುಇ ಇರಬೇಕು. ಅದನ್ನು ಪಡೆಯುವು 


ದರ ಪೂರ್ವ ಭಾವಿಯಾಗಿ ಬಹುಕಾಲದ ಬುದ್ದಿಯ ವ್ಯವಸಾಯವೂ ಬೇಕಾಗುತದೆ. 
ಇದು ಪ್ರಾಜ್ಞನಿಗೆ, ಸಾತ್ವಿಕನಿಗೆ ಸಾಧ್ಯ''. 53 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೫೫ 


ಹೀಗೆ ಅನುಭಾವದ ಮೆಟ್ಟಲುಗಳಾಗಿ ಇಲ್ಲಿ ಷಟಸ್ಥಲವೆನ್ನುವುದು (ಶರಣರಲ್ಲಿ) 
ಸೂಚಿತವಾಗಿದೆ. ಲಿಂಗಾಂಗ ಸಾಮರಸ್ಯಕ್ಕೆ ಷಟಸ್ಥಲವು ನಿಚ್ಚಣಿಕೆಯಾದರೆ, 
ಅನುಭಾವಕ್ಕೂ ಶುದ್ಧ ದರ್ಶನ ಹಾಗೂ ಸಂಗಮವೆಂಬ ತಾತ್ವಿಕ ಮಾರ್ಗಗಳು ಏಣಿ 
ಗಳಾಗಿವೆ. ಶರಣರ ಐಕ್ಯದ ಪರಿಕಲ್ಪನೆ ಇಲ್ಲಿರುವ ಸಂಗಮಕ್ಕೆ ಭಿನ್ನವಿಲ್ಲ (ಐಕ್ಯದಲ್ಲಿ 
ಸಂಗಮ, ಸಂಗಮದಲ್ಲಿ ಐಕ್ಯ). ಈ ಷಟಸ್ಥಲವು ದೇಹದ ಷಟ್‌ಚಕ್ರಗಳನ್ನು 
ಆಧರಿಸಿರುತ್ತದೆ. ಅಂದರೆ ""ಶಿವಯೋಗಿಗಳು ಸಂಪೂರ್ಣವಾಗಿ ಆತ್ಮಶುದ್ದಿಯ ನೆಲೆ 
ಯಲ್ಲಿ ಇರುವವರು. ಅವರು ಷಟ್‌ಚಕ್ರಗಳ ಅನುಸಂಧಾನದ ಮುಖೇನ ಕುಂಡಲಿನಿ 
ಶಕ್ತಿಯನ್ನು ಮೇಲ್ಮುಖಿಯನ್ನಾಗಿಸಿ, ಇಡಾ-ಪಿಂಗಳ ನಾಡಿಗಳನ್ನು ನಿರೋಧಿಸಿ, ಪ್ರಾಣ 
ವಾಯು ಸುಷುಮ್ದೆಯ ಮೂಲಕ ಸಂಚರಿಸುವಂತೆ ಸಹಸ್ರಾರವು ಅರಳಿ ಶಿವ 
ಕಾರುಣ್ಯದ ಸುರಿಮಳೆಯಾಗುವ ಸಿದ್ದಿ ಪಡೆದು, ಶಿವ-ಶಕ್ತಿಯರ ಐಕ್ಯದಲ್ಲಿ ಲಿಂಗಾಂಗ 
ಸಾಮರಸ್ಯದ ಮಹಾತೃಪ್ತಿ ಪಡೆಯುವಂಥವರು'' 5* 
ಸದಾ ಇವರು ಇಡೀ ವಿಶ್ವಶಕ್ತಿ (008710 nrg) ಯೊಂದಿಗೆ ಇರುವ ಶಿವಾನುಭವಿ 
ಗಳು ಲಿಂಗಾಂಗ ಸಾಮರಸ್ಯದಲ್ಲಿರುವರು. ಆದ್ದರಿಂದ ಅನುಭಾವಿಯ ಮಾರ್ಗಗಳು, 
ಷಟಸ್ಥಲ ಹಾಗೂ ಷಟ್‌ಚಕ್ರಗಳಲ್ಲಿ ಸಾಮ್ಯತೆಗಳಿರುವುದರಿಂದ ಅವೆಲ್ಲವನ್ನು ಹೀಗೆ 
ಸಮೀಕರಿಸಬಹುದು. 


ಅನುಭಾವ ಮಾರ್ಗ ಷಟಸ್ಟಲ ಷಟ್‌ಚಕ 
೧. ಶೋಧನೆ (Purgation) | > ಆಚಾರ [ 
ಮಹೇಶ ಸ್ವಾದೀಷ್ಠ 
ಪ್ರಸಾದಿ 
9. ದರ್ಶನ (lumination) [ > ವಿಚಾರ [ 
ಪಾಣಲಿಂಗ ಅನಾಹತ 
೩. ಸಂಗಮ (Union) [ ಅನುಭಾವ [ 
ಐಕ್ಯ ಅಜಾ 


ಈ ಅನುಭಾವ ಮಾರ್ಗವನ್ನು ಚೆನ್ನಬಸವಣ್ಣ ಸಮರ್ಪಕವಾದ ರೀತಿಯಲ್ಲಿ 
ವಿವರ ನೀಡುತಾನೆ. 
"ಆಯತ ಲಿಂಗದಲ್ಲಿ ಆಚಾರವರಿತು 
ಸ್ವಾಯತ ಲಿಂಗದಲ್ಲಿ ವಿಚಾರವರಿತು 


೫೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಸನ್ನಿಹಿತ ಲಿಂಗದಲ್ಲಿ ಅನುಭಾವವರಿತು 
ಈ ತ್ರಿವಿಧದಲ್ಲಿ ತ್ರಿವಿಧವರಿತಡೆ 
"ಒಂದಲ್ಲದ ಎರಡುಂಟೆ' ಕೂಡಲಚೆನ್ನಸಂಗಾ ನಿಮ್ಮಲ್ಲಿ'' 55 


ಇಲ್ಲಿ ಅನುಭಾವ ಮಾರ್ಗವು ಆಚಾರ-ವಿಚಾರಗಳ ಮೂಲಕ ಬರುವ ಅನುಭಾವ. 
ಅದು ಜೀವಕ್ಕೂ ಆಧಾರ, ಬಾಳಿಗೂ ಆಧಾರ. ವೇದಕಾಲದಿಂದ ಶರಣರವರೆಗಿನ 
ಅನುಭಾವಕ್ಕೂ, ಶರಣರ ಅನುಭಾವಕ್ಕೂ ಇರುವ ವ್ಯತ್ಯಾಸವೇ ಇದು. ಇಲ್ಲಿ ಶರಣ 
ಒಡೆದು ಕಾಣಿಸುತಾನೆ. ಶೋಧ ದರ್ಶನ ಹಾಗೂ ಸಂಗಮಗಳಲ್ಲಿ ಬದುಕನ್ನು ಅರಿತು 
ಅದರಿಂದ ವರಕಿಗೊಂಡು ಹೊರಟರೆ, ಶರಣರು ಬದುಕನ್ನು ಅರಿತು ಅದರೊಳಗೆ 
ಬೆರೆತು ಬದುಕನ್ನು ಸಾಗಿಸುವ ಲೌಕಿಕ - ಅಲೌಕಿಕ ಬದುಕೆರಡನ್ನು ಸ್ವೀಕರಿಸಿದ ರೀತಿ 
ಅನನ್ಯವಾದದ್ದು "ಎಕೆಂದರೆ ಅನುಭಾವವೆನ್ನುವುದು ಕೇವಲ ಹೊರಗಿನ ಕಾಟಾಚಾರ 
ದ್ದಲ್ಪ ಅದು “ಅರಿವಿನೊಳಗಣ ಅರಿವಾಗಿ ವ್ಯಕ್ತಿ ಕುಟುಂಬ, ಸಮಾಜ, ರಾಷ್ಟ್ರ 
Roe ಹಿಡಿದು ವಿಶ್ವವೆಲ್ಲ ತನ್ನದಾಗಿಸಿಕೊಳ್ಳುವ ಹೊಸ ಹೊಸ ಆವರ್ತಗಳ 
ನೆಲೆಯಲ್ಲಿ ಪ್ರಕಟ್ಟಗೊಂಡುದೇ ಶರಣರ ಅನುಭಾವ 'ಲಿಂಗಾಂಗ-ಸ ಹ ವಾಗಿದ್ದು 
ಅದನ್ನು ಷ್ಠಟಸ್ನಲಗಳ ನೆಲೆಯಲ್ಲಿ ಹುಢುಕುವುದಾದರೆ “ಭಕ್ತ ಸ್ಥಲ ಶರಣನ 
ಸಾಧನೆಯ ಆರಂಭದ ನೆಲೆ"ಇಲ್ಲಿ ಮನಶ್ಮುದ್ದಿಗೆ ಕಾರಣವಾಗುತ್ತದೆ. 'ಮಹೇಶಸ್ಥಲ 
ಜ್ಞಾನಾಸಕ್ತಿಯಾಗಿ ಶಿವನತ್ತ ನಿರಂತರ ತುಡಿಯುತ್ತಿರುತದೆ. ಪ್ರಸಾದಿ ಸ್ಥಲಕ್ಕೆ ಒಲಿದ 
ಶರಣನ ಮನಸ್ಸು ಕೇವಲ. ಧ್ಯಾನ ರೂಪ ಆನಂದದಲ್ಲಿ ಮುಳುಗುತ್ತದೆ. "ಪಾಣಲಿಂಗಿ 
ಸ್ಥಲದಲ್ಲಿ ನೆಲೆನಿಲ್ಲುವ ದ ಬೆಳಕಿನ ಆಸ್ವಾದನೆಯ ಅನುಭಾವದಲ್ಲಿ ಧ್ಯಾನಸ್ಹ 
ನಾಗುತಾನೆ. ಜಗತ್ತಿನ ಅನುಭಾವಿಗಳು ಈ ಸ್ಥರವನ್ನು "Enlightenment" ಎಂದು 
ಕರೆದಿದ್ದಾರೆ. ಇನ್ನು. ಮುಂದಿನ ಶರಣ ಐಕ್ಕಸ್ಥಲಗಳು. ಆನಂದಭಕ್ತಿ ಸಮರಸಭಕಿಗೆ 
ಸರಿಯಾದ ನಿರ್ವಚನವನ್ನು ಮಾಡುತಾರೆ. 56 ಸಾಧಕ (ಭಕ್ತನು ಶಿವನೊಂದಿಗಿನ 
ಸಮರಸ ಪ್ರೀತಿಯೇ ಲಿಂಗಾಂಗ ಸಾಮರಸ್ಯವೆನ್ನುವುದಕ್ಕೆ ಸಕಲೇಶ ಮಾದರಸನ 
ಮಾತುಗ ಉತಮ ನಿದರ್ಶನಗಳಾಗಿವೆ. 


"ಜ್ಯೋತಿ ಸೋಂಕಿದ ಬತ್ತಿಯೆಲ್ಲ ಜ್ಯೋತಿಯಪ್ಪವಯ್ಯಾ 
ಸಾಗರ ಮುಟ್ಟಿದ ನದಿಗಳೆಲ್ಲ ಸಾಗರವಪುವಯ್ಯ 
ಪ್ರಸಾದವ ಮುಟ್ಟದ ಪದಾರ್ಥಂಗಳೆಲ್ಲ ಪ್ರಸಾದವಪ್ಪುವಯ್ಕಾ 
ಲಿಂಗವ ಮುಟ್ಟದ ಅಂಗವೆಲ್ಲ ಲಿಂಗಾಂಗವಪುವಯ್ಯ 
ಸಕಲೇಶ್ವರದೇವಯ್ಯ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತೆ ಅಪ್ಪರಯ್ಯ ಆ 


ಹೀಗೆ ಲಿಂಗಾಂಗ ಸಾಮರಸ್ಯ ದ ಬಗೆಯನ್ನು ವಿವರಿಸಿದ ಸಕಲೇಶ ಮಾದರಸನ 
ನಿಲುವು ಅನುಭಾವ ಮಂಟಪದ ಎಲ್ಲ ಸದಸ್ಯ ರ 'ನಿಲುವಾಗಿರುವುದರಿಂದ ಅಲ್ಲಿರುವ 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೫೭ 


ವರೆಲ್ಲ ಮುಕಾತ್ವ ಜೀವಿಗಳಾಗಿ ಅಮರಗಣಂಗಳಾದರು. ಅಂತೆಯೇ ಅವರ 
ಬದುಕು- ಬರಹಗಳಲ್ಲಿ ಬೆರಗಿನ ಬೆಳಗಿದೆ. ಆನಂದದ ಆನಂದವಿದೆ. ಅರಿವಿನೊಳ 
ಗಿನ ಅರಿವಿದೆ. ಅದನ್ನೇ ನಾವು Conscious of Consciousness ಎಂದೂ ಕರೆಯ 
ಬಹುದು. ಇದೇ ಮುಂದೆ ಪೂರ್ಣವನ್ನು ಅರಿತು ಪೂರ್ಣದಲ್ಲಿ ಐಕ್ಯಗೊಳ್ಳುವುದಕ್ಕೆ 
ಈ ಮೇಲಿನ ಮಾತಿನ ಮೂಲಕ ಸಮರ್ಥನೆ ನೀಡಬಹುದು. ಹೀಗೆ ಅನುಭಾವ 
ಮಂಟಪದ ಶರಣರ ಅನುಭಾವವು ಒಂದೇ ಅರ್ಥಛಾಯೆಯಲ್ಲಿ ಸ್ಥಾವರವಾಗದೇ 
ಹಲವಾರು ಅರ್ಥಗಳ ಆವರ್ತಗಳನ್ನು ಅನಾವರಣಗೊಳಿಸುವ ಜೀವಂತ ಪ್ರಕ್ರಿಯೆ 
ಯಾಗಿ ತತ್ವ ಹಾಗೂ ಪ್ರಯೋಗಗಳೆರಡರ ಸಮೀಕರಣವನ್ನು ಒಳಗೊಂಡಿದೆ. 
ಬಹುಶಃ ಜಗತ್ತಿನ ಯಾವುದೇ ಅಧ್ಯಾತ್ಮಿಕ ವಲಯ ಸಾಧಿಸದ ಉನ್ನತಿಯನ್ನು ಶಿವ 
ಶರಣರ ಅನುಭಾವ ಸಾಧಿಸಿದ್ದು ಈವರೆಗಿನ ಚರ್ಚೆಯ ಮಾಂಡ್‌ ದೃಢಪಡಿಸ 
ಬಹುದಾಗಿದೆ. 


ಯಾರು, ಅನುಭಾವಿ ಅಲ್ಲ: 


... ಅನುಭಾವವೆಂಬುದು ಒಂದು ಅಮೂರ್ತವಾದ ಆನಂದ. ಸತ್ಯದ ಸಾಕ್ಷಾತ್ಕಾರ 
ವಾಗಿದ್ದು ಅದೊಂದು ಸೃಷ್ಟಿಯ ಮೂಲ ಸತ್ಯದೊಂದಿಗಿನ ಅರಿವಿನೊಂದಿಗೆ 
ಜೀವಜಗತ್ತಿನ ಊರ್ಧ್ವಮುಖ ಬೆಳವಣಿಗೆಯ ಚಿಂತನಕ್ರಮವಾಗಿದೆ. ಅಂಥ 
ಅನುಭಾವವು ಅಂತರಂಗದ ರತ್ನವಾಗಿ ಶರಣರಲ್ಲಿ ಪ್ರಕಟಗೊಳ್ಳುವಾಗ ಅನುಭಾವಿ 
ಯಾದವನು ಶುದ್ಧನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಮೊದಲಾದ ನಿಯಮ 
ಗಳು ರೂಪಿತವಾಗುವ ಹಿನ್ನೆಲೆಯಲ್ಲಿ ಅನುಭಾವವೆಂಬುದು ಸತ್‌-ಚಿತ್‌-ಆನಂದ 
ದೊಂದಿಗಿನ ಸಂವಾದ, ನೇರ ನಡೆ-ನುಡಿಯಾಗಿ ಶಾಶ್ವತ ಮೌಲ್ಯಗಳನ್ನು 
ಶೋಭಿಸುವ ಜೀವನ ಧರ್ಮವಾಗಿದೆ. ಅದಕ್ಕಾಗಿ ಅನುಭಾವ ಸಂತೆಯ ಸುದ್ದಿ 
ರಚ್ಚೆಯ ಮಾತಲ್ಲವೆಂಬ ಚೆನ್ನಬಸವಣ್ಣನು ನಿಜವಾದ ಅನುಭಾವ ಕುರಿತು ಚರ್ಚಿ 
ಸುತ್ತ, ಯಾರು ಅನುಭಾವಿ ಅಲ್ಲ ಎಂಬುದನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ದೀರ್ಫ 
ವಾಗಿ ವಿವೇಚಿಸಿದ್ದಾನೆ. 

“ವಚನರಚನೆಯ ಅನುಭಾವವ ಬಲ್ಲೆವೆಂದೆಂಬರು 
ವಚನವಾವುದು ರಚನೆಯಾವುದು ಅನುಭಾವವಾವುದು ಹೇಳಿರಣ್ಣ ? 
ವಚನ ; ಆತ್ಮ ತುಪ್ಪಿಯನರಿವುದು 
ರಚನೆ; ಸ್ಥಾವರ ಲಿಂಗ ಜಂಗಮ ತ್ರಿವಿಧದಲ್ಲಿ ಕಾಣಬಲ್ಲರೆ 
ಅನುಭಾವ ; ಕಾಮದಿಚ್ಛೆಗೆ ಹರಿದು ಕಾಮಿಯಾಗದಿರಬೇಕು 


೫೮ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಕ್ರೋಧದಿಚ್ಛೆಗೆ ಹರಿದು ಕ್ರೋಧಿಯಾಗದಿರಬೇಕು 
ಮದ ಮಚ್ಚರದಿಚ್ಛೆಗೆ ಹರಿದು ಮದ ಮಚ್ಚರವಿಲ್ಲದಿರಬೇಕು 
ಆಶೆಯಾಮಿಷ ಹರುಷದಿಚ್ಛೆಗೆ ಹರಿದು ಯಾಚಕನಾಗದಿರಬೇಕು. 
ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಆಶೆಯಾಮಿಷ 
ರೋಷಾದಿಗಳಂ ಹರಿವೊದೆದು 
ಏಕೋಗ್ರಾಹಿಯಾಗಿ ನಿಂದಲ್ಲೆ ಅನುಭಾವಿ 
ನಾಲ್ಕು ವೇದಶಾಸ್ತ್ರಂಗಳ ಬಲ್ಲೆವೆಂದು ನುಡಿವಾತನನುಭಾವಿಯೇ ? ಅಲ್ಲ 
ಅವು ಬ್ರಹ್ಮನೆಂಜಲು, ಇವ ಬಲ್ಲೆನೆಂದು ನುಡಿವಾತನನುಭಾವಿಯೇ ? ಅಲ್ಲ 
ಆತನು ಇದಿರ ನಂಬಿಸಿ ಎಂಬ ಭುಂಜಕನಯ್ಯಾ 
ಕೂಡಲಚೆನ್ನ ಸಂಗಮದೇವಾ'' 58 
ಇಲ್ಲಿವಚನ ರಚನೆ ಮತ್ತು ಅನುಭಾವವನ್ನು ಕುರಿತು ಸ್ಪಷ್ಟೀಕರಣಗಳಿವೆ. ಅರಿಷಡ್ವರ್ಗ 
ಗಳನ್ನು ಮೀರಿ ಮೆಟ್ಟಿ ನಿಂತು ರೋಷ ಆಶೆಯೂ ವಷಯಗಳ ಹಂಗನ್ನು ಹರಿದು, 
ಅಹಂಕಾರವಳಿದಿರಬೇಕು. ವೇದಶಾಸ್ತ್ರಗಳ ಅರಿತೆನೆಂಬುದು ಅನುಭಾವವಲ್ಲ ಅವೆಲ್ಲ 
ಬ್ರಹ್ಮನೆಂಜಲು ಎಂದು ಲೇವಡಿ ಮಾಡುವ ಮೂಲಕ ಅನುಭಾವಿಯಾದವನು 
ಅನುಭಾವ ಪಡೆಯಲು ಚಿರಂತನ ಸತ್ಯ ಕುರಿತ ಸಾತ್ವಿಕ, ವಾಸವ ಬದುಕು ಮುಖ್ಯ 
ವೆಂಬುದು ಇಲ್ಲಿ ನಿರೂಪಿತವಾಗಿದೆ. 


ಅನುಭಾವದ ಮಹತ್ವ: 


ಅಧ್ಯಾತ್ಮಿಕ ಚರಿತ್ರೆಯಲ್ಲಿ ಅನುಭಾವಕ್ಕಿರುವಷ್ಟು ಮಹತ್ವ ಬಹುಶಃ ಬೇರೆ 
ಪರಿಕಲ್ಪನೆಗಳಿಗಿಲ್ಲ ಅವರಲ್ಲಿ ಶರಣ ನುಭಾವವಿಂದರ ಅದು "ಎಲ್ಲವನ್ನು ಮೀರಿದ 
ಹೊಳಹು. ಇಲ್ಲಿ ಅನುಭಾವವೆಂದರೆ ಪರಮಾತ್ಮನ ಚೈತನ್ಯಾ ೦ಶವಾಗಿದೆ. ಆ ಚೈತನ್ಯದ 
ಚಿತ್ಕಳೆಯೇ ಆಗಿದೆ. ಬೆಳಗಿನ ಬೆಳಗಾಗಿದ್ದು ಚೈತನ್ಯಾ > ದಿವ್ಯ ಶಕ್ತಿ ಸಹ ಪಾಸ ಪರ 
ವಸುವಿನ ದಿವ್ಯಾಂಶವಾದ ಅನುಭಾವ ಸತ್‌, ಚಿತ್‌, ಜ್‌ ಹತು ಪರಿಪೂರ್ಣ. 


ಹಾಗಾಗಿ ವೀರಶೈವ ಪರಿಕಲ್ಪನೆಯ ಎಲ್ಲ ತತ್ವಗಳಿಗಿಂತ ಅನುಭಾವತತ್ವ ಮುಖ್ಯವಾಗಿ 
ಮಹತ್ವದ್ದಾಗಿ ಸ. 


"ಅನಂತ ಕಾಲ ತರುಗಿರಿಗಳ ಹೊಕ್ಕು ತಪವ ಮಾಡುವುದರಿಂದ 
ಒಂದು ದಿನ ಲಿಂಗಪೂಜೆ ಸಾಲದೆ 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೫೯ 


ಅನಂತಕಾಲ ಲಿಂಗಪೂಜೆಯ ಮಾಡುವುದರಿಂದ 
ಒಂದು ದಿನ ಗುರು ಚರಣದ ಸೇವೆ ಸಾಲದೆ 
ಅನಂತಕಾಲ ಗುರು ಚರಣ ಸೇವೆಯ ಮಾಡುವುದರಿಂದ 
ಒಂದು ದಿನ ಜಂಗಮಕ್ಕೆ ತೃಪ್ತಿಯ ಮಾಡುವುದು ಸಾಲದೆ 
ಅನಂತಕಾಲ ಜಂಗಮಕ್ಕೆ ತೃಪ್ತಿ ಮಾಡುವುದರಿಂದ 
ಒಂದು ನಿಮಿಷ ಕೂಡಲ ಸಂಗಯ್ಯ 
ನಿಮ್ಮ ಶರಣರನುಭಾವ ಸಾಲದೆ'' 59 


ಹೀಗೆ ಅನುಭಾವದ ಮಹತ್ವವನ್ನು ನಿರ್ವಚಿಸುವಲ್ಲಿ ಶರಣರು ಹುಟ್ಟುಹಾಕಿದ ಗುರು- 
ಲಿಂಗ-ಜಂಗಮಗಳ ಮೌಲ್ಯಗಳನ್ನು ಮತ್ತು ಅವುಗಳ ಸಂಬಂಧಿಯಾದ ಕಟ್ಟಳೆ 
ನಿಯಮಗಳನ್ನು ಅನುಭಾವದ ನೆಲೆಗೆ ಬಂದಾಗ ಅವೆಲ್ಲಗಳು ತಾವೇ ಮುರಿಯುವ 
ಮತ್ತು ಮೀರುವ ಮೂಲಕ .ಅನುಭಾವ ಶ್ರೇಷ್ಠಮಟ್ಟದ ನಿಲುವಿಗೆ ಬರುವುದು. 
ಅನುಭಾವವೇ ಎಲ್ಲವನ್ನೂ ಒಳಗೊಂಡಿದೆ. ಗುರು-ಲಿಂಗ-ಜಂಗಮವ ಮೀರಿದ ತತ್ವ 
ಅನುಭಾವವೆಂಬುದನ್ನು ಹೇಳುತ್ತಲೇ ಅನುಭಾವದಲ್ಲಿ ಅವೆಲ್ಲ ಸಮಾವೇಶಗೊಳ್ಳು 
ವುದು ಅತ್ಯಂತ ಸ್ಪಷ್ಟವಾಗಿ ನಿರೂಪಿತವಾಗಿದೆ. 

ಹೀಗೆ ಅನುಭಾವವು ಅನುಭಾವ ಮಂಟಪದ ಕಮ್ಮಟ ಶಾಲೆಯಲ್ಲಿ 
ಪೂರ್ಣತ್ವದ ಪರಿಪೂರ್ಣತೆ ಪಡೆದಿರುವುದು ಕೇವಲವಾಗದೆ, ತಾತ್ವಿಕ ಹಾಗೂ 
ಪ್ರಾಮಾಣಿಕ ನೆಲೆಯಲ್ಲಿ ವ್ಯಷ್ಟಿ-ಸಮಷ್ಟಿ, ಜೀವ-ಜಗತ್ತಿನ ಬಗ್ಗೆ ತಳೆದ ಪ್ರೀತಿ- 
ಶಾಂತಿಯ ನೆಲೆಗಳು ಶರಣರ ಅನುಭಾವ ಕಟ್ಟಿಕೊಡುತ್ತದೆ. ಇಲ್ಲಿ ಧ್ಯಾನವಿದೆ, 
ಯೋಗವಿದೆ. ಆತ್ಮಸಾಕ್ಟಾತ್ಕಾರದೊಂದಿಗೆ ಚೈತನ್ಯದ ಸಾಕ್ಷಾತ್ಕಾರವು ಸೇರಿ, ಶಾಶ್ವತ 
ಮೌಲ್ಯವಾಗಿರುವುದೇ ಅನುಭಾವ ಮಂಟಪದ ಶರಣರ ಅನುಭಾವದ 
ಮಹತ್ವವಾಗಿದೆ. 


kok kk kk 


೧.೫. ಅನುಭಾವ ಮಂಟಪ : ಅಸಿತ್ತದ ನೆಲೆಗಳು 


ಸಂಘಟನೆಯೆನ್ನುವುದು ಮನುಷ್ಯ ಸಮಾಜವನ್ನು ರೂಪಿಸಿಕೊಂಡಂದಿನಿಂದ 
ಮುಖ್ಯ ಪ್ರಕ್ರಿಯೆಯಾಗಿ ನಡೆದುಕೊಂಡು ಬಂದಿದೆ. ಈ ಸಂಘಟನೆಯು ಚರಿತ್ರೆ 
ಯುದ್ದಕ್ಕೂ ಅದರ ಮುಖ್ಯ ಆಶಯಗಳು ಮಾನವೀಯತೆಯನ್ನು ಬೆಳೆಸುವುದು, 
ಜಗತ್ತನ್ನು ಪ್ರೀತಿ-ಶಾಂತಿ-ನೆಮ್ಮದಿಯ ನೆಲೆಯಲ್ಲಿಡುವುದೇ ಆಗಿದೆ. ಇದಕ್ಕೆ 
ಭಾರತೀಯ ಸಂಘಟನೆಗಳೂ ಹೊರತಾಗಿಲ್ಲ ಅವರಲ್ಲಿ ಅಧ್ಯಾತ್ಮಿಕ ಸಂಘಟನೆಗಳು 
ಧಾರ್ಮಿಕತೆಯ ವೇದಿಕೆಯಾಗಿ ಬೆಳೆದಿದ್ದು ಆ ಮೂಲಕ ಮನುಕುಲದ ಏಳಿಗೆಗಾಗಿ 
ನಡೆಸಿದ್ದ ಹೋರಾಟ ಅನನ್ಯವಾಗಿದೆ. ಮಾನವನಲ್ಲಿ ವಿಚಾರವಂತಿಕೆ ಬೆಳೆದಂತೆಲ್ಲ 
ಚಿಂತನಪರವಾದ ಜಿಜ್ಞಾಸೆಗಳು ಹುಟ್ಟಿಕೊಳ್ಳುತಲೇ ಇರುತ್ತವೆ. ಇದರಿಂದ ಹೊಸ 
ಕೊಸ ಬದುಕಿನ ಇರುವಿಕೆಗಳು `ಆವಿಷ್ಯಾರಗೊಳ್ಳುತವೆ. ಇದನ್ನೇ "ಯುಗಪರ್ವ' 
ವೆಂದು ಕರೆಯುತ್ತೇವೆ. ಅಂತಹ ಯುಗಷರ್ವವೆಂದರೆ, ೧೨ನೆಯ ಶತಮಾನದ 
ಬಸವಾದಿ ಶರಣರ ಸಂಘಟನೆಯ ಫಲಶ್ರುತಿ ಅನುಭಾವ ಮಂಟಪ. 

ಬಸವಾದಿ ಶರಣರು ಸಮಾಜೋ- ಧಾರ್ಮಿಕ ಬದುಕಿನ ಸ್ಥಿತ್ಯಂತರಕ್ಕಾಗಿ 
ರೂಪಿಸಿದ ಸಂಘಟನೆ ಮುಖ್ಯವಾಗಿ ಅಂತರಂಗ- ಬಹಿರಂಗದ ಶುದ್ದೀಕರಣ ನೆಲೆ 
ಯಿಂದ ರೂಪಿತವಾದ್ದರಿಂದ ಅದೊಂದು ವಿಶಿಷ್ಟ ಪಾರಿಭಾಷಿಕ ಪದದ ಮೂಲಕ 
ಕರೆಸಿಕೊಂಡಿದೆ. ಅದೇ "ಅನುಭಾವ ಮಂಟಪ'. ಈ ಅನುಭಾವ ಮಂಟಪವು ವ್ಯಷ್ಟಿ 
ಯೊಂದಿಗೆ ಸಮಷ್ಟಿಯ ವಿಕಾಸ, ಆತ್ಮೋನ್ನತಿಯೊಂದಿಗೆ ಸಮಾಜೋನ್ನತಿಯ ಮುಖ್ಯ 
ಆಶಯ ಹೊತ್ತು ರಚನೆಯಾದ ಒಂದು ಮಹತ್ವದ ಸಂಸ್ಥೆ 


ಈ ಅನುಭಾವ ಮಂಟಪವು ಸಾವಿರಾರು ಜನ ಸದಸ್ಯರನ್ನು (ಶರಣ) 
ಹೊಂದಿದ್ದು ಇದಕ್ಕೂ ಒಬ್ಬ ಅಧ್ಯಕ್ಷ (ಅಲ್ಲಮ) ಅವನಿಗೊಂದು ಪೀಠ (ಶೂನ್ಯ 
ಸಿಂಹಾಸನ) ವೂ ಇತ್ತು ಅಲ್ಲಿ ಚರ್ಚಾಗೋಷ್ಟಿಗಳು ನಡೆಯುತ್ತಿದ್ದವು. ಈ ಚರ್ಚೆ 
ಯಲ್ಲಿ ಸೃಷ್ಟಿಯ ಮೂಲ "ಸತ್ಯ'ದಿಂದ ಹಿಡಿದು ತಮ್ಮ ತಮ್ಮ ಬದುಕಿನ ವಿವಿಧ 
ಆಯಾಮಗಳನ್ನು ಚರ್ಚಿಸುತ್ತಿದ್ದರು. ವೇದ, ಆಗಮ, ಉಪನಿಷತ್ತು ಗೀತೆ, ಯೋಗ, 
ಸಾಂಖ್ಯ, ದರ್ಶನ ಮೊದಲಾದವನ್ನು ಕುರಿತ ವಿಚಾರ ವಿನಿಮಯ ಹಾಗೂ ಅಧ್ಯಾತ್ಮ 


[5 


ಭಕ್ತಿ ಆರಾಧನೆ, ಅರ್ಚನೆ, ಅರ್ಪಣೆ, ಅನುಭಾವ ಮೊದಲಾದ ವಿಷಯಗಳ 


ಹ 


ಲ" 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೬೧ 


ಮಂಥನ ನಡೆಯುತಿತ್ತು ಶ್ರೇಣೀಕೃತ ಸಮಾಜ ಹುಟ್ಟು ಹಾಕಿದ ವರ್ಗ, ವರ್ಣ, 
ಲಿಂಗ, ಜಾತಿ, ಭಾಷೆ- ಭೇದಭಾವಗಳನ್ನು ಮರೆತು, ಎಲ್ಲರೂ ಒಂದೇ ವೇದಿಕೆಯಲ್ಲಿ 
ಒಂದೇ ಮನಸಿನಿಂದ ಸೇರಿ ಅನುಭಾವ ಮಂಟಪ ಸಾಮೂಹಿಕ ಸಾಮರಸ್ಯಕ್ಕೆ ನಾಂದಿ 
ಹಾಡಿದ್ದು ಚಾರಿತ್ರಿಕ ಸತ್ಯವಾಗಿದೆ. 


೧.೫.೧. ಅನುಭಾವಮಂಟಪದ ಹಿನ್ನೆಲೆ 


ಅನುಭಾವ ಮಂಟಪವು ೧೨ನೆಯ ಶತಮಾನದ ಶಿವಶರಣರ ಕೊಡುಗೆ. 
ಅಧ್ಯಾತ್ಮಿಕ ಚರಿತ್ರೆಯಲ್ಲಿ ಇಂಥ ಕೆಲವು ಸಂಘಟನೆಗಳು ಇದ್ದದ್ದು ಕಂಡು ಬರುತದೆ. 
ಪಾಶ್ಚಾತ್ಯರಲ್ಲಿ ತತ್ವಜ್ಞಾನದ ತವರೂರಾದ ಗ್ರೀಕ್‌ ಮೂಲದ ಸಾಕ್ರೆಟಿಸ್‌ನ ನಿತ್ಯಸತ್ಯದ 
ಚರ್ಚೆಗಳು, ಪ್ಲೇಟೋ ಅಕಾಡೆಮಿ ಇವೆ. ಭಾರತೀಯರಲ್ಲಿ ಬೌದ್ದಸಂಘಗಳು, 
ಜೈನರ ಸಮವಸರಣಮಂಟಪ, ಸಂಗಮ ಸಾಹಿತ್ಯ ಮೊದಲಾದವುಗಳು ಅನುಭಾವ 
ಮಂಟಪದ ಮಾದರಿಯಲ್ಲಿ ಸಂಘಟಿತವಾಗಿ ಕೆಲಸ ಮಾಡಿವೆ. ಇವುಗಳನ್ನು ವಿವರ 
ವಾಗಿ ""ಅನುಭಾವ ಮಂಟಪ ತೌಲನಿಕತೆ'' ಎಂಬ ಭಾಗದಲ್ಲಿ ಚರ್ಚಿಸಲಾಗಿದೆ. 

ವಚನಕಾರರ ಪೂರ್ವದಲ್ಲಿದ್ದ ಪೆರ್ಮಾಡಿಯಲ್ಲಿ (೬ನೆ ವಿಕ್ರಮಾದಿತ್ಯನ 
ಕಾಲಕ್ಕೆ) ಮಂತ್ರಿಯಾಗಿದ್ದ ಕೊಂಡಗುಳಿ ಕೇಶಿರಾಜನು ಅನುಭಾವ ಗೋಷ್ಟಿಗಳನ್ನು 
ನಡೆಸುತ್ತಿರುವುದಾಗಿ ಅವನ ಕೃತಿಗಳೇ ಸ್ಪಷ್ಟಪಡಿಸುತ್ತವೆ. 

ಇಂಥ ಮಹತ್ವದ ಅನುಭಾವ ಮಂಟಪ ಕುರಿತು ೨೦ನೆ ಶತಮಾನದಲ್ಲಿ 
ದಿಢೀರನೆ ಅನುಮಾನಗಳು ಊಹೆಗಳು ಎದ್ದವು. ಆಸಿಕ-ನಾಸಿಕವಾದಗಳ ನೆಲೆಯಲ್ಲಿ 
ಚರ್ಚೆಗಳು ಉದ್ಭವವಾಗುತ್ತವೆಯೆಂಬುದೇ ಇತಿಹಾಸ ಕಟ್ಟಿಕೊಡುವ ದುರಂತ. 
ಅನುಭಾವಮಂಟಪದ ಅಸಿತ ಕುರಿತು ಪರ-ವಿರೋಧ ಎರಡೂ ಚರ್ಚೆಗಳು 
ತುಂಬಾ ಗಂಭೀರವಾಗಿ ನಡೆದಿವೆ. ಆ ಎರಡೂ ವಾದಗಳು ಇಲ್ಲಿ ಮುಖ್ಯವಾಗುತವೆ. 


೧.೫.೨. ಅನುಭಾವ ಮಂಪಟ - ನಾಸಿಕವಾದ : 


ಅನುಭಾವ ಮಂಟಪ ಕುರಿತು ಮೊಟ್ಟ ಮೊದಲು ನಾಸಿಕವಾದವನ್ನು ಮಂಡಿಸಿ 
ದವರೆಂದರೆ ಕಪಟರಾಳ ಕೃಷ್ಣರಾಯರು. ಅನುಭಾವ ಮನಿಟಪವೆಂಟುದು ಕೇವಲ 
ಕವಿ ಕಾಲ್ಲನಿಕವೇ ಹೊರತು 'ವಾಸವವಲ್ಲ ಎಂಬ ಅವರ ವಾದ ಈ ರೀತಿ ಇದೆ: 
"ವೀರಶೈವ ಕವಿಗಳು ಪ್ರಾಚೀನ ಚರಿತ್ರ ಯನ್ನು ಬರೆಯಲು ಹೊರಟ ಕವಿಗಳು, ಇಂಥ 
(ಅನುಭಾವಮಂಟಪದಂಥ) ಸಂಸ್ಥೆಯೊಂದು ಆ ಕಾಲದಲ್ಲಿ ಇದ್ದುದಾದರೆ 
ಎಲ್ಲವನ್ನೂ ವರ್ಣಿಸುವ ಈ ಪ್ರಾಚೀನ "ಗ್ರಂಥಕಾರರು ಅದನ್ನು ಹೇಳದೆ ಇರುತ್ತಿರಲಿಲ್ಲ 
ಇದರ ಮೇಲಿಂದ ಇವರ ಕಾಲದಲ್ಲಿ ಶಿವಾನುಭವಮಂಟಪದ ಕಲ್ಪನೆಯೂ ಸಹ 


೬೨ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಜನರಲ್ಲಿ ಇದ್ದಿರಲಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಸು. ಕ್ರಿ. ಶ. ೧೮ನೆ ಶತಮಾನ 
ದವರೆಗೆ ವಿದ್ಯಾವಂತರಾದ ಚರಿತ್ರೆಕಾರರಿಗೆ ಈ ಸಂಗತಿ ಹೊಳೆದಿರಲಿಲ್ಲ ಇದರಿಂದ 
ಇಂತಹ ಸಂಸ್ಥೆಯೊಂದು ಇತ್ತೆಂದು ನಂಬುವಂತಿಲ್ಲ ಇತ್ತೆಂದು ನಂಬುವುದಾದರೆ 
ಐತಿಹಾಸಿಕ ಪ್ರಮಾಣಗಳ ವಿರುದ್ಧವಾದ ಮಾತಾಗುವುದು.... ಓಲೆಶಾಂತರಸನ 
(ಲಿಪಿಕಾರರ ಮೇಲಾಧಿಕಾರಿ) ವಿಚಾರವೂ ತರ್ಕಶುದ್ದಿ ಚರಿತ್ರೆ ಆಗಲಾರದು... ಈ 
ತರದ ಅರ್ಥ ಮಾಡುವುದು ಧಾರ್ಮಿಕ ಸಂಪ್ರ ಪ್ರದಾಯಕ್ಕೂ 'ಸಮನ್ವಯಿಸುವುದಿಲ್ಲ 
ಐತಿಹಾಸಿಕವಂತೂ ಅಲ್ಲವೇ ಅಲ್ವ ಅನುಭವಮಂಟಪ ಅದರಲ್ಲಿಯ ಚರ್ಚೆ 
ಮುಂತಾದ ಸಂವಾದಾತ್ಮಕ ವಚನಗಳು ೧೫ನೆ ಶತಮಾನದ ಕವಿಯ ಕಲ್ಪನೆ. 
ಶಾಂತರಸನ ವಿಚಾರ ೨೦ನೆ ಶತಮಾನದ ಕವಿಯ ಕಲನೆಗಳು. ಸಂಪ್ರದಾಯಕ್ಕೂ 
ಮೀರಿ ನಿಜವಾದ ಚರಿತ್ರೆ ಹೊಂದದೆ ಅಡ್ಡದಾರಿ ಬಿದ್ದಂತಾಗುವುದು'' 9 ಎಂದು 
ಸುದೀರ್ಥವಾಗಿ ಕಪಟರಾಳ ಕೃಷ್ಣರಾಯರು ತಮ್ಮ ವಾದವನ್ನು ಮಂಡಿಸುತಾರೆ. ತಮ್ಮ 
ಈ ವಾದವನ್ನು ಪುಷ್ಟೀಕರಿಸಲು ಅನೇಕ ಕೃತಿಗಳನ್ನು ತಮ್ಮ ಸಮರ್ಥನೆಗೆ ಬಳಸಿ 
ಕೊಂಡಿದ್ದಾರೆ. 'ಅಲಮ ಬಸವಕಲ್ಯಾ ಣಕ್ಕೆ ಬರುವುದನ್ನೇ ಅಲ್ಲಗಳೆಯುವ ರಾಯರು 
ಅಲ್ಲಮನ ಶೂನ್ಯ ಸಾ ಹ ಕಾಲನಿಕ. ಅದು ಕೇವಲ ೧೫ನೆ 
ಶತಮಾನದ ಕಾಲ್ಪನಿಕ .ರಚನೆಯೆಂದು ಹೇಳುತಾರೆ. ಆದರೆ ವಾಸವವಾಗಿ, "ಬಸವ 
ಕಲ್ಯಾಣ' ದಲ್ಲಿ ಅನುಭವ ಮಂಟಪವಿತ್ತು ಎನ್ನಲು ಸಾಕಷ್ಟು ಆಧಾರಗಳಿವೆ. ಕಪಟರಾಳ 
ಕೃಷ್ಣರಾಯರ ಈ ವಾದವನ್ನು ಎರಡು ನೆಲೆಗಳಲ್ಲಿ ನಿರಾಕರಿಸಬಹುದು. 
ಯದು ಅನುಭಾವಮಂಟಪದ ಕುರಿತು ಕಪಟರಾಳ ಅವರಿಗಿರುವ ಪೂರ್ವಾಗ್ರಹ, 
ಎರಡನೆಯದು ಕಪಟರಾಳರಿಗೆ ಉತ್ಪಂಗಿಯವರೊಂದಿಗೆ ಇರುವ ವೈಯಕ್ತಿಕ 
(ತಾತ್ವಿಕ) ವೈಮನಸ್ಸು ಹೀಗಾಗಿ ಈ ವಾದ- ಪ್ರತಿವಾದಗಳು ಕೇವಲ ತಾ 
ಮತ್ತು ಉತ್ಪಂಗಿಯವರ ಮಧ್ಯದಲ್ಲಿ ನಡೆದ ಚರ್ಚೆ- ತಾತ್ವಿಕ ವಿವಾದಗಳು 
ಸಾರ್ವತ್ರಿಕವಾಗಿವೆ. 


ಕಪಟರಾಳರ ಅನುಭಾವ ಮಂಟಪ ಕುರಿತ ನಾಸಿಕ ವಾದಕ್ಕೆ ಇರುವ ಕಾರಣ 
ವೊಂದೇ-ವಚನ ಸಾಹಿತ್ಯದಲ್ಲಿ ಆ ಪದ ಬಳಕೆಯಾಗದ್ದು ಮತ್ತು ಸಮಕಾಲೀನ 
ಸಂದರ್ಭದಲ್ಲಿ ಬೇರೆ ನ ಕವಿಗಳು ಅನುಭಾವ ಮಂಟಪ ಕುಂತು ಉಲ್ಲೇಖ 
ನೀಡದೇ ಇರುವುದು. ಆದರೆ ಈ ವಾದದಲ್ಲಿ ಹುರುಳಿಲ್ಲ 


೧.೫.೩. ಅನುಭಾವಮಂಟಪ - ಆಸಿಕವಾದ : 


ಅನುಭಾವಮಂಟಪವೆಂಬ ಬೃಹತ್‌ ಸಂಸ್ಥೆ ೧೨ನೆ ಶತಮಾನದಲ್ಲಿ ಬಸವಾದಿ 
ಶರಣರ ಕಾಲಕ್ಕೆ ಕಾರ್ಯರೂಪದಲ್ಲಿತ್ತು ಅದಕ್ಕೆ ಸಟ ಆಧಾರಗಳನ್ನು 'ವಚನಗಳೇ 
ಒದಗಿಸಿಕೊಡುತವೆ. ನಂತರ ಬಂದ "ವೀರಶೈವ ಕೃತಿಗಳು, ಶಾಸನಗಳು ಹಾಗೂ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೬೩ 


ಜನಪದ ಕಾವ್ಯಗಳು ಆ ಕುರಿತು ಉಲ್ಲೇಖಿಸಿವೆ. ಬಸವಾದಿ ಶರಣರೆಲ್ಲಾ ಬಹುತೇಕ 
ವಚನಕಾರರು. ಅನುಭಾವ- ಅನುಭಾವಿಗಳ ಸಂಘ, ಅನುಭಾವ ಗೋಷ್ಟಿ ಮಹಾ 
ಮನೆ ಮೊದಲಾದ ಪದ ಪ್ರಯೋಗಗಳು ಅನುಭಾವಮಂಟಪದ ಅಸಿತ್ವವನ್ನು 
ಸಮರ್ಥಿಸುತ್ತವೆ. ಬಸವಣ್ಣನೊಬ್ಬನ ವಚನದಲ್ಲಿ "ಅನುಭಾವ'ವೆಂಬ ಪದ 
ಸುಮಾರು ೨೩ ವಚನಗಳಲ್ಲಿ ಬಳಕೆಯಾದರೆ, ಅನುಭಾವ ಲಿಂಗ, ಅನುಭಾವ ಸಂಗ 
ಎಂಬ ಪದ ಬಳಕೆಯ ಒಂದೊಂದು ವಚನಗಳಿವೆ. "ಅನುಬಾವಿ' ಎಂಬ ಉಲ್ಲೇಖ 
ಸುಮಾರು ಮೂರು ವಚನಗಳು ರಚಿತವಾಗಿದ್ದು ಅಲ್ಲಮ, ಅಕ್ಕಮಹಾದೇವಿ, 
ಚನ್ನಬಸವಣ್ಣ ಮೊದಲಾದವರು ಸಾದ್ಯಂತವಾಗಿ ಅನುಭಾವ ಪದ ಬಳಸಿರುವರು. 
(ವಿವರಗಳಿಗಾಗಿ "ಶರಣರು- ಅನುಭಾವ' ಗಮನಿಸಬಹದು). ಈ ಎಲ್ಲ ಅಂಶಗಳ 
ಹಿನ್ನೆಲೆಯಲ್ಲಿ ಅನುಭಾವಮಂಟಪದ ಅಸಿತ್ವವನ್ನು ಸಮರ್ಥಿಸಬಹುದಾಗಿದೆ. 
ಸಮರ್ಥ ಆಧಾರಗಳಿಲ್ಲವೆಂದು ಅನುಭಾವಮಂಟಪವನ್ನು ನಿರಾಕರಿಸುವುದು ಚರಿತ್ರೆ 
ಯನ್ನೇ ನಿರಾಕರಿಸಿದಂತೆ. ಬೌದ್ಧ ಸಂಸ್ಥೆಗಳನ್ನು ಜೈನಧರ್ಮದ ಸಮವಸರಣ 
ಮಂಟಪವನ್ನು ಒಪ್ಪಿಕೊಳ್ಳುತ್ತೇವೆ. ಉಪನಿಷತ್‌ ಕಾಲದ ಗಾರ್ಗಿ, ಯಜ್ಞವಲ್ಕರ 
ಸಂವಾದ ಚರಿತೆಯನ್ನು ಒಪ್ಪಿಕೊಳ್ಳುತ್ತೇವೆ. ಹಾಗೆಯೇ ಅನುಭಾವಮಂಟಪವನ್ನು 
ಒಪ್ಪಿಕೊಳ್ಳಬೇಕು. ನೀಲಲೋಚನೆಯ ಒಂದು ಸಮಗ್ರ ವಚನವೇ ಅನುಭಾವ 
ತ ಮೇಲೆ ಬೆಳಕು ಚೆಲ್ಲುತದೆ. ಬಸವಣ್ಣ ಚೆನ್ನಬಸವಣ್ಣ ಮತ್ತು ಅಲ್ಲಮ 
ಪ್ರಭುವಿನ ಕಾಲಜ್ಞಾನ ವಚನಗಳಲ್ಲಿ je ಉಲ್ಲೇಖವಿದೆ. ಇದೆಲ್ಲ 
ವನ್ನು ನಿರಾಕರಿಸುವುದು ಸಾಧ್ಯವೇ? 


೧.೫.೪. ವಚನಸಾಹಿತ್ಯ ಮತ್ತು ಅನುಭಾವಮಂಟಪ : 
ಅನುಭಾವಮಂಟಪವೆಂಬ ಪೂರ್ಣಪದವು ಅನುಭಾವಮಂಟಪದ ರೂವಾರಿ 
ಯಾದ ಬಸವಣ್ಣನ ವಿಚಾರಪತ್ತಿಯಾದ ನೀಲಲೋಚನೆಯ ದೀರ್ಫ್ಥ ವಚನವೊಂದ 
ರಲ್ಲಿ ಬಳಕೆಯಾಗಿದೆ. ಚಾರಿತ್ರಿಕವಾಗಿ ಈ ವಚನಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. 
“ಆದಿಯಾಧಾರವಿಲ್ಲದಂದು, ಕಳೆಮೊಳೆದೋರದಂದು 
ಕಾಮನಿಃಕಾಮವಿಲ್ಲದಂದು, ವೀರವಿತರಣವಿಲ್ಲದಂದು, 
ಯುಗಜಗವಿಲ್ಲದಂದು, ಪಿಂಡಾಂಡ ಬ್ರಹ್ಮಾಂಡವಿಲ್ಲದಂದು, 
ಏನೂ ಏನೂ ಇಲ್ಲದಂದು, ಎಲ್ಲಾ ಮೂರ್ತಿಗಳು ನೆಲೆಗೊಳ್ಳದಂದು, 
ಅಂದು ಏನೆಂದು ಅರಿಯದಿರ್ದ ನಮ್ಮ ಬಸವಯ್ಯನು, 
ಒಂದು ಗುಣವನೊಂದು ಅಕ್ಷರಕ್ಕೆ ತಂದಾತ ನಮ್ಮ ಬಸ ಸವಯ್ಯನು 


೬೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಆ ಅಕ್ಷರವ ರೂಪ ಮಾಡಿ 
ತ್ರಯಾಕ್ಷರದಲ್ಲಿ ಕಳೆಯ ಸಂಬಂಧಿಸಿದಾತ ನಮ್ಮ ಬಸವಯ್ಯನು 
ಆ ಕಳೆಯ ಮೂರು ತೆರೆನ ಮಾಡಿ 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಎಂಬ ಪಂಚತತ್ವವೆ ಪಂಚವದನವಾಗಿ 
ಆ ಪಂಚವದನವೇ ಪಂಚೀಕೃತದನೆಯ್ವ 
ಜಗದಾದಿ ಸ್ಫಷ್ಟಿಯನು ಮಾಡುವುದಕ್ಕೆ ಕರ್ತನಾದ ನಮ್ಮ ಬಸವಯ್ಯನು 
ಆ ಸೃಷ್ಟಿಯ ಮುಖವ ಕಂಡು ಸ್ಥಜಿಸಲು ಪುಟ್ಟಿದರು ಪಂಚಶಕ್ತಿಯರು 
ಆ ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ 
ಕೈಗೊಳಿಸಿದಾತ ನಮ್ಮ ಬಸವಯ್ಯನು 
ಆ ಪಂಚಮೂರ್ತಿಗಳಿಂದುತ್ತತ್ತವಾದ ಲೋಕವ ನೋಡಲೆಂದು, 
ಲಾಸವನೆ ಕಲ್ಮಾಣವ ಮಾಡಿದಾತ ನಮ್ಮ ಬಸವಯ್ಯನು 
ಆ ಕೈಲಾಸವೇ ಕಲ್ಯಾಣವಾಗಲಾ ಕಲ್ಕಾಣಕೆ 
ಪ್ರಮಥ ಗಣಂಗಳ, ರುದ್ರಗಣಂಗಳ, ಅಮರಗಣಂಗಳ, 
ಪುರಾತನಗಣಂಗಳ, ರುದ್ರಗಣಂಗಳ ಅಮರಗಣಂಗಳ, 
ಪುರಾತನಗಣಂಗಳ, ಪುಣ್ಯಗಣಂಗಳ, ಮಹಾಗಣಂಗಳ, 
ಮುಖ್ಯಗಣಂಗಳ, ಮಹಾಲಿಂಗ್ಯಕ್ಕ ಸಂಪನ್ನರಂ, 
ಭಕ್ತ ಮಾಹೇಶ್ವರ ಪಸಾದ ಪ್ರಾಣಲಿಂಗ ಶರಣ ಐಕ್ಕರೆಂಬ 
ಆಚಾರಾದಿ ಮಹಾಲಿಂಗ ಸಂ ೦ಪನ್ನರಂ 
ಷಟಸ್ಥಲ ಪ್ರಸಾದ ಪ್ರಸನ್ನ ರೂಪರಂ 
ಆದಿಮುಕ್ತರಂ, ಅನಾದಿಮುಕ್ತರಂ, ಅಜಾತರಂ ಅಪ್ರಮಾಣರಂ 
ತ್ರಿವಿಧಲಿಂಗಾಂಗ ಮೂರ್ತಿಗಳಂ ಅರ್ಪಿತಸಂಯೋಗರಂ 
ಆಗಮವಿದರಂ, ಅನಾದಿಪರಶಿವಮೂರ್ತಿಗಳಂ 
ಏಕಲಿಂಗ ನಿಷ್ಠ್ಕಾಪರರುಮಪ್ಪ ಮಹಾಪ್ರಮಥಗಣಂಗಳಂ 
ತಂದು ನೆರಹಿದಾತ ನಮ್ಮ ಬಸ ಸವಯ್ಯನು 
ಮರ್ತ್ಯ ಲೋಕವನೆ ಮಹಾಪ್ರಮಥರ ಬಿಡಾರವ 
ಮಾಡಿದಾತ ನಮ್ಮ ಬಸವಯ್ಯನು 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಆದಿಯ ಸ್ಥಷ್ಟಿಯನನಾದಿಯ ಸೃಷ್ಟಿಗೆ ತಂದು, 
ಅನಾದಿಸ್ಫಷ್ಟಿಯನಾದಿ ಸ್ಪಷ್ಟಿಗೆ ತಂದು, 
ಅಜಾತನಬೀಡನಂಗದಲ್ಲಿ ನೆರಹಿದಾತ ನಮ್ಮ ಬಸವಯ್ಯನು 
ಭಾವವಿಲ್ಲದ ಭ್ರಮೆಯ ಭ್ರಮೆಗೊಳಿಸಿ 
ಭಾವಕ್ಕೆ ತಂದಾತ ನಮ್ಮ ಬಸವಯ್ಯನು 
ಬಯಲನೊಂದು ರೂಪ ಮಾಡಿ ಬಣ್ಣಕ್ಕೆ ತಂದು 
ಆ ಬಣ್ಣವ ನಿಜದಲ್ಲಿ ನಿಲ್ಲಿಸಿದಾತ ನಮ್ಮ ಬಸವಯ್ಯನು 
ಲಕ್ಷದ ಮೇಲೆ ತೊಂಬತ್ತಾರುಸಾಎರ ಜಂಗಮಕ್ಕೆ 
ಇಚ್ಛೆಯನರಿದು ಅರ್ಪಿತವ ಮಾಡಿದಾತ ನಮ್ಮ ಬಸವಯ್ಯನು 
ಅಂಗಸಂಗಿಗಳನಂತರಿಗೆ 
ಅಂಗನೆಯರ ಅನುಭವವ ನಡೆಸಿದಾತ ನಮ್ಮ ಬಸವಯ್ಯನು 
ಮೂವತ್ತಾರುಸಾವಿರ ಮಾಹೇಶ್ವರರಿಗೆ ಮುಖಮೂರ್ತಿಯಾಗಿ 
ಅರ್ಪಿತಪ್ರಸಾದವನನುಭವಿಸಿದಾತ ನಮ್ಮ ಬಸವಯ್ಯನು 
ಹನ್ನೆರಡು ಸಾವಿರ ರಾಣಿಯರ 
ಅಂಗವನರ್ಪಿತ ಪ್ರಸಾದಿಗಳ ಮಾಡಿದಾತ ನಮ್ಮ ಬಸವಯ್ಯನು 
ಎಂಬತ್ತೆಂಟುಪವಾಡಮಂ ಗೆದ್ದು 
ಮುನ್ನೂರರುವತ್ತು ಸತ್ತ ಪ್ರಾಣವನ್ನೆತ್ತಿ ಮೆರೆದು 
ಪರಸಮಯವನಳಿದಾತ ನಮ್ಮ ಬಸವಯ್ಯನು 
ಇಪ್ಪತ್ತೆದು ಸಾವಿರ ಚಾರ್ವಾಕರಂ ನೆಗ್ಗಿಲೊತ್ತಿ 
ಅಪ್ರತಿಮ ಶಿವಗಣಂಗಳ ಮಹಾತ್ಲೆಯಂ 
ಮೆರೆದಾತ ನಮ್ಮ ಬಸವಯ್ಯನು 
ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು 
ಪರಮ ಪ್ರಸಾದವನ್ನೊಂದು ರೂಪ ಮಾಡಿ ಮರೆದು 
ಭಕ್ತಿಫಲವನುಂಡಾತ ನಮ್ಮ ಬಸವಯ್ಯನು 
ಚೆನ್ನಬಸ ಸವನೆಂಬ ಪ್ರಸಾದಿಯ ಪಡೆದು 
ಅನುಭವಮಂಟಪವನು ಮಾಡಿ, 


೬೫ 


೬೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು 
ಅರಿವ ಸಂಪಾದಿಸಿ ಆಚಾರವನಂಗಗೊಳಿಸಿ 
ಏಳುನೂರೆಪತ್ತು ಅಮರಗಣಂಗಳ 
ಅನುಭವಮೂರ್ತಿಗಳ ಮಾಡಿದಾತ ನಮ್ಹ ಬಸವಯ್ಯನು 
ಆ ಅನುಭವದಲ್ಲಿ ಐಕ್ಕಪ್ರಸಾದವನಂಗಂಗೊಂಡು 
ಮಂತ್ರ ನಿರ್ಮಂತ್ರವಾದಾತ ನಮ್ಮ ಬಸವಯ್ಯನು 
ಭಕ್ತಿಸ್ಟಲವನಳಿದು ಭಾವವಡಗಿ ಬಟ್ಟಬಯಲು ಮಾಡಿ 
ಸಂಗಯ್ಯನಲ್ಲಿ ಸ್ವಯಂಲಿಂಗಿಯಾದ ನಮ್ಮ ಬಸವಯ್ಯನು.'' 


ಸುದೀರ್ಪವಾದ ಸುಮಾರು ೬೬ ಸಾಲುಗಳ ಈ ವಚನ ಅನುಭಾವಮಂಟಪದ 
ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತದೆ. ಅಲ್ಲದೆ ಇಡೀ ಚಳುವಳಿಯ ಹಾಗೂ ಅನುಭಾವ 
ಮಂಟಪದ ಒಟ್ಟು ಕಾರ್ಯ ಚಟುವಟಿಕೆಗಳನ್ನು ಇದು ದಾಖಲಿಸುತದೆ. ಈ ವಚನ 
ದಲ್ಲಿ ಬೆಡಗಿದೆ, ಬೆರಗಿದೆ, ಬೆಳಕೂ ಇದೆ. ಈ ವಚನ ಬೇರೆ ಯಾರದೇ ಆಗಿದ್ದರೂ 
ಅದರ ಬಗ್ಗೆ ಅನುಮಾನಗಳು ಏಳಬಹುದಾಗಿತ್ಕು ಸ್ವತಃ ಬಸವಣ್ಣನ ವಿಚಾರಪತ್ನಿಯೇ 
ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಅನುಭಾವಮಂಟಪದ ಅಸಿತ್ರ್ಯಕ್ಕೆ ಇದೊಂದು 
ಮೈಲಿಗಲ್ಲೆಂದು ಹೇಳಬೇಕು. ಮೇಲಿನ ವಚನವು ಬಜ ಜಃ ಚರ್ಚೆಯ 
ವಿಷಯ, ವಿಷಯಗಳನ್ನು ಆರಂಭದಿಂದ ಚರ್ಚಿಸುತ್ತ ಸ್ಪ ಷ್ಟಿಯ ಮೂಲಸತ್ಯ, 
ಪಿಂಡಾಂಡ, ಬ್ರಹ್ಮಾಂಡ, ಪಂಚತತ್ವ ಮೊದಲಾದವುಗಳನ್ನು ಉಲ್ಲೇಖಿಸುತಲೇ 
ಅನುಭಾವಮಂಟಪದ ಮೂಲಕ "ಕಲ್ಯಾಣ ಕೈಲಾಸ''ವಾದ ಬಗ್ಗೆ ವಿವರವಾದ 
ಮಾಹಿತಿಗಳಿವೆ. ಕಲ್ಯಾಣ ಕೈಲಾಸವಾದದ್ದರಿಂದ ಪ್ರಮಥ ಗಣಗಳು, ರುದ್ರಗಣಗಳು, 
ಅಮರಗಣಗಳು, ಪುರಾತನ ಗಣಗಳು ಹಾಗೂ ಮಹಾ ಲಿಂಗೈಕ್ಯ ಸಂಪನ್ನರೆಲ್ಲ 
ಬಂದು ಸೇರಿ ಷಟಸ್ಥಲಕ್ಕೆ ಒಳಗಾಗಿ, ಅನಾದಿ ಮುಕರಾದವರೆಂದು ಇಂಥ ಹಲವಾರು 
ಅಂಶಗಳು ಇಲ್ಲಿ ಚರ್ಚಿತವಾಗಿವೆ. ಹಾಗಾಗಿ ಈ ವಚನ ಅತ್ಯಂತ ಪ್ರಮುಖವಾದ 
ಪಾತ್ರ ವಹಿಸಿದೆ. ದುರಂತವೆಂದರೆ ಈ ವಚನ ಹೇಗೆ ಕಪಟರಾಳರ ಕಣ್ಣಿಗೆ ಬೀಳಲಿಲ್ಲ 
ವೆಂಬುದು (ಮುಖ್ಯವಾಗಿ ಈ ವಚನವನ್ನು ರೆ. ಉತ್ತಂಗಿ ಚನ್ನಪ್ಪನವರೂ ಸಹ 
ಉಲ್ಲೇಖಿಸಿಲ್ಲ). 

ಅನುಭಾವಮಂಟಪಕ್ಕೆ ಪರ್ಯಾಯ ಹೆಸರುಗಳು ಇದ್ದವು. ಅನುಭಾವ, 
ಶಿವಾನುಭಾವಗಳೆಂಬ ತಕ್‌ ಮಹಾಮನೆ, ಮಹಾನುಭಾವರಣೆ, ಗೋಷ್ಟಿ 
ಮೊದಲಾದ ಪದಗಳಿಂದ ಅದನ್ನು ಕರೆಯಲಾಗಿದೆ. ಅನುಭಾವಮಂಟಪವು 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೬೭ 


ಬಸವಣ್ಣನವರ ಮನೆಯಲ್ಲಿ ನಡೆದಿರುವ ಸಾಧ [ತೆಗಳಿರುವುದರಿಂದ ಬಸವಣ್ಣನ ಆ 
ಮನೆಯೇ " ಮಹಾಮನೆ' ಹಂಜ ಕರಜಕನುಡಿದೆ. ಬಸವಣ್ಣನವರ ಕೆಲವಚನಗಳಲ್ಲಿ 
ಮಹಾಮನೆ ಪದದ ಉಲ್ಲೇಖವಾಗಿದೆ. 


ಆರ ಪಿ ಚನ್ನಯ್ಯನ ಮಗ ನಾನು / ಕೂಡಲ ಸಂಗಯ್ಯನ ಮಹಾಮನೆ 
ಯಲಿ ಧರ್ಮ ಸಂತಾನಿ ಆ ಬಸವಣ್ಣನು'' ' 62 ಸೀ 


"".......ನಮ್ಮ ಕೂಡಲ ಸಂಗನ ಮಹಾಮನೆಯಲು 
ಮಾದಾರ ಚನ್ನಯ್ಯ ಹೊಲಬಿಗನಯ್ಯ'' 6 


ncn ಕೂಡಲ ಸಂಗನ ಮಹಾಮನೆಯಲ್ಲು 
ಒಕ್ಕುದನುಣ್ಣೌ ತೊತ್ತೇ ಎಂಬರು'' 64 


ತತ ಕೂಡಲ ಸಂಗನ ಮಹಾಮನೆಯಲ್ಲಿ ಅಸಿಗ್ರಾಹಕನೆಂಬ ಗಣೇಶ್ವರನ 
ಇಚ್ಛಾಮಂತ್ರದಿಂದ ಜಗಜುಗವಯ್ಯ'' 65 


ಈ ಮೊದಲಾದ ವಚನಗಳು ಅನುಭಾವ ಮಂಟಪದ ಅರ್ಥವ್ಯುಪ್ತಿಯನ್ನು 
ತುಂಬಿಕೊಡುತ್ತವೆ. ಬಸವಣ್ಣ ಬಿಜ್ಜಳನ ಮಂತ್ರಿಯಾದ್ದರಿಂದ ಮತ್ತು ಸಂಘಟನೆಯ 
ನೇತಾರನಾಗಿರುವುರಿಂದ ಸಹಜವಾಗಿಯೇ ಅವನ ಮನೆ ವಿಶಾಲವಾಗಿರಬೇಕು. ಅಲ್ಲಿ 
ಶಿವಶರಣರು ಸೇರುವುದರಿಂದ ಮನೆ, ಮಹಾಮನೆಯಾಗಿ ಮಾರ್ಪಾಟಾದ 
ಸಾಧ್ಯತೆಗಳಿವೆ. 


"ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು 
ಕರ್ತನಟ್ಟಿದನಯ್ಯ ಒಬ್ಬ ಶರಣನ 
ಆ ಶರಣ ಬಂದ ಕಲ್ಯಾಣವೆಂಬ ಶಿವಪುರವ 

ಚರು ಚಮಾಡಿ ಸ. ತ 
ಎಂದು ಹೇಳುವಲ್ಲಿ ಬಸವಣ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತು ಬಸವಣ್ಣನ 

ಮಹಾಮನೆಯನ್ನು ಕುರಿತು ಹೇಳಿರುವುದು ಸ್ಪಷ್ಟವಾಗಿದೆ. 
ಅನುಭಾವಮಂಟಪವೊಂದು ಸಂಸ್ಥೆ ಅದು ಕಟ್ಟಡವೇ ಇರಬೇಕೆಂಬ ನಿಯಮ 
ವೇನಿಲ್ಲ, ಎಲ್ಲಿ ಶರಣರು ಸೇರುತ್ತಿದ್ದರೋ, ಎಲ್ಲಿ ಶಿವಾನುಭವ ಚಿಂತನ-ಮಂಥನ 


ನಡೆಯುತಿತೋ ಅದೇ ಹೂ: ಮಂಟಪ. ಕಟ್ಟಡ ಅಳಿಯಬಹುದು, ಸಂಸ್ಥೆ 
ಅಳಿಯುವುದಿಲ್ಲವೆಂಬುದು ಮುಖ್ಯ. ಬಸವಾದಿ ಶರಣರು ಕಟ್ಟಿದ ಮಂಟಪ 


೬೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಸ್ಲಾವರವಲ್ಲದ. ಜಂಗಮವಾಗಿತ್ತು ಅದೊಂದು ಚೈತನ್ಯ, ಚಿರಂತನವೆಂದು 
ಹೇಳಬಹುದು. 
ಅಲ್ಲಮನ ಇನ್ನೊಂದು ವಚನ ಅನುಭಾವ ಮಂಟಪದ ರಚನೆ ವಿನ್ಯಾಸ ಕುರಿತು 
ಸಮಗ್ರ ಚಿತ್ರಣವನ್ನು ನೀಡುತ್ತದೆ : 
"ಆದಿ ಲಿಂಗವ ಮೇದಿನಿಗೆ ತಂದು 
ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದನಯ್ಯ ಸಂಗನಬಸವಣ್ಣನ 
ಆ ಮನೆಯ ನೋಡಲೆಂದು ಹೋದಡೆ 
ಆ ಗೃಹ ಹೋಗದ ಮುನ್ನವೆ ಎನ್ನ ನುಂಗಿತ್ತಯ್ಯ 
ಅದಕ್ಕೆ ಕಂಭ ಒಂದು, ತೊಲೆ ಆರು, ಜಂತೆವೆಲಗು ಮೂವತ್ತಾರು 
ಧರೆಯಾಕಾಶವ ಹೊದ್ದಾದ ಕೆಸರುಗಲ್ಲು 
ಒಂಬತ್ತು ಬಾಗಿಲು, ಬಿಯ್ಯಗವಿಕ್ಕಿಹವು 
ಬೇರೊಂದು ಬಾಗಿಲು ಉರಿಯನುಗುಳುತಿರ್ಪುದು 
ಮುತ್ತಿನ ಕಂಭದ ಮೇಲುಕಟ್ಟಿನ ಮೇಲೆ ಮಾಣಿಕ್ಯದ ಶಿಖರಿ! 
ಆ ಶಿಖರಿಯ ತುದಿಯಲ್ಲಿ ಬಿಳಿಯ ಹೊಂಗಳಸವಿಪುದು 
ಅದು ಕಾಬವರಿಗೆ ಕಾಣಬಾರದು 
ಕಾಣಬಾರದವರಿಗೆ ಕಾಣಬಪ್ಪುದು 
ಅಲ್ಲಿ ಹತ್ತು ಮಂದಿ ಪರಿಚಾರಕರು ಎಡೆ ಮಾಡುತ್ತಿಪರು 
ಇಬ್ಬರು ದಡಿಕಾರರು ಬಾಗಿಲ ಕಾಯ್ದಿಪ್ಪರು 
ಒಬ್ಬಾಕೆ ಎಡೆಯಾಡುತಿಪಳು 
ಒಬ್ಬಾಕೆ ಲಿಂಗಾರ್ಚನೆಗೆ ನೀಡುತ್ತಿಪಳು 
ಒಬ್ಬಾಕೆ ಸುಯಿಧಾನಂಗಳೆಲ್ಲವನು ಶೋಧಿಸಿ ತಂದು ಕೊಡುತ್ತಿಪ್ಪಳು 
ಒಬ್ಬಾಕೆ ಉರಿಯಿಲ್ಲದಗ್ನಿಯಲ್ಲಿ ಪಾಟಕವ ಮಾಡುತ್ತಿಪ್ಪ 
ಒಬ್ಬಾಕೆ ಜಂಗಮ ಲಿಂಗಕ್ಕೆ ಮಾಡಿ, ನೀಡಿ, ಊಡಿ, ಉಣಿಸಿ 
ತೃಪ್ತಿಯ ಮಾಡುತ್ತಿಪ್ಪಳು 
ಒಂದಡ್ಡಣಿಗೆಯ ಮೇಲೆ 
ಐದು ಅಗಲೊಳಗೆ ಇಟ್ಟ ಬೋನವನು ಒಬ್ಬನುಂಡಡೆ 
ಪ್ರಮಥಗಣಂಗಳೆಲ್ಲರೂ ಆತನ ಒಕ್ಕುದ ಕೊಳಲೆಂದು ಬಂದು 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೬೯ 


ಆ ಮನೆಯ ಹೊಕ್ಕು ನಿಶ್ಚಿಂತ ವಾಸಿಗಳಾದರು 
ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ಮಹಾಮನೆಯ ಕಂಡು 
ಧನ್ಯನಾದೆನು ಕಾಣಾ ಸಿದ್ದರಾಮಯ್ಯ'' 67 


ಇಡೀ ವಚನ ಬೆಡಗಿನಂತೆ ಸಾಂಕೇತವಾಗಿ ಕಂಡುಬಂದರೂ ಇದು ಅನುಭವ 
ಮಂಟಪದ ಸಮಗ್ರ ಚಿತ್ರಣವನ್ನು ನೀಡುತದೆ. 

ಇಲ್ಲಿ ಉಲ್ಲೇಖಿತವಾದ "ಮಹಾಮನೆ' ಅನುಭಾವ ಮಂಟಪವೇ ಆಗಿದೆ. ಈ 
ವಚನಕ್ಕೆ ಎರಡು ಅರ್ಥಗಳಿವೆ. ಇಂದು ಬಸವಣ್ಣನೇ ದೇವಾಲಯ (ಬಸವನೆಂದರೆ 
ಅನುಭಾವಮಂಟಪ) ಒಳಾರ್ಥ, ಎರಡು ಅನುಭಾವಮಂಟಪವೇ ದೇವಾಲಯ 
ಹೊರಗೆ. ಬಸವಣ್ಣ ಅನುಭಾವಮಂಟಪದ ರಚನೆಯಾದ ಮೇಲೆ ಸಮರ್ಥ ಅಧ್ಯಕ್ಷ 
ನಿಗಾಗಿ ಕಾದಿರುವ ಸಂಗತಿಯೂ ಸರ್ವವಿದಿತವಾದದ್ದು ಅದಕ್ಕೆ ಈ ಮೇಲಿನ 
ವಚನವೂ ಸಮರ್ಥನೀಯವಾಗಿದೆ. ಅಲ್ಲಮ, ಬಸವಣ್ಣನು ಕಟ್ಟಿದ ಮಹಾಮನೆ 
ನೋಡಲೆಂದು ಹೋದರೆ ಹೋಗುವ ಮೊದಲೇ ಅದರೊಳಗೆ ಬೆರೆತನು. 
ಅಂತೆಯೇ ""ಆ ಗೃಹ ಹೋಗದ ಮುನ್ನವೇ ಎನ್ನ ನುಂಗಿತಯ್ಯ'' ಎಂದು ಅಲ್ಲಮ 
ಬೆರಗಾಗಿ ಹೇಳುತಾನೆ. ಆರು ತೊಲೆಗಳ ಬಗ್ಗೆ ವಿವರಗಳು, ಷಟಸ್ಥಲ ಸಿದ್ದಾಂತವನ್ನು 
ಪ್ರತಿಪಾದಿಸುತವೆ. ಮೂವತಾರು ಜಂತೆವೆಲಗು ಮೂವತಾರು ತತ್ವಗಳನ್ನು ಪ್ರತಿನಿಧಿ 
ಸುತ್ತವೆ. ""ಮನುಷ್ಯ ಅಂತಃಶಕ್ತಿಯ ವಿಕಾಸಕ್ಕೆ ಹಾಗೂ ಸೃಷಿಯ ರಚನೆಗೆ ಸಹಾಯಕ 
ವಾದ ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚವಾಯು 
ಗಳು, ಪಂಚವಿಷಯಗಳು, ಅಂತಃಕರಣ ಚತುಷ್ಟಯ, ಆತ್ಮ ಪಂಚಸಾದಾಖ್ಯಗಳು, 
ಪಂಚಕಲೆಗಳು, ಮತ್ತು ಶಿವತತ್ವ ಎಂಬ ಮೂವತ್ತಾರು ಬಗೆಯ ತತ್ವಗಳು'' 68 
ಇವುಗಳನ್ನು ಸ್ಥೂಲವಾಗಿ ಮೂರು ಭಾಗಗಳಾಗಿ ವಿಂಗಡಿಸಬಹುದು. ೧. ಆತ್ಮ ತತ್ವ 
ಗಳು-೨೫, ೨. ವಿದ್ಯಾತತ್ವಗಳು-೧೦, ೩. ಶಿವತತ್ವ-೧ ಎಂದು ಅರ್ಥೈಸಬೇಕು. ಈ 
ಮೂವತಾರು ವೀರಶೈವ ಮೂಲತತ್ವಗಳೂ ಅನುಭಾವದ ಆಧಾರ ಸ್ಥಂಭಗಳು. 
ಷಟಸ್ಥಲದ ೬ ತತ್ವಗಳು ಒಳಪ್ರಭೇದಗಳು ೬೫ ೬ - ೩೬, ಇಲ್ಲಿರುವ ಕಂಬ, 
ಬಿಂದು, ಶೂನ್ಯಪೀಠವಾಗುತ್ತದೆ. ಈ ವಿನ್ಯಾಸದಲ್ಲಿ ಅನುಭಾವಮಂಟಪ ರಚನೆ 
ಗೊಂಡಿದೆ. ಕನ್ನಡ ವಿಶ್ವಕೋಶದಲ್ಲಿ ಅನುಭಾವಮಂಟಪದ ರಚನೆ ಕುರಿತು 
ಉಲ್ಲೇಖಿಸುತ್ತ "ಅನುಭಾವ ಮಂಪಟ ನಾಲ್ಕು ಮಹಾದ್ವಾರ, ಮೂವತ್ತಾರು ಕಂಬ 
ಗಳಿಂದ ಕೂಡಿತ್ತೆಂದು ತಿಳಿದುಬರುತದೆ. ಇದರ ಅಧ್ಯಕ್ಷ ಪೀಠವೇ ಶೂನ್ಯ ಸಿಂಹಾಸನ. 
ಅನುಭವಮಂಟಪದ ಹೆಸರು ವಿಶೇಷವಾಗಿ ಕಾಲಜ್ಞಾನ ವಚನಗಳಲ್ಲಿ ಕಂಡು 
ಬಂದಿದೆ.' 9 ಹೀಗೆ ಅನುಭಾವಮಂಟಪ ಇತ್ತು ಎನ್ನುವುದಕ್ಕೆ ಹಲವಾರು ಆಧಾರ 
ಗಳು ವಚನಗಳ ಒಡಲಲ್ಲಿ ಸಿಗುವುದು ಅದರ ಅಸ್ತಿತ್ವಕ್ಕೆ ಹೆಚು 


೭೦ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೧.೫.೫. ಕಾಲಜ್ಞಾನ ಸಾಹಿತ್ಯ - ಅನುಭಾವಮಂಟಪ : 


ವಚನಕಾರರ ಒಟ್ಟು ಸಾಹಿತ್ಯವನ್ನು ಎರಡು ಭಾಗಗಳಲ್ಲಿ ವಿಂಗಡಿಸಬಹುದು. 
ಒಂದು ವಚನ ಸಾಹಿತ್ಯ. ಇನೊಂದು ವಚನೇತರ ಸಾಹಿತ್ಯ. ಪ್ರಮಾಣದೃಷ್ಟಿಯಿಂದ 
ಕಡಿಮೆ ಬ್‌ ಈ ವಚನೇತರ ಸಾಹಿತ್ಯ ಉಪೇಕ್ಷೆಗೆ ಒಳಗಾಗಿದ್ದರೂ 
ಇದರಲ್ಲಿ ವೈವಿಧ್ಯತೆಯಿದೆ. ವಚನಸಾಹಿತ್ಯದ ಬಡು “ಪರಿಚಯವಾದಂತೆ 
ವಚನೇತರ ಸಾಹಿತ್ಯಕ್ಕೆ ಆದಂತಿಲ್ಲ Sse ಸಾಹಿತ್ರ ಶೈ ವೆನ್ನುವುದು ಶಾಸ್ತ್ರ ಸಾಹಿತ್ಯ 
ವೆಂದು, ತಾತ್ವಿಕ ಸಿದ್ದಾಂತವೆಂದೂ ಕರೆಸಿಕೊಳ್ಳುತದೆ. ಇಲ್ಲಿ ಹೆಚ್ಚಾಗಿ ನ್‌್‌ 
ನೀತಿ, ತತ್ವ ಗಳ ಹಿನ್ನೆಲೆಯಲ್ಲಿ ಅರ್ಚನ, ಅರ್ಪಣ, "ಅನುಭಾವಕ್ಕೆ ಹೆಚ್ಚು ಒತ್ತು ನೀಡ 
ಲಾಗಿದ್ದು "ವೀರಶೈವ, ತಕ್ಕ ಸೈದ್ದಾಂತಿಕನೆಲೆಯನ್ನು ಒದಗಿಸಿಕೊಟ್ಟವೆ. "ಅಂಥ 
ಪ್ರಮುಖ ವಚನೇತರ ಸಾಹಿತ್ಯವೆಂದರೆ, ಸ್ವರವಚನ, “ತರಣಹಸಿಗೆ, ಮಿಶ್ರಾರ್ಪಣ, 
ಮಂತ್ರಗೋಪ್ಯ, ಸೃಷ್ಟಿಯ ನಃ ್ರಿವಿಧಿಗಳು, ಕೊರವಂಜಿ ಸಾಹಿತ್ಯ, ಮತ್ತು 
ಕಾಲಜ್ಞಾನಗಳು. 


ವಚನಕಾರರು, ಶಿವಜ್ಞಾನಿಗಳಾಗಿದ್ದಂತೆ ಕಾಲಜ್ಞಾನಿಗಳೂ ಆಗಿದ್ದರು. 
ಸಾಮಾನ್ಯವಾಗಿ ಎಲ್ಲ ಧರ್ಮದಲ್ಲಿಯೂ ಒಂದು ವಿಶಿಷ್ಟ ಯೋಗಸಿದ್ದಿಯ ಮೂಲಕ 
ಭೂತ, ವರ್ತಮಾನ ಹಾಗೂ ಭವಿಷ್ಯ ಕಾಲ ಗ್ರಹಿಸುವುದು, ಅದನ್ನೇ ನಾವು ತ್ರಿಕಾಲ 
ಜ್ಞಾನವೆಂದು ಕರೆಯುತ್ತೇವೆ. ಶಿವಶರಣರ ಕಾಲಜ್ಞಾನವೂ ಚಾರಿತ್ರಿಕವಾದ ಸಾಂಸ್ಕೃತಿಕ 
ಮಹತ್ವ ಪಡೆದಿದ್ದು ಸಾಂಸ್ಕೃತಿಕ ಬದಲಾವಣೆ ಕುರಿತ ಸ್ಥೂಲ ಚಿತ್ರಣ ನೀಡುವ ಈ 
ಸಾಹಿತ್ಯವು ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ವಿಷಯಕ್ಕೆ ಸ್ಥೂಲ 
ಭವಿಷ್ಯ ಬರೆದ ಮಹತ್ವದ ಸಾಹಿತ್ಯವಾಗಿದೆ. ಒಂದರ್ಥದಲ್ಲಿ ಕಾಲಜ್ಞಾನ ಸಾಹಿತ್ಯ 
ವೆಂದರೆ ಪ್ರಮಾಣ ಸಾಹಿತ್ಯವೆಂದು ಕರೆಯಬೇಕು. ಇಂಥ ಕಾಲಜ್ಞಾನ ಸಾಹಿತ್ಯದಲ್ಲಿ 
ಅನೇಕ ಸಲ ಅನುಭಾವ ಮಂಟಪದ ಉಲ್ಲೇಖವಾಗಿದೆ. ಬಸವಣ್ಣ ಅಲ್ಲಮ, 
ಚನ್ನಬಸವಣ್ಣನವರ ಕಾಲಜ್ಞಾನ ವಚನಗಳು ಇಲ್ಲಿ ಪ್ರಮುಖವೆಂದು ಪರಿಗಣಿಸಿ 
ಉಲ್ಲೇಖಿಸಲಾಗಿದೆ. 


ಬಸವಣ್ಣನವರ ಕಾಲಜ್ಞಾನ ವಚನ - ಅನುಭಾವಮಂಟಪ : 


ಬಸವಣ್ಣನ ಕಾಲಜ್ಞಾನ ವಚನವೆಂಬ ಹೆಸರಿನ ಒಂದೇ ಒಂದು ಸುದೀರ್ಫ 
ವಾದ ವಚನ ಲಭ್ಯವಾಗಿದ್ದು ಸಾಮಾಜಿಕ, ರಾಜಕೀಯ, ಸಾಂಸ್ಕೃ ತಿಕ ವಿಷಯ 
ಗಳನ್ನೊಳಗೊಂಡ ಆ ವಚನ) ಅನುಭಾವ ಮಂಟಪ ಕುರಿತು ಉಲ್ಲೇಖಿಸುತ್ತದೆ. 


""ಮರ್ತ್ಯ ಲೋಕದ ಮಹಾಗಣಂಗಳಿಗೆ ಶರಣು 
ಶರಣಾರ್ಥಿ, ರಾಕ್ಷಸನಾಮ ಸಂವತ್ತರದ ಫಾಲ್ಗುಣ ಶುದ್ಧ ಏಕಾದಶಿಯಲ್ಲು ಇಪತೇಳು 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೭೧ 


ನಕ್ಷತ್ರ ಪ್ರಾಣಿಗ್ರಹಣ ಶುಭಕಲ್ಯಾಣದೂರ ಸೋಮವಾರ ಅಹೋರಾತ್ರಿಯಲ್ಲಿ 
ಬಸವರಾಜ ದೇವರು ನಿರೂಪವ ಮಾಡಿದರು 


“eee eee 


ನಾವು ಹೋದ ಏಳನೂರು ಎಪ್ಪತ್ತು ವರುಷಕ್ಕೆ ಬಿದುರೆಯೆಂಬ ಪಟ್ಟಣ ಕೆಟ್ಟು 
ಹುಲಿ, ಕರಡಿ ಅಡ್ಯಾವು. ಕಲ್ಯಾಣ ಮುನ್ನಿನಂತೆ ಪಟ್ಟಣವಾದೀತು, ಲಕ್ಷದ ಮೇಲೆ 
ತೊಂಬತ್ತಾರು ಸಾವಿರ ಗೋರಿಗುಮ್ಮಟವಳಿದಾವು. ನವನಾಥಸಿದ್ದರಿಗೆ ಬಿಡಾರ 
ವಾದಾವು. ಶೂನ್ಯ ಸಿಂಹಾಸನದಲ್ಲಿ ಲಿಂಗಪ್ರತಿಷ್ಟೆಯಾದಾವು. ಗುಡಿಯವರು ಗುಡಿಗೆ 
ಬಂದಾರು, ಬರಲಿಕೆ ಮರ್ತ್ಯದ ಶಾಪ ಉಳಿದೀತು. ಅಳಿಯೆ ಕಲ್ಯಾಣ ನಾಲ್ವತ್ತೆಂಟ 
ಗಾವುದ ವಿಸ್ತೀರ್ಣ ಲಿಂಗಮಯವಾದೀತು. ತ್ರಿಪುರಾಂತಕ ದೇವರ ಪಶ್ಚಿಮದ ಬದಿಗೆ 
ಇಪ್ಪತ್ತೇಳು ಬಯಲಾದೀತು. ಬಯಲಾದಂದಿಗೆ ಹಿಂದಕ್ಕೆ ಹತ್ತು ಮುಂದಕ್ಕೆ 
ಹನ್ನೊಂದು, ಅಮರಗಣಂಗಳು ಸಹಿತ ಆನಂದ ಸಂವತ್ಸರದ ಕಾರ್ತಿಕದ ಮಾಸದ 
ದಶಮಿ ಸೋಮವಾರ ಶ್ರವಣ ನಕ್ಷತ್ರ ಬಂದು, ಅಹೋರಾತ್ರಿಯಲ್ಲಿ ಕಲ್ಯಾಣದ 
ತ್ರಿಪುರಾಂತಕ ದೇವರ ಅನುಭವ ಮಂಟಪದಲ್ಲಿ ವೀರ ವಸಂತಗೆ ಪಟ್ಟಣವಾದೀತು. 
ಚಿಕ್ಕದಂಡನಾಯಕರಿಗೆ ಪ್ರಧಾನಿ ಪಟ್ಟವಾದೀತು, ನಾವು ಬರಲು ವೀರವಸಂತ 
ರಾಯನು, ಚಿಕ್ಕದಂಡನಾಯಕರು, ಅಲ್ಲಮ ಪ್ರಭುದೇವರು ಅಸಂಖ್ಯಾತ ಮಹಾ 
ಗಣಂಗಳು ಮರ್ತ್ಯಲೋಕಕ್ಕೆ ಚಿತ್ತೈಸಾರು, ಇಂತು ನಾವು ಪೇಳಿದ ಕಾಲಜ್ಞಾನ 
ಹುಸಿಯಲ್ಲ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ರಾಣಿವಾಸದಾಣೆ, ಅಲ್ಲಮಪ್ರಭು 
ದೇವರಾಣೆ, ತಪ್ಪುದು ಕಾಣಾ ಕೂಡಲ ಸಂಗಮದೇವಾ'' 79 

ಸುದೀರ್ಷವಾದ ಈ ಮೇಲಿನ ನಿರೂಪಣೆಯಲ್ಲಿ ಶೂನ್ಯಸಿಂಹಾಸನ, 
ಅನುಭಾವಮಂಟಪದ ಅಸಿತ್ವದ ಬಗ್ಗೆ ಪ್ರಸಾಪ ಬಂದಿದೆ. ಸಾಮಾಜಿಕ, ಸಾಂಸ್ಕೃತಿಕ 
ಪಲ್ಲಟಗಳೊಂದಿಗೆ ಮತೊಮ್ಮೆ ಎಲ್ಲರೂ ಸೇರುವುದಾಗಿ ಹೇಳುತ್ತ ವ್ಯಕ್ಕಿ ವ್ಯಕಿತ್ವ ಮತ್ತು 
ಸಾಮಾಜಿಕ ವ್ಯವಸ್ಥೆಯ ಸ್ಥಿತ್ಯಂತರಗಳ ಮೂಲಕ ಕಟ್ಟಿದ್ದೆಲ್ಲ ಸರ್ವನಾಶವಾಗಿ, ಹೊಸ 
ದೊಂದು ವ್ಯವಸ್ಥೆ ಹುಟ್ಟಿಕೊಳ್ಳುವ ಆಶಾವಾದವು ಇಲ್ಲಿದೆ. ಇದೆಲ್ಲ ಪ್ರಮಾಣವಾಗಿದೆ. 
ಹುಸಿಯಲ್ಲವೆಂದು ಬಸವಣ್ಣ ಸ್ಪಷ್ಟಪಡಿಸಿದ್ದು ಚಾರಿತ್ರಿಕವಾಗಿ ಮಹತ್ವದ್ದಾಗಿದೆ. 


ಅಲ್ಲಮಪ್ರಭುದೇವರ ಕಾಲಜ್ಞಾನ ವಚನ - ಅನುಭಾವಮಂಟಪ : 


ವಚನ ಸಾಹಿತ್ಯ ಮತ್ತು ಅನುಭಾವ ಮಂಟಪದಲ್ಲಿ ಅಲ್ಲಮನಿಗೆ ವಿಶಿಷ್ಟವಾದ 
ಸ್ಥಾನವಿದೆ. ಇವೆರಡರಲ್ಲಿ ಅಲ್ಲಮನೇ ಕೇಂದ್ರ ವ್ಯಕ್ತಿ ಅನುಭಾವಮಂಟಪದ ಶೂನ್ಯ 
ಪೀಠಕ್ಕೂ ಅಲ್ಲಮನೇ ಅಧ್ಯಕ್ಷ | (ಪೀಠಾಧಿಪತಿ). ಜಾ ಭಕ್ತಿಯ ನೆಲೆಗೆ ಚಲನೆಯನ್ನು 
ತಂದುಕೊಟ್ಟು ಅರ್ಚನೆ, ಅರ್ಪಣೆ, ಅನುಭಾವಕ್ಕೆ ಸೈದ್ಧಾಂತಿಕ ನೆಲೆ ಒದಗಿಸಿದವನು. 


೭೨ ಅನುಭಾವಪುಂಟಪ-ಚಾರಿತ್ರಿಕ ನೆಲೆಗಳು 


ಅಲ್ಲಮ ವಚನಗಳಲ್ಲದೇ ಸೃಷ್ಟಿಯ ವಚನ, ಪರಮಯೋಗ ಮಂತ್ರಗೋಪ್ಯ, 
ಸ್ವರವಚನ ಹಾಗೂ ಕಾಲಜ್ಞಾನ ವಚನ ಬರೆದಿದ್ದು; ಉಪಲಬ್ಧವಿರುವ ಅಲ್ಲಮನ 
ಒಂದೇ ಒಂದು ಕಾಲಜ್ಞಾನ ವಚನ ದೀರ್ಫ ಗದ್ಯದಲ್ಲಿದ್ದು ಅದು ಸುಮಾರು ಐದು 
ಪುಟಗಳ ಹರವು ಪಡೆದಿದೆ. ಈ ವಿಸ್ತಾರವಾದ ನಿರೂಪಣೆಯಲ್ಲಿ ಅಲ್ಲಮ ಅನುಭಾವ 
ಮಂಟಪ ಶುರಿತು ಮೂರು ಸಲ ಪ್ರಸ್ತಾಪ ಮಾಡಿದ್ದಾನೆ. ""ಕಲ್ಯಾಣದಲ್ಲಿ ಚನ್ನಬಸವಣ್ಣ 
ನವರು ಉಳುಮೆಯ ಸಳ) ಹೋಗುವುದನ್ನು ಪೇಳ್ಗಿನು ಎಲ್ಲಾ ಗಣಂಗಳು 
ಕೇಳಿ ಕೃತಾರ್ಥರಾಗಿರಯ್ಯ ಬಿನ್ನಹವಂ ಮಾಡೇನು 'ಏಕಚಿತ್ರದಿಂ ಕೇಳಿ ಕೃತಾರ್ಥ 
ರಾಗಿರಯ್ಯ ಶ್ರೀ ಕಲ್ಯಾಣದ ಕೈಲಾಸಮಪ್ಪ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ 
ಶಿವಾಲಯಕ್ಕೆ ಮುಖ್ಯವಾದ ತ್ರಿಪುರಾಂತಕ ದೇವರ ಮುಂದಣ ಅನುಭಾವಮಂಟಪ 
ದಲ್ಲಿ ಪ್ರಭುದೇವರು, ಸಿದ್ದರಾಮೇಶ್ವರ ದೇವರು, ಮೋಳಿಗೆ ಮಾರಯ್ಯಗಳು, 
ಮುಸುಡಿ ಚೌಡಯ್ಯಗಳು, ವೀರಮಡಿವಾಳಯ್ಯಗಳು ಏಳು ನೂರು ಎಪ್ಪತ್ತು ಅಮರ 
ಗಣಂಗಳೆಲ್ಲ ಅಸಂಖ್ಯಾತ ಮಹಾಗಣಂಗಳ ಸಮೂಹದಲ್ಲಿ ನಿರೂಪಿಸಿದ ವಚನ : 


ಆಕ 999 ಆಆ9ಆಬಂಆಊಆಹಅಆಂ ಂಊಂಅಆ೦ಆಊಆಊಟಊ ಆಆ ೬2ಊಂಊ9ಊಇಂಆಊಈ2ಊಊಆ ಇಂ ೬ ಆಂ 9 ಆಆಊಆಊಆಊಆಇಆಂಆಊಂ ಎ೨ ಆಆಂಊಂಊಆಊಂಇ೦ಂಊಆಂ೦ಊಆಂಊಆಅಆ೦ಆಂಊಆಂಇಂಊಆಈ2ಊಆಊಊಆಊಆಊಆಊಊಆಊಆಊಆಊಊ€ಆ ೨ ಎ ಆಎಆಊಅಖಠಆಊತ6 992 


...ಶಂಬು ತ್ರಿಪುರಾಂತಕ ದೇವರ ಮುಂದಣ ಅನುಭವಮಂಟಪದಲ್ಲಿ ಕಪಿಲೆ 
ಬಾಣಸವ ಮಾಡ್ಯಾರು ನಂಭಿಕಂಭ:ಮುವಿದಾಮು. EEE TS 


...ಲೋಕಾಚಾರ್ಯರಾದ ಪುರಾತರು ಕಲ್ಯಾಣದಲ್ಲಿ ಸುಖದಿಂದ ಈಶ್ವರಾರ್ಚಕರಾಗಿ 
ಶಿವಾನುಭವದಿಂದ ಇರುತಿರ್ದಾ ಜ್ಞಾನದಿಂದ ಸದಾ ಸಮ್ಯಕ್‌ಜ್ಞಾನಕ್ಕಾಗಿ ಅನುಭವ 
' ಮಂಟಪದಲ್ಲಿ ಎಲ್ಲಗಣಂಗಳಂ ಮುಹೂರ್ತ ಮಾಡಿ ಬಕುಕ ಇದ್ದು ಸದ್ಗೋಷ್ಟಿ 
ಯಲ್ಲಿ ಸಂಪಾದನೆಯ ಸಮಯದಲ್ಲಿ ಕಾರುಣ್ಯಸಿಂಧುವಾದ ಬಸವೇಶ್ವರ ದೇವರು 
ಲೋಕಹಿತಾರ್ಥರಾಗಿ ಬಹುಸೇವಾರ್ಥ ಮು ನಿರೂಪ ವಂ. ಕೊಡಲಾಗಿ, 

ಎಲ್ಲ ಗಣಂಗಳು ಆಲಿಸುತ್ತಿರ್ದ ಸಮಯದಲ್ಲಿ ಚನ್ನಬಸವೇಶ್ವರ ದೇವರು, ಸಿದ್ದ 
ರಾಮೇಶ್ವರ ದೇವರು, ಅಕ್ಕ ನಾಗಲೆಯಮ್ಮನವರು, ಮಡಿವಾಳಯ್ಯಗಳು, ಉಗ್ರಾಣದ. 
ರುದ್ರಯ್ಯಗಳು, ಅಪಿಸರಷೆ ರೇಕಯ್ಯ ಗಳು, ಎಚ್ಚರಿಕೆಯ ದೇವಯ್ಯಗಳು, 

ಯಶಾಢ 8 ಅಪ್ಪಣ್ಯಗಳು ಪೇಳಿದ ಕಾಲಜ್ಞಾನ ಸಹ ಹನ್ನೊಂದು ವಚನದ ke 


ಬಸವೇಶ್ವರ ಜೇ ಬರೆದು ಇರಿಸಿದ. ಲಿಪಿಗಳು ಪೇಳಿದರೆಲ್ಲ ಸಹ ಒಂದಿಗೆ 
ಕಾಣಲ್ಪಟ್ಟವು. ಸಟ 


ಈ ವಚನದಲ್ಲಿ ಕೆಲವು ಮುಖ್ಯವಾದ ವಿಷಯಗಳು ಅಡಕವಾಗಿವೆ. ಕಲ್ಯಾಣ 
ವೆಂಬುದು ಇಲ್ಲಿ ಕೈಲಾಸದಂತೆ ವರ್ಣಿತವಾಗಿದ್ದು ಕಲ್ಯಾಣದಲ್ಲಿರುವ ಚ್‌ 
ಮಂಟಪವು ಕಲ್ಯುಣದಲ್ಲಿರುವ ಲಕ್ಷದ ತೊಂಬತ್ತಾರು ಕ ಶಿವಾಲಯಕ್ಕೆ ಸಮ 
ವೆಂಬುದು ಮ (| ಅನುಭಾವಮಂಟಪ ಎಷ್ಟು ಮಹತ್ವ ದ್ಹಾಗಿತ್ತೆಂಬುದು 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೭೩ 


ಇದರಿಂದ ವಿದಿತವಾಗುತದೆ. ಅಲ್ಲದೆ ಅತ್ಯಂತ ಜಿಜ್ಞಾಸೆಗೊಳಗಾಗಿರುವ ವಿಷಯ 
ಸಿದ್ದರಾಮ ಕಲ್ಯಾ ಣಕ್ಕೆ ಬಂದಿದ್ದನೇ? id ಸಿದ್ದರಾಮನನ್ನು ಕಲ್ಯಾ ಣಕ್ಕೆ ತರು 
ವುದು ಮತ್ತು ಅವನಿಗೆ ಲಿಂಗ ದೀಕ್ಷೆ ಮಾಡಿಸುವ ನಿಮಿತ್ತ ದಿಂದಲೇ. ಎರಡನೇ 'ಶೂನ್ವ 
ಸಂಪಾದನೆ ಹುಟ್ಟಿಕೊಂಡಿದೆ. 72 ಇದಕ್ಕೂ ಮಹತ್ವದ ಇನ್ನೊಂದು ವಿಷಯವೆಂದರೆ. 
ಅಲ್ಲಮ ಕಲ್ಯಾ ಬಕ್ಕ ಬಂದುದು ಸತ್ಯವೇ? rn ತೇ ಸ ಎರಡೂ ಅನುಮಾನ 
ಗಳಿಗೆ ಇಲ್ಲಿ ಉತರವಿದೆ. ಇಲ್ಲಿ ಬಹಿ ಅನೇಕ ಪ್ರಮುಖ ಶರಣ(ವಚನಕಾರ)ರ 
ಹೆಸರುಗಳ ಉಲ್ಲೇಖವಾದದ್ದು ಅವರೆಲ್ಲ ಅನುಭಾವಮಂಟಪದ ಸದಸ್ಯರಾಗಿದ್ದ 
ರೆಂಬುದು ಸೂಚಿಸುತ್ತದೆ. ಹೀಗೆ ಅಲ್ಲಮನ ಕಾಲಜ್ಞಾನದ ವಚನ ಹಲವಾರು 
ಅನುಮಾನಗಳಿಗೆ ತೆರೆ ಎಳೆದಿದೆ. 


ಚೆನ್ನಬಸವಣ್ಣನವರ ಕಾಲಜ್ಞಾನ ವಚನ - ಅನುಭಾವಮಂಟಪ : 
ವೀರಶೈವ ತತ್ನಕ್ತೆ ಸೈದಾಂತಿಕ ನೆಲೆ ಒದಗಿಸಿದವನು ಚನ್ನಬಸವಣ್ಣ ಷಟಸ್ಥಲ 


ಜ್ಞಾನಿ ಎಂದು ಕರೆಸಿಕೊಳ್ಳುವ. ಚೆನ್ನಬಸವಣ್ಣ ವಚನಗಳಲ್ಲದೆ ಕರಣಹಸಿಗೆ ಮಿಶ್ರಾ 
ರ್ಪಣ, ಹಿರಿಯ ಮಂತ್ರಗೋಪ್ಯ, ಪದಮಂತ್ರಗೋಪ್ಯ, ತೊಂಬತಾರು oe 
ಸ್ವರವಚನಗಳು, ದೀಕ್ಷಾವಿಧಾನ, ಷಟಚಕ್ರ ಹಾಗೂ ಮೂರು ಕಾಲಜ್ಞಾನ ವಚನ 
ಗಳನ್ನು ಬರೆದಿದ್ದು ಮೊದಲನೆ, ಮೂರನೆ ಕಾಲಜ್ಞಾನ ವಚನ ಗದ್ಯದಲ್ಲಿದೆ. 
ಎರಡನೇ ಕಾಲಜ್ಞಾನ ವಚನ ಪದ್ಯರೂಪದಲ್ಲಿದೆ. ಮೊದಲನೆ ಕಾಲಜ್ಞಾನವಚೆನದಲ್ಲಿ 
ಅನುಭಾವ ಮಂಟಪ ಕುರಿತು ಪ್ರಸ್ತಾಪವಿದೆ. 

“ಮುಂದಣ ಕಲಿಯುಗ ಮಹಾತ್ಮೆಯನು ಮರ್ತ್ಯಲೋಕದ ಮಹಾಗಣಂಗಳು 
ಕೇಳಿ ಕೃತಾರ್ಥರಾಗಿರಯ್ಯ ಬ ಪಂಚಾಶತ್‌ ಕೋಟಿ ಭೂಮಂಡಲದ ಮಧ್ಯದಲ್ಲಿ 
ಪೃಥ್ವಿಗೆ ಕೈಲಾಸಮಪ್ಪ ಶ್ರೀಶೈಲದ ಮಲ್ಲಿಕಾರ್ಜುನ ದೇವರ ಮೂಡಲ ಬಾಗಿಲ 
ಮುಚ್ಚೀತು.... ಶಂಭು ತ್ರಿಪುರಾಂತಕ ದೇವರ ಮುಂದಣ ಅನುಭವಮಂಟಪದಲ್ಲಿ 
ಕಪಿಲೆಯ ಬಾಣಸವ ಮಾಡ್ಯಾರು, ನಂದಿಕಂಬ ಮುರಿದಾರು....'' 7" ಇಲ್ಲಿಯೂ 
ಸಹ ಭವಿಷ್ಯತ್ತಿನಲ್ಲಾಗುವ ಬದಲಾವಣೆ ಕುರಿತು ಉಲ್ಲೇಖಿಸುತ್ತ ಅನುಭಾವಮಂಟಪ 
ದಲ್ಲಿ ಸಹ ಬದಲಾವಣೆಗಳಾಗುತವೆ ಎಂಬುದು ಉಲ್ಲೇಖವಾಗಿದೆ. 

ಬಸವ, ಅಲ್ಲಮ, ಚೆನ್ನಬಸವಣ್ಣ ಮೂವರ ವಚನಗಳಲ್ಲಿಯೂ ಅನುಭಾವ 
ಮಂಟಪ ಇರುವುದು ಕಂಡುಬರುತದೆ. ಗಮನಾರ್ಹ ಅಂಶವೆಂದರೆ ಅನುಭಾವ 
ಮಂಟಪದ ಸ್ಥಾನ ನಿರ್ದೇಶನ ಎಲ್ಲಕಡೆ ""ತ್ರಿಪುರಾಂತಕೇಶ್ವರ ಮುಂದಿನ ಅನುಭಾವ 
ಮಂಟಪ''ವೆಂದು ಉಲ್ಲೇಖವಾದುದರಿಂದ ಈಗಿರುವ ತ್ರಿಪುರಾಂತಕ ದೇವಾಲಯದ 
ಸುತ್ತಲಿನ ಪ್ರದೇಶದಲ್ಲಿ (ಕೆರೆಯ ದಡದ ಮೇಲೆ) ಅನುಭಾವಮಂಟಪ ಇದ್ದಿರ 


೭೪ * ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಬಹುದೆ ಸಾಧ್ಯತೆಗಳಿವೆ. ಹೀಗೆ ಕಾಲಜ್ಞಾನ ವಚನಗಳಲ್ಲಿ ಅನುಭಾವಮಂಟಪದ 
ಅಸಿತ್ತ ಕುರಿತ ಖಚಿತ ನಿಲುವುಗಳಿವೆ. 


೧.೫.೬. ಪುರಾಣ ಕಾವ್ಯ- ಅನುಭಾವಮಂಟಪ : 


ಬಸವಾದಿ ಶರಣರ ಚರಿತ್ರೆಯು ವಚನ-ವಚನೇತರ ಸಾಹಿತ್ಯಕ್ಕಿಂತ ಸಮ 
ಕಾಲೀನರಲ್ಲಿ ಹಾಗೂ ನಂತರದಲ್ಲಿ ಬಂದ ಪುರಾಣಕಾವ್ಯಗಳಲ್ಲಿ ದೊರೆಯುತ್ತದೆ. 
ವಚನಕಾರರು ಆತ್ಮಪ್ರಶಂಸೆಗೆ ಒತುಕೊಡಲಿಲ್ಲ ಒಬ್ಬರು ಮತೊಬ್ಬರನ್ನು ಕುರಿತು 
ಆಡಿದ ಮಾತುಗಳು ಅವರ ವ್ಯಕಿತ್ವದ ಮೇಲೆ ಮತ್ತು ವ್ಯಷ್ಟಿಯಿಂದ ಸಮಷ್ಟಿಯ 
ಬದುಕನ್ನು ಕಟ್ಟುವ ಅವರ ಕಾಳಜಿಗಳನ್ನು ಕುರಿತ ಮಾತುಗಳಿವೆ ಹೊರತು ಯಾವೊಬ್ಬ 
ವಚನಕಾರರ ವೈಯಕ್ತಿಕ ಚರಿತ್ರೆ ದಾಖಲಾಗಿಲ್ಲ ಆದ್ದರಿಂದ ವಚನಕಾರರ ಚಾರಿತ್ರಿಕ 
ನೆಲೆಗಳು ಪುರಾಣಕಾವ್ಯಗಳಲ್ಲಿ ದೊರೆಯುತವೆ. ಹಾಗಾಗಿ ಅನುಭಾವಮಂಟಪದ 
ಅಸಿತ್ರ್ಯ ಕುರಿತು ದಾಖಲಾತಿಗಳನ್ನು ಪುರಾಣಕಾವ್ಯಗಳಲ್ಲಿ ಅರಸುವುದು ಸೂಕ್ತ 
ವಾದೀತು. 


ಚೆನ್ನಬಸವ ಪುರಾಣ - ಅನುಭಾವಮಂಟಪ : 


ಚೆನ್ನಬಸವಣ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ವಿರೂಪಾಕ್ಷ ಪಂಡಿತನು ಬರೆದ 
ಮಹತ್ವದ ಕಾವ್ಯ ಇದಾಗಿದ್ದು ಶಿವಶರಣರ ಬದುಕಿನ ಚಾರಿತ್ರಿಕ ಸಂಗತಿಗಳನ್ನು 
ಒಳಗೊಂಡಿದೆ. ಹಾಗೇ ಇದರಲ್ಲಿ ಅನುಭಾವಮಂಟಪವನ್ನು ನಾಗಲಾಂಬಿಕೆಯ 
ಮಾತುಗಳ ಮೂಲಕ ಪ್ರಸ್ತಾಪಿತವಾಗಿದೆ. 


""ಆ ಕಾಲದೊಳ್‌ ಭಕ್ತಿಯಿಂ ನಾಗಲಾಂಬಿಕೆಯು 
ಮಾಕಾುಂತಪೂಜೆಯಂ ತೀರ್ಚಿಯಾ ಬಸವಾದ್ಯ 
ನೇಕರೊಡನೀ ವಾರ್ತೆಯಾದ್ಯಂತಮಂ ಹಿಂಚು 
ಮುಂಚೆನಿಸದಾಂ ಪೇಳಲು 
ಬೇಕೆಂದು ಬೇಗಮನುಭವಮಂಟಪಕ್ಕೆ ಬಂ 
ದಾ ಕಾರ್ಯಮಂ ಮಹಾಗಣಕುಲಂ ಕೇಳ್ವಂತೆ 
ಜೋಕೆಮಿಗೆ ಬಸವ ದಂಡಾಧೀಶನೊಳು ಸವಿಸ್ತರಮಾಗಿ 
ವಿರಚಿಸಿದಳು'' 75 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೭೫ 


ಇಲ್ಲಿ ನಾಗಲಾಂಬಿಕೆಯು ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲುಂಟಾದ ನೋವು- 
ನಲಿವುಗಳನ್ನು ಸಂತೋಷದಿಂದ ಹೇಳಿಕೊಳ್ಳಲು ನಿತ್ಯಪೂಜಾಕರ್ಮ ಮುಗಿದೊಡನೆ 
ಅನುಭಾವಮಂಟಪಕ್ಕೆ ಓಡಿಬಂದು ಶರಣರ ಸಮೂಹದ ಮುಂದೆ ತನ್ನ ಆನಂದ 
ವನ್ನು ತೋಡಿಕೊಳ್ಳುವ ಪರಿಯನ್ನು ಈ ಮೇಲಿನ ಪದ್ಯಭಾಗ ಸೂಚಿಸುತದೆ. 
ಅನುಭಾವ ಮಂಟಪದಲ್ಲಿ ಬಹುತೇಕ ಹೆಚ್ಚು ಪುರುಷರು ಇರುತ್ತಿದ್ದು ಮಹಿಳೆಯರು 
ತಮ್ಮ ಮನೆಕೆಲಸ ಮುಗಿಸಿಕೊಂಡು ಹೋಗುತ್ತಿದ್ದರೆಂಬಂತೆ ಇಲ್ಲಿ ಉಲ್ಲೇಖ 
ಗೊಂಡಿದೆ. 
ಅದೇ ಪುರಾಣದ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ಪದ್ಯದಲ್ಲಿ; 
“ಬಸವಣ್ಣನವರ ಗೃಹಾಂತಸ್ಥ ಸ್ಹದನುಭವಮಂಟಪದೋಳೀಗ 
ಹರಭಕ್ತರು ನೀಲಲೋಚನೆಯುಂ Ts 


see 


ಎಂದೂ ಉಲ್ಲೇಖವಾಗಿದೆ. ಇಲ್ಲಿ ಅನುಭಾವ ಮಂಟಪವು ಬಸವಣ್ಣನವರ ಮನೆ 
ಯಲ್ಲಿ ಇದ್ದಿರಬಹುದಾದ ಸೂಚನೆಗಳಿವೆ. 


ಬಸವ ಪುರಾಣ - ಅನುಭಾವಮಂಟಪ : 


ಬಸವಣ್ಣ ಕಟ್ಟಿದ ಮರ್ತೃ್ಯದ ಮಹಾಮನೆಯಾದ ಅನುಭಾವಮಂಟಪ ಕುರಿತು 
ಬಸವಪುರಾಣವೂ ಸಹ ಹೀಗೆ ಪ್ರಸ್ತಾಪ ಮಾಡುತದೆ : 
“ವಿವಿಧ ಭಕ್ತರುವೆರಸಿ ಪರಮೋ 
ತ್ಲಾವದಿ ಕೂಡಲಸಂಗಮೇಶನ (ನು?) 
ಭವಮಂಟಪದೊಳು ಮಹಾಒಡ್ಡೋಲಗವನಿತ್ತು 
ನವರಸಾಂಚಿತ ರಾಗದಿಂ ಮೂ 
ರವಸರದೊಳರ್ಚಿಸುತ ಸಗುರು 
ಸ್ತವನ ಪೂಜೆಯೊಳಿಂತು ಬಸವಂ ಸುಖದೊಳಿರುತಿರಲು'' 77 
ಎಂದು ಹೇಳುವಲ್ಲಿ ಬಸವಣ್ಣ ಅನೇಕ ಭಕರೊಂದಿಗೆ ಪರಮೋತವದಲ್ಲಿದ್ದಂತೆಯೇ 


ಅನುಭಾವಮಂಟಪದ ಒಡ್ಡೋಲಗದಲ್ಲಿ ಶಾಂತಿ, ನೆಮ್ಮದಿಯಿಂದ ಸುಖಕರವಾಗಿ 
ಇರುತಿದ್ದ ಬಗೆಯನ್ನು ವಿವರಿಸಲಾಗಿದೆ. 


ಮಹಾದೇವಿಯಕ್ಕನ ಪುರಾಣ - ಅನುಭಾವಮಂಟಪ : 


ಚೆನ್ನಬ ಬಸವಾಂಕನು (ಸು. ೧೫೫೦) ತನ್ನ ಮಹಾದೇವಿಯಕ್ಕನ ಪುರಾಣದಲ್ಲಿ 


೭೬ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಅಕ್ಕಮಹಾದೇವಿ ಕಲ್ಯಾಣಕ್ಕೆ ಬಂದು ಅನುಭಾವಮಂಟಪ ನೋಡಿದಾಗಿನ 
ವರ್ಣನೆಯಿದೆ: 


""ಈಷಣತ್ರಯ ಲೋಭಮಧುಪಯಂ ಭವಿ 
ದೋಷ ಕಾಸಾರಜಾಪ್ರಕಾಮಾದಿ ಷಡ್ಚರ್ಗಮೃಗ 
ರಾಶಿ ಮೃಗರಿಪು ಮದಾಷ್ಟೇಭ ಕೇಸರಿ ಸಕಲವೇದ ಪೌರಾಣಾಗಮ 
ಘೋಷಿಸುವ ವನಧಿ ಶಿವಭಕ್ತಿಯಂ ಬದ್ದಿಸುವ 
ತ್ರಾಸು ಶೈವಾಚಾರದೊರೆಗಲ್ಲು ಜನ್ನವಾ 
ರಾಶಿ ವಡಬಾಗ್ನಿಯೆನಿಪನುಭಾವಮಂಟಪವಿದೆನಲಾತ 
ನಿಂತೆಂದಳು'' 78 


ಹೆಂಡತಿ, ಮಕ್ಕಳು ಐಶ್ವರ್ಯವೆಂಬ ಈಷಣತ್ರಯಗಳನ್ನು ಅರಿಷಡ್ವರ್ಗ, 
ಅಷ್ಟಮದಗಳನ್ನು ಕಳೆವ, ವೇದಾಗಮಗಳನ್ನು ಪ್ರಯೋಗದಲ್ಲಿ ನಡೆದು ತೋ 
ಶಿವಭಕ್ತಿಯನ್ನು 'ತೂಗಬಲ್ಲ ತಕ್ಕಡಿ, ಶಿವಾಚಾರವನ್ನು ಒರೆಹಚ್ಚುವ ನಿಕಷ, ಭವ 
ಸಾಗರಕ್ಕೆ ದಾವಾನಲವೆನ್ನಿಸುವ rece ಅ ಕಿನ್ನರಿ ಬೊಮ್ಮನ 
ಚಟಾ ತಿಳಿಸಲಾಗಿದೆ. ಇದರಿಂದ ಅನುಭಾವದ ಮಂಟಪ ಏನಿತು? ಅದರ 
ಕಾರ್ಯಾಚರಣೆಗಳೇನು ಎಂಬಿತ್ಯಾದಿ ಅಂಶಗಳ ಮೇಲಿನ ಈ ಪುರಾಣದ ಈ ಭಾಗ 
ಹೆಚ್ಚು ಬೆಳಕು ಚೆಲ್ಲಿದೆ. ಅಲ್ಲಮಪ್ರಭುದೇವರನ್ನು ಕೇಂದ್ರವ್ಯಕ್ತಿಯಾಗಿ ರಚಿತವಾದ 
ಯಳಂದೂರ ಹರೀಶ್ವರನ (ಸು. ೧೬೦೬) ಪ್ರಭುದೇವರ ಪುರಾಣದಲ್ಲಿ ""ಬಸವ 
ರಾಜನನುಭಾವಮಂಟಪವ ನೋಡುತಂ'' 7 ಎಂದು ಉಲ್ಲೇಖವಾಗಿದೆ. ಪ್ರಭು 
ದೇವರು ಅನುಭಾವಮಂಟಪಕ್ಕೆ ಮೊದಲ ಸಲ ಬಂದಾಗ ನೋಡಿದ ವಿವರ ಇಲ್ಲಿದೆ. 
ಹೀಗೆ ಅನುಭಾವ ಮಂಟಪ ಹಲಿ ಪುರಾಣಗಳಲ್ಲಿ ಸಹ ಪ್ರಸಾಪವಾಗಿರುವುದು 
ಚಾರಿತ್ರಿಕ ಮಹತ್ವ ಪಡೆಯುವುದು. 


ಶೂನ್ಯ ಸಂಪಾದನೆ - ಅನುಭಾವಮಂಟಪ : 


೧೨ನೆ ಶತಮಾನದಲ್ಲಿ ವಚನಸಾಹಿತ್ಯದ ಕೃಷಿ ಮಾಡಿದ ವಚನಕಾರರಂತೆ 
೧೫ನೆ ಶತಮಾನದ ವಚನಸಂಗ್ರಹ ಟ್ರ "ಅತ್ಯಂತ ಮುಖ್ಯ ಕಾಲವೆಂದು 
ಗುರುತಿಸಬೇಕು. ಹರಿದು ಹಂಚಿ ಹೋದ ವೀರಶೈವ ಸಾಹಿತ್ಯ ರಾಶಿಯನ್ನು ಒಂದೆಡೆ 


ಕಲೆಹಾಕುವ ಮಹತ್ವದ ಕೆಲಸ ನಡೆದಿದೆ. ಸಶಿ; ಅಲ್ಪಸ್ವಲ್ಪ ಜಟ್ಟನಗಿಬಕರೂ 
ಇಂದು ನಮ್ಮ ಹ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೬೬ 


ಈ ಸಂಗ್ರಹ ಸಂಕಲನದ ಫಲಶ್ರುತಿಯೇ ಶೂನ್ಯಸಂಪಾದನೆಗಳ್ಳು ಶೂನ್ನ 
ಸಂಪಾದನೆಗಳು ಅನುಭಾವ ಮಂಟಪದ ಯಥಾರ್ಥ ರೂಪವಾಗಿದೆ. '' ಅಲ್ಲಮ 
ಪ್ರಭುದೇವರು, ಚೆನ್ನಬಸವದೇವರು ಮುಖ್ಯವಾದ ಅಸಂಖ್ಯಾತ ಮಹಾಗಣಂ 
ಗಳೊಡನೆ ಮಹಾನುಭಾವ ಪ್ರಸಂಗಮಂ ಮಾಡಿದ ಶೂನ್ಯಸಂಪಾದನೆಯ 
ಸದ್ಗೋಷ್ಠಿಯ ಕಥಾಪ್ರಸಂಗ' ಎಂದು ಕೃತಿಯ ಪರಿಚಯ ಆರಂಭವಾಗಿದ್ದು ಪ್ರತಿ 
ಯೊಂದು ಶೂನ್ಯಸಂಪಾದನೆಯ ಅಂತ್ಯದಲ್ಲಿ... ಮಹಾನುಭಾವ ಸದ್ಗೋಷ್ಠಿಯಂ 
ಮಾಡಿದ..... ಎಂಬ ಉಲ್ಲೇಖಗಳಿವೆ. ಈ ಶೂನ್ಯ ಸಂಪಾದನೆಗಳಿಗೆ ಮಹಾಕಾವ್ಯಕ್ಕೆ 
ಮೀರಿದ ಶಕ್ತಿಯಿದೆ. ಇವು ಒಂದು ರೀತಿಯಲ್ಲಿ ಗ್ರೀಕ್‌ ತತ್ವಜ್ಞಾನಿಗಳ ಚರ್ಚೆಗೆ 
ಹೋಲಿಕೆಯಾಗುತವೆ.'., 

ಶೊನ್ಯಸಂಪಾದನೆಗಳಲ್ಲಿ “ಅಕ್ಕಮಹಾದೇವಿ, ಸಿದ್ದರಾಮ, ಮತ್ತು ನುಲಿಯ" 
ಚಂದಯ್ಯರ ಸಂಪಾದನೆ ಅತ್ಯಂತ ಮುಖ್ಯವಾಗಿದ್ದು ಅಧಿಕೃತವಾಗಿ ಈ:ಪ್ರಸಂಗಗಳು ' 
ಅನುಭಾವ ಮಂಟಪದಲ್ಲಿಯೇ ಪಡೆದಿವೆ. ಹಾಗಾಗಿ ಅಲ್ಲಲ್ಲಿ ಅನುಭಾಟ ಮಂಟಪದ 
ಪ್ರಸಾಪವೂ ಇದೆ. ಪ್ರಾತಿನಿಧಿಕೆವಾಗಿ ನುಲಿಯ ಚಂದಯ್ಯನ ಪ್ರಸಂಗವನ್ನು ಇಲ್ಲಿ 
ಉಲ್ಲೇಖಿಸಲಾಗಿದೆ. 

ನುಲಿಯ ಚಂದಯ್ಯ-ಲಿಂಗ ಬಿದ್ದಾಗ ಮಡಿವಾಳ ಮಾಚಿದೇವನ ಮಧ್ಯಸ್ಥಿಕೆ 
ಯಿಂದ ಸಮಸ್ಯೆ ಬಗೆಹರಿಯದಾಗ ಅನಿವಾರ್ಯವಾಗಿ "ವಿಷಯ'ವನ್ನು ಅನುಭಾವ 
ಮಂಟಪದ ಸಾಮೂಹಿಕ ಚರ್ಚೆಗೆ ಹಾಕಬೇಕಾಗಿ ಬರುತದೆ. 

se ಹೀಗೆಂದು ಚಂದಯ್ಯಗಳು ಬಿನ್ನೈಸಲು ಆತನ ತಿಳಿಹುವುದಕ್ಕೆ 
ಅನುಭಾವ ಮಂಟಪದಲ್ಲಿ ಬಸವರಾಜ ದೇವರು ಪ್ರಭುದೇವರು ಮುಂತಾದ 
ಗಣಂಗಳ ಕೈಯಲ್ಲಲ್ಲದೆ ಶರಣರ ಸಂಗವೇ ಮುಖ್ಯವೆಂದು ಅಲ್ಲಿಗೆ ಕರೆತರುವ 


ಪ್ರಸಾವದ ವಚನ : 
ಗುರುಪೂಜೆಯನಟ್‌ದೆನೆಂದು ಲಿಂಗಪೂಜೆಯ ಬಿಡಲಾಗದು 
ಲಿಂಗಪೂಜೆಯನಟ್‌ದೆನೆಂದು ಜಂಗಮಪೂಜೆಯ ಮಜ್‌ಯಲಾಗದು 
ಜಂಗಮಪೂಜೆಯನಆ್‌ದೆನೆಂದು ಶರಣರ ಸಂಗವ ಮರೆಯಲಾಗದು 
ಇದು ಕಾರಣ ಶರಣರ ಸಂಗವ ಸಮ್ಮಗ್‌ ಜ್ಞಾನದಲ್ಲಲ್ಲದೆ 
ಕಲಿದೇವಯ್ಯನ ಕೂಡುವ ಕೂಟ ಕಾಣಬಾರದು 
ಹೋಹ ಬಾರಾ ಚಂದಯ್ಯ (9೪೧೦) ಸಂ 


೭೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಹೀಗೆ ಮಡಿವಾಳ ತಂದೆಗಳು ಆ ಚಂದಯ್ಯಗಳಿಗೆ ಆತನಂಗದ ಮೇಲಣ 
ಲಿಂಗವೇ ಚರಸೇವೆಯ ಮಾಡಬೇಕೆಂಬ ಮೋದದಿಂ ಲಿಂಗಮೂರ್ತಿಯನು 
ಅನುಭಾವಮಂಟಪಕ್ಕೆ ಬಿಜಯಂಗೈಸಿಕೊಂಡು Ke ST 


ಇಂಥ ಅನೇಕ ಪ್ರಸಂಗಗಳ ಪ್ರಸ್ತಾಪಗಳು ಶೂನ್ಯಸಂಪಾದನೆಯಲ್ಲಿ ಬರುತ್ತವೆ. 


೧.೫.೭. ಶಾಸನಗಳು - ಅನುಭಾವಮಂಟಪ : 


ಶಾಸನಗಳು ಅರಸರಿಗೆ ಸಂಬಂಧಿಸಿದವಾಗಿರುವುದರಿಂದ (ಧಾರ್ಮಿಕ ಶಾಸನ 
ಗಳೂ ಇರುತವೆ. ಆದರೆ ಅರಸನು ನಂಬಿದ ಧರ್ಮವಾಗಿರಬೇಕು). ಶರಣರಿಗೂ 
ಅರಸರಿಗೂ ತಾತ್ವಿಕ ವಿರೋಧವಿತ್ತು ವ್ಯಷ್ಟಿಗಿಂತ ಸಮಷ್ಟಿಯೇ ಮುಖ್ಯವಾಗಿರುವಾಗ 
ಅರಸನ ಸಂಬಂಧದಿಂದ ಒಂದು ಸಮಾನ ಅಂತರದಲ್ಲಿದ್ದರು. ಅಲ್ಲದೇ ಸ್ವತಃ 
ವಚನಕಾರರು ""ಪ್ರಚಾರ ಪ್ರಿಯತೆ''ಯಿಂದ ದೂರ ಉಳಿದವರಾಗಿದ್ದರು. ಹಾಗಾಗಿ 
ಬಹುತೇಕ ಸಮಕಾಲೀನ ಸಂದರ್ಭದ ಶಾಸನಗಳು ಅನುಭಾವಮಂಟಪ ಕುರಿತು 
ಮೌನವಹಿಸಿವೆ. ಈ ಅನುಭಾವಮಂಟಪ ಬಸವಣ್ಣನ ಮೂಲಕವೇ ಹುಟ್ಟಿ ಅಂದೇ 
ನಿಲ್ಲಲಿಲ್ಲ ಅದಕ್ಕೂ ಮೊದಲು ಇದ್ದವೆಂಬುದು ಸ್ಪಷ್ಟಪಡಿಸಲಾಗಿದೆ. ನಂತರದಲ್ಲಿ ಸಹ 
ಅದರ ಪರಂಪರೆ ಬೆಳೆದುಕೊಂಡು ಬಂದಿದೆ. ಹೀಗಾಗಿ ಇತ್ತೀಚೆಗೆ ಪ್ರಕಟವಾದ 
ಬೆಂಗಳೂರು ಸಮೀಪದ ಬೇಲಿಮಠದ ಶಾಸನವೊಂದು ಅನುಭಾವಮಂಟಪವನ್ನು 
ಕುರಿತು ಉಲ್ಲೇಖಿಸಿದೆ. 


ಶಾಸನ ಪಾಠ: 
೧: ಶ್ರೀಮತು ಶಿವಾನುಭಾವಿಗಳಾದ ಹೊಸಕೋಟೆಯ 
ಮಹಂತೇಶ್ವರ ಪ್ರಭ ಎವಿಸು ಸಂವತ್ತರ 
೨. ದ ಮಾರ್ಗಶಿರ ಮಾಸ ಶುದ್ಧ ಪಂಚಮೆಯ 
ಸೋಮವಾರದಲ್ಲಿ ಶಿವಯೋಗದೊಳು ನೆಲಸಿ 
ಗಾ ಶೂನ್ಯಸಿಂಬ್ದಾಸನದ ಮೇಲಣ ಅನುಭಾವ ಮಂಟಪ 


ಪಾಲ್ಗುಣದಲ್ಲಿ ನಿರ್ವಿತವಾಯ್ತು 


೪. ಶ್ರೀಮತು ಸಡುಸ್ಥಲ ಚಕ್ರವರ್ತಿಯೆಂನೊಡೆಯ 
ಹೊಸಕೋಟೆಯ ಮಹಂತ ಗುರುಮೂರ್ತಿಯ ಪಾದಾ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೭೯ 


೫. ೦ಬುಜಭ್ಭುಂಗ ಮರಿಸಿದ್ದಲಿಂಗ ದೇಶಿಕ ರಚಿತ 
ಮುಕ್ತಿಮಂಟಪ ಕುಸುಮ ತವಚರಣ ಸಮರ್ಪಣಂ 


ಶಾಸನಪಠ್ಯದ ಸಾರಾಂಶ ಹೀಗಿದೆ : ಶಿವಯೋಗಿಗಳಾದ ಹೊಸಕೋಟೆಯ 
ಮಹಂತೇಶ್ವರ ಪ್ರಭುಗಳು ಶಿವೈಕ್ಯರಾದಾಗ ಈ ಶೂನ್ಯಸಿಂಹಾಸನ ಮೇಲಣ ಅನುಭಾವ 
ಮಂಟಪ ಪಾಲ್ಗುಣದಲ್ಲಿ ನಿರ್ಮಿತವಾಯಿತು. ಇದನ್ನು ಷಟಸ್ಥಲ ಚಕ್ರವರ್ತಿಯಾದ 
ಮಹಂತೇಶ್ವರ ಪ್ರಭುಗಳ ಆಪ್ತ ಶಿಷ್ಯನಾದ ಮರಿಸಿದ್ದಲಿಂಗ ದೇಶಿಕನು ರಚಿಸಿ ಅವರ 
ಪಾದಗಳಿಗೆ ಅರ್ಪಿಸಿದನು. 8! ಈ ಶಾಸನ (೧೭೬೧) ದಲ್ಲಿ ಮುಖ್ಯವಾಗಿ ಶೂನ್ಯ 
ಸಿಂಹಾಸನ, ಷಟ್‌ಸ್ಟಲ, ಹಾಗೂ ಅನುಭಾವಮಂಟಪ ಕುರಿತು ಪ್ರಸ್ತಾಪಗಳಿದ್ದು 
ಅನುಭಾವಮಂಟಪದ ಪರಂಪರೆಯನ್ನು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಅನುಭಾವ 
ಮಂಟಪವು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಿದ್ದು ಅದರ 
ಪರಂಪರೆಯ ಜೀವಂತಿಕೆಗೆ ಕಾರಣವೆಂಬುದು ಮರೆಯಬಾರದು. ಇಲ್ಲಿ ಉದ್ಬೃತ 
ವಾಗಿರುವ ಶಾಸನ ಅನುಭಾವಮಂಟಪಕ್ಕೆ ೧೨ನೆ ಶತಮಾನದ ಬಸವಾದಿ ಶರಣರ 
ಅನುಭಾವಮಂಟಪವೇ ಮೂಲ ಪ್ರೇರಣೆ. ಬೇಲಿ ಮಠದ ಶಾಸನ ಅಪ್ಪಟ ಧಾರ್ಮಿಕ 
ಬಲವನ್ನು ಹೊಂದಿದೆ. ಆದರೆ ಬಸವಾದಿ ಶರಣರ ಅನುಭಾವಮಂಟಪ ಸಮಾಜೋ- 
ಧಾರ್ಮಿಕ ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಿತ್ತು 


೧.೫.೮. ಜನಪದ ಕಾವ್ಯಗಳು - ಅನುಭಾವಮಂಟಪ : 


ಜಾನಪದವೆಂದರೆ ನಮ್ಮ ಒಟ್ಟಾರೆ ಜೀವನ ವಿಧಾನವೆಂದು ಗುರುತಿಸಿಕೊಳ್ಳುವ 
ಸಂದರ್ಭದಲ್ಲಿ ಇಂದಿನ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆ ಜಾನಪದವೆಂದೇ ಕರೆಯ 
ಬೇಕು. ವಿಜ್ಞಾನ, ಸಾಮಾಜಿಕ ವಿಜ್ಞಾನ ಹಾಗೂ ಕಲೆಗಳೆಲ್ಲಕ್ಕೂ ಜಾನಪದವೇ ತಾಯಿ 
MNS ಹಿನ್ನಲೆಯಲ್ಲಿ ಸ ಎಲ್ಲ ಸಾಂಸ್ಕೃ ತಿಕ ಸಂದರ್ಭಗಳಿಗೂ 
ಪುನರುದ್ದಾರಗಳಿಗೂ ಜಾನಪದವೇ ಮೂಲ. ವೇದೋಪನಿಷತ್ತಿನಿಂದ ಇಂದಿನ 
ವರೆಗೆ ಎಲ್ಲ ದರ್ಶನಗಳಿಗೂ ಮೂಲವಾದ ಜಾನಪದದ ಬಹುಮುಖ್ಯ ಅಂಶ 
ವೆಂದರೆ, ಕೂಡಿ ಬಾಳುವುದು. ಇದೇ ಸಾಂಘಿಕ ಮತು ಐಕ್ಯತೆಯ ಪ್ರತೀಕವೆಂದು 
ಗುರುತಿಸಿಕೊಳ್ಳುವಾಗ ವಚನಕಾರರ ಬದುಕಿನ ಜ್‌ ಇದಕ್ಕೆ ಅಪವಾದ 
ವೆಂಬಂತೆ ಇರಲಿಲ್ಲ ಬದಲಾಗಿ ನೆಲಮೂಲದ ಬದುಕಿಗೆ ಹೆಚ್ಚು ಒತ್ತು ಕೊಟ್ಟು 
ಜಾನಪದೀಯವಾಗಿ ಬದುಕಿದರು. ಅದರ ಫಲಶ್ರುತಿಯೇ ಅನುಭಾವಹುಂಟಪ. 

ಜನಪದವು ಮೌಖಿಕ ಸಂಪ್ರದಾಯ (oral tradition) ಆಗಿರುವುದರಿಂದ 
ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ನಾಣ್ಣುಡಿಯಂತೆ ಮೌಖಿಕ ಸಂಪ್ರದಾಯದ 


೮೦ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಜನಪದ ಕಾವ್ಯಗಳನ್ನು ಪ್ರಮಾಣಭೂತ ಪಠ್ಯ ಗಳೆಂದು ಗ್ರಹಿಸಬೇಕು. ಅಂಥ 
ಜನಪದ ಕಾವ್ಯ ಗಳಲ್ಲಿ ಅನುಭಾವ ಮಂಟಪ ಕುರಿತ ಉಲ್ಲೇಖಗಳು ಹೇರಳವಾಗಿವೆ. 


$a ಜಾತಿಭೂತದ ಆಟವ. ನೋಡುತ ಮನದೊಳು ಕಸವಿಸಿಗೊಂಡಿಹದು 
ಅದಕ್ಕಾಗಿ ಬೃಢವೃತ ತೊಟ್ಟಿಹನು ಅನುಭಾವಮಂಟಪ ಕಟಿದನು..... 
ಅಕ್ಕಮಹಾದೇವಿ ಮುಕ್ತಾಯಿ ನೀಲಮೃ ಗಂಗಮೃ ಲಕ್ಕಮ್ದ ಶರಣಿಯರು 
ಲಿಂಗಮ್ಮ ಮಹಾದೇವಿ ಅಕ್ಕನಾಗಾಯಿ ತಾಯಿ ಕಲ್ಯಾಣವ್ಳ 
ಅನುಭವಮಂಟಪದೊಳಿಹರು ಲಿಂಗವೆ ಪತಿಯೆಂದು ನಂಬಿಹರು 
ಕಾಯಕದೊಳು ಶಿವನ ಕಂಡಿಹರು'' 82 


""ಜನಮನ ತಿದ್ದಲು ಕಟ್ಟಿದ ಸಂಘವು ಕೈಲಾಸದ ಸಿರಿ ತಂದಿತ್ತು 
ಅನುಭಾವ ಮಂಟಪವೆಂಬುವ ಧಾರ್ಮಿಕ ಚೇತನ ನಾಮವ ಪಡೆದಿತ್ತು'' 83 


""ಜಾತಿ ವಿಜಾತಿಯ ಭೇದವ ತೆಗೆದು 
ನೀತಿಯೇ ನಿಜವಾದ ಜಾತಿಯು ಎಂದು 
ಮಾತಿನ ಚರ್ಚೆಯ ರಚಿಸಿದ ಅನುಭಾವ ಮಂಟಪ ಪವನ್ನು 
ಅನುಭವ ಮಂಟಪದ ದಕ್ಷತೆಯನ್ನು ಅಲ್ಲಮ ಪ್ರಭುವಿಗೆ ವಹಿಸಿದನು. 
ಚರಗ ಅನುಭವ ಮಂಟಪ ದಿನದಿನ ಬೆಳೆಯಿತು 
ಕಲ್ಯಾಣ ಕೈಲಾಸವೆನಿಸಿತು 
ಮಾನವಕುಲ ಉದ್ದಾರವಾಗುವ ವೀರಶೈವಮತ ಹೆಚ್ಚಾಯಿತು.'' 84 


ಈ ಮೇಲಿನ ಉಲ್ಲೇಖಗಳು ಅನುಭಾವ ಮಂಟಪದ ರಚನೆಯ 
ಅನಿವಾರ್ಯತೆ, ಉದ್ದೇಶ, ಆಶಯಗಳನ್ನು ಬಹಳ ನಿಖರವಾಗಿ ಸ್ಪಷಪಡಿಸುತವೆ. 
ಸಾಮಾಜಿಕ ಸಾಮರಸ್ಯದ ಮುಖ್ಯ ಕಾಳಜಿಗಳೊಂದಿಗೆ ರಚಿತವಾದ. ಈ ವೇದಿಕೆ, 
ಲಿಂಗಭೇದ ಮರೆತು ಮಹಿಳೆಯರಿಗೂ ಸಮಾನಸ್ಥಾನ ನೀಡಿದ ಪರಿಯನ್ನು ವಿವರಿಸು 
ತದೆ. ಜನತೆಯ ಮನಸ ನ್ನು ತಿದ್ದಿ ಚಾರಿತ್ರ್ಯ “ನೈತಿಕ ನೆಲೆಯ ಬದುಕನ್ನು ಕಟ್ಟಲು 
ಅನುಭಾವಮಂಟಪ ಶ್ರಮಿಸಿದ ರೀತಿಗಳನ್ನು us ಈ ಕಾವ್ಯ, ಅನುಭಾವ 
ಮಂಟಜ, ಅದರ ಅಧ್ಯಕ್ಷ ಅಲ್ಲಮನೆಂಬುದು ಸಾಜಡುಗೊಳಿಸಿದೆ. ಅನುಭಾವ 
ಮಂಟಪ ದಿನದಿಂದ ದನಕ್ಕೆ ಬೆಳೆದು ಕಲ್ಯಾಣ ಕೈಲಾಸವೆನಿಸಿತೆಂದು ಜಾಹೀರು 


ಗೊಳಿಸುವ ಜನಪದ ಕಾವ್ಯ ಬ ಚರಿತ್ರೆ ಯನ್ನು ಕಟ್ಟಲು ಮಹತ್ವದ ದಾಖಲೆಯನ್ನು 
ಒದಗಿಸುತ್ತದೆ. 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೮೧ 


೧.೫.೯. ವೀರಶೈವ ಕವಿಗಳಲ್ಲಿ ಅನುಭಾವ ಮಂಟಪದ ಪರಿಕಲ್ಪನೆ : 


ಅನುಭಾವಿಗಳು ಸೇರಿ ನಡೆಸುವ ವೇದಿಕೆಯನ್ನು ಅನುಭಾವಮಂಟಪವೆಂದು 
ಕರೆಯಲಾಗಿದೆ. ಅನುಭಾವ ಮಂಟಪಕ್ಕೆ ಹಲವಾರು ಪರ್ಯಾಯ ಪದಗಳು ಬಳಕೆ 
ಯಲ್ಲಿದ್ದಂತೆ ಕಂಡುಬರುತ್ತದೆ. ಹಾಗಾಗಿ ವೀರಶೈವ ಕವಿಗಳು ಅನುಭಾವಮಂಟಪ 
ವನ್ನು ಬೇರೆ ಬೇರೆ ಹೆಸರುಗಳಿಂದ ಉಲ್ಲೇಖಿಸಿದ ಉದಾಹರಣೆಗಳೂ ಇವೆ. 
ಶಿವಶರಣರನ್ನು ಅತ್ಯಂತ ಸಮೀಪದಿಂದ ನೋಡಿದ ಕವಿ ಹರಿಹರ- ಚಾಮರಸರು. 
ಅತ್ಯಂತ ಕೆಳಸರದವರನ್ನು ತನ್ನ ಕಾವ್ಯದ ನಾಯಕತ್ವಕ್ಕೇರಿಸಿದ್ದು ಹರಿಹರನ ಹೃದಯ 
ವೈಶಾಲ್ಯತೆ, ಸಾಮಾಜಿಕ ಸಾಮರಸ್ಯಕ್ಕೆ ಹಿಡಿದ ಕನ್ನಡಿ. ಬಸವರಾಜ ದೇವರ ರಗಳೆ 
ಬರೆದ ಹರಿಹರ, ಆ ಕಾವ್ಯದಲ್ಲಿ ಅನುಭಾವಮಂಟಪವನ್ನು ""ಪುರಾತನ ಗೀತ 
ಗೋಷ್ಟಿ' 8 ಎಂದು ಉಲ್ಲೇಖಿಸಿದ್ದಾನೆ. 
ಅನುಭಾವಮಂಟಪದ ಕೇಂದ್ರವ್ಯಕ್ತಿಯಾದ ಅಲ್ಲಮನನ್ನು ತನ್ನ ಕಾವ್ಯದ 
ನಾಯಕನಾಗಿಸಿಕೊಂಡು ಕೃತಿ ರಚಿಸಿದ ಚಾಮರಸನು ತನ್ನ ""ಪ್ರಭುಲಿಂಗ ಲೀಲೆ'' 
ಯಲ್ಲಿ ಅನುಭಾವಮಂಟಪವನ್ನು ಶಿವಾನುಭವದ ಗೋಷ್ಟಿಯೆಂದು ಪ್ರಸ್ತಾಪ 
ಮಾಡಿದ್ದಾನೆ. 
ಇಷ್ಟಲಿಂಗದ ಮಾರ್ಗದಲಿ ಸಂ 
ತುಷ್ಟರಾಗಿ ಶಿವಾನುಭಾವದ 
ಗೋಷ್ಟಿಯನು ಸಲೆ ಕೇಳಿ ಕೇಳಿ ಮನೋನುರಾಗದಲಿ 
ದುಷ್ಟ ದುರ್ವಾಸನೆಯ ನೀಗಿ ಎ 
ಶಿಷ್ಟವೆನಿಪಾ ಪ್ರುಣಲಿಂಗದ 
ನಿಷ್ಠರಪ್ಪರು.......... 84 
ಎಂಬುದಾಗಿ ಮುತ್ತು, | 
ಭೀಮಕವಿಯ "ಬಸವ ಪುರಾಣ'ದ ಕಿನ್ನರಿ ಬೊಮ್ಮಯ್ಯನನ್ನು ಕುರಿತ 
ಭಾಗದಲ್ಲಿ, 
""ಮನಮೊಲಿದು ಕೈಯೊಡ್ಡಿಯಾಯ 
ಯ್ಯನ ಪದೋದಕಮಂ ಪ್ರಸಾದಮ 
ನನುಭವಿಸುತಂ ತತ್ವಗೋಷ್ಟಿಯೊಳಾ ಬಸವನಿರಲು 
ಬಸವನಂ ಸಮ್ಮಕ್‌ ಕೃಪಾಮೃತ 


೮೨ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ರಸಪಯೋರಾಶಿಯೊಳಗೋಲಾ 
ಡಿಸಲಮಾತ್ಕಾ ಧೀಶನಂದಾ ಭಕ್ತರುಂ ತಾನುಂ 
ಅಸಮಲೀಲೆಯೊಳಿರ್ದನೆಂದಿಂ 
ತೊಸೆದು ಮಾಹೇಶ್ವರರು ವಿಭ್ರಾ 
ಜಿಸಿ ಮಹಾವೊಡ್ಡಲಗಂಗೊಟ್ಟಿಂತು ಕುಳ್ಳಿರ್ದು'' 87 


ಅನುಪಮಿತ ಶಿವಧರ್ಮಶಾಸ್ತ್ರ 
....ಸಾನುಭವ ಪಭೂಷಣ 8 


ಹೀಗೆ ಅನುಭಾವಿಗಳು ಒಂದೆಡೆ ಸೇರಿ ನಡೆಸುವ ಚರ್ಚೆಗೆ ಕವಿಯಾದವನು 
(ಹರಿಹರ) ಗೀತಗೋಷ್ಟಿಯೆಂದು ಪುರಾಣದ ಕರ್ತೃ ತಾತ್ವಿಕ ವಿವೇಚನೆ ಮಾಡುವುದ 
ರಿಂದ ತತ್ವಗೋಷ್ಟಿ (ಬಸವಪುರಾಣ) ಎಂದು ಶಿವತತ್ವಗೋಷ್ಟಿ ಎಂದು ಕರೆದದ್ದು 
ಅನುಭಾವಮಂಟಪದ ಪರಿಕಲ್ಪನೆಯ ಹೆಸರಲ್ಲಿಯೇ ಹೊರತು ಬೇರೆ ಅಲ್ವ 


೧.೫.೧೦. ಶೂನ್ಯಪೀಠ 


ಅನುಭಾವಮಂಟಪಕ್ಕೆ ಒಂದು ಶೂನ್ಯಪೀಠ ( ಅದು ಅಧ್ಯಕ್ಷತೆಯ ಮಾದರಿ 
ಯಲ್ಲಿ) ಇತ್ತು ಅದನ್ನು ಶೂನ್ಯಸಿಂಹಾಸನವೆಂದೂ ಕರೆಯಲಾಗಿದೆ. ಇದು ಅನೇಕ 
ವಚನಗಳಲ್ಲಿ ಪ್ರಸ್ತಾಪಿತವಾದ ವಿಷಯವಾಗಿದೆ. ಅನುಭಾವಮಂಟಪವನ್ನು ನಾಸಿಕ 
ನೆಲೆಯಲ್ಲಿ ನೋಡಿ ಅಂತಹ ಸಂಸ್ಥೆ ಇಲ್ಲವೆಂದಾಗ ಶೂನ್ಯಪೀಠವೇಕೆ ಬಂತು ಎಂಬ 
ಪ್ರಶ್ನೆ ಎದುರಾಗುತ್ತದೆ. ಸಂಸ್ಥೆ ಇಲ್ಲದೆ ಅಧ್ಯಕ್ಷನಿರಲು ಸಾಧ್ಯವೇ? ಗಣವಿಲ್ಲದೆ ಗಣ 
ನಾಯಕನಿದ್ದ ಹಾಗೆ. ಅನುಭಾವಮಂಟಪ ರಚಿಸಿ ಅದಕ್ಕೆ ಸಮರ್ಥ ನಾಯಕ 
ನೊಬ್ಬನ ಬರುವಿಕೆಗೆ ಬಸವಣ್ಣ ೧೨ ವರ್ಷ ಕಾಯಬೇಕಾಗಿ ಬಂದದ್ದನ್ನು ""ಹಮ್ಮಿ 
ಹನ್ನೆರಡು ಸಂವತ್ತರ ಹಿಂದಾಯಿತು'' 8 ಎಂದು ಬಸವಣ್ಣ ಹೇಳಿದ್ದು ಮಹತ್ವದ 
ಸಂಗತಿ. 
ಚಾಮರಸ ಕವಿಯು ಪ್ರಭುಲಿಂಗಲೀಲೆಯಲ್ಲಿ ಶೂನ್ಯಸಿಂಹಾಸನವನ್ನು ಕುರಿತು 
ಉಲ್ಲೇಖಿಸುತ್ತ ; 
""ತನ್ನೊಳಗೆ ತಾ ಸಾಧಿಸಿದ ಸಂ 
ಪನ್ನತೆಯನ್ನಿದಿರಿಟ್ಟು ರಚಿಸಿದ 
ಶೂನ್ಯ ಸಿಂಹಾಸನವನೆಮ್ದೆಯ ಬಸವ ದಂಡೇಶಂ'' 99 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೮೩ 


""ಅಂಡಪಿಂಡ ನ್ಯಾಯವೊಂದೇ 

ಕಂಡಿರೇ ಎಂದೆಂಬುದನು ಭೂ 
ಮಂಡಲದೊಳಾ ಶೂನ್ಯ ಸಿಂಹಾಸನದಲಟ್‌ವಂತೆ 

ದಂಡಿಯಾಗಿರೆ ನಿರ್ಮಿಸಿದನದ 

ಕಂಡವರು ಬೆಅಗಾಗೆ ಬಸವನು 
ದಂಡನಾಯಕನಲ್ಲಮನ ಬರುವಿಂಗೆ ಭರದಿಂದೆ'' 91 


“ಪ್ರಾರ್ಥನೆ ಗೆ ಪರಿಣಮಿಸಿ ಕಾರಣ 
ಕರ್ತೃವೆನಿಸಿದ ಗುರುಗುಹೇಶ್ವರ 
ಮೂರ್ತಿಗೊಂಡನು ಶೂನ್ಯಸಿಂಹಾಸನದ ಶಿಖರದಲಿ'' 92 


ಮೇಲೆ ಉಲ್ಲೇಖಿಸಿದ ಮಾತುಗಳು ಬಸವಣ್ಣನೇ ಶೂನ್ಯಸಿಂಹಾಸನ ರಚಿಸಿದ್ದು 
ಅದಕ್ಕೆ ಅಲ್ಲಮನ ಬರುವಿಕೆಗಾಗಿ ಚಾತಕಪಕ್ಷಿಯಂತೆ ಬಸವಣ್ಣ ಕಾದು ಕುಳಿತದ್ದು 
ಅಲ್ಲಮ ಬಂದಾಗ ಬಸವಣ್ಣನ ಪ್ರಾರ್ಥನೆ ಮನ್ನಿಸಿ ಅಲ್ಲಮ ಶೂನ್ಯಸಿಂಹಾಸನ 
ವಲಂಕರಿಸಿದ್ದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸುತ್ತದೆ. ವಿಶೇಷವೆಂದರೆ ಚಾಮರಸ 
ಈ ಕಾವ್ಯದ ೨೧ನೆ ಅಧ್ಯಾಯದಲ್ಲಿ ""ಬಸವೇಶ್ವರನು ಶೂನ್ಯಸಿಂಹಾಸನವನ್ನು ರಚಿಸಿ 
ದುದು'' ಮತ್ತು ೨೨ನೆ ಅಧ್ಯಾಯದಲ್ಲಿ '"ಪ್ರಭುದೇವರು ಶೂನ್ಯಸಿಂಹಾಸನವನ್ನೇರಿ 
ದುದು''ಎಂದು ಸುಮಾರು ೮೮ (೨೧-೩೧, ೨೫126, ಪದ್ಯಗಳಲ್ಲಿ ವಿಸೃತವಾಗಿ 
ಚರ್ಚಿಸಿದ್ದಾನೆ. ಇದರಿಂದ ಅನುಭಾವಮಂಟಪಕ್ಕೆ ಶೂನ್ಯಸಿಂಹಾಸನವೊಂದು 
ಇದ್ದಿತೆಂದು ಖಚಿತವಾಗಿ ಹೇಳಬಹುದು. 


ಅನುಭಾವಮಂಟಪ ಕುರಿತು ಮಹತ್ವದ ದಾಖಲೆಗಳು : 


ಇಂದು ಯಾವುದೇ ಶೋಧಕ್ಕೂ ಮತ್ತು ವ್ಯವಸ್ಥಿತ ಅಧ್ಯಯನಕ್ಕೂ ಮುಖ್ಯ 
ಆಕರ ಕೃತಿಗಳೆಂದರೆ ವಿಶ್ವಕೋಶ ಹಾಗೂ ಸ್ಥಳೀಯ ಗೆಜೆಟಿಯರ್‌ಗಳು. ಈ ಕೃತಿಗಳು 
ಒಂದೊಂದು ವಿಷಯದ ಮೇಲೆ ಬಹಳ ಖಚಿತವಾದ ಬೆಳಕನ್ನು ನೀಡುವಲ್ಲಿ ಸಫಲ 
ವಾಗಿವೆ. ಸಂಶೋಧನೆ ಎಂದರೆ ಹಳೆಯದನ್ನು ಹುಡುಕುವ, ಹಳೆಯ ಮನಃಸ್ಥಿತಿ 
ಯೆಂಬ ಧೋರಣೆ ಮೀರಿದ ಮತ್ತು ಹಳೆಯದರಲ್ಲಿ ಅಡಗಿ ಹೋದ ಸತ್ಯವನ್ನು 
ಹೊರಹಾಕುವ ವರ್ತಮಾನದ ಜವಾಬ್ದಾರಿಯೆಂಬುದನ್ನು ಈ ಕೃತಿಗಳು ತೋರಿಸಿ 
ಕೊಟ್ಟಿವೆ. ಈ ಮಾತುಗಳು ಪ್ರಸುತ ಅಧ್ಯಯನಕ್ಕೂ ಅನ್ವಯಿಸುವುದರಿಂದ ಅವು 
ಗಳನ್ನು ಆಧಾರವಾಗಿ ಪಡೆಯಲಾಗಿದೆ. 


೮೪ | ,ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಕನ್ನಡ ವಿಶ್ವಕೋಶವು ಅನುಭಾವ ಮಂಟಪ "ಬೀದರ ಜಿಲ್ಲೆಯ ಕಲ್ಯಾಣ 
ಪಟ್ಟಣದಲ್ಲಿ ಕಲಚೂರ್ಯ ಅರಸನಾದ ಬಿಜ್ಜಳನ ಆಳ್ವಿಕೆಯಲ್ಲಿ ಮುಖ್ಯಮಂತ್ರಿ 
ಯಾಗಿದ್ದು ಬಸವೇಶ್ವರ ಸ್ಥಾಪಿಸಿದ್ದ ಒಂದು ತತ್ವಜಿಜ್ಞಾಸೆ ಸಂಸ್ಥೆ ಪ್ರಾಯಶಃ ಇದು 
೧೧೬೦ರಲ್ಲಿ ಕಲ್ಯಾಣಪಟ್ಟಣದ ತ್ರಿಪುರಾಂತ ಕೆರೆಯ ಮೇಲಿನ ತ್ರಿಪುರಾಂತ ಗುಡ್ಡದಲ್ಲಿ 
ಸ್ಥಾಪಿಸಿತ್ತೆಂದು ಹೇಳುತ್ತಾರೆ. ಇದರ ಅಧ್ಯಕ್ಷ ಪ್ರಭುದೇವ, ಕಾರ್ಯದರ್ಶಿ ಚೆನ್ನ 
ಬಸವಣ್ಣ ಸದಸ್ಯರು ಅಖಿಲ ಭಾರತ ಶಿವಶರಣರು. ಇದು ನಾಲ್ಕು ಮಹಾದ್ವಾರ, 
ಮೂವತ್ತಾರು ಕಂಬಗಳಿಂದ ಕೂಡಿತೆಂದು ತಿಳಿದುಬರುತ್ತದೆ. ಇದರ ಅಧ್ಯಕ್ಷಪೀಠವೇ 
ಶೂನ್ಯ ಸಿಂಹಾಸನ. 93 

ಇಲ್ಲಿ ಅನುಭಾವಮಂಟಪದ ರಚನೆ, ರಚನೆಕಾರ, ಅದರ ಕಾಲ ಮತ್ತು 
ಅಧಿಕೃತ ಸ್ಥಳವನ್ನು ನಿರ್ದೇಶಿಸಿರುವುದು ಮಹತ್ವದ ಸಂಗತಿಯಾಗಿದೆ. 

ಭಾರತ ಸರ್ಕಾರವು ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ 
ತಯಾರಿಸಿದ ಬೀದರ ಜಿಲ್ಲೆಯ ಗೆಜೆಟಿಯರ್‌ನಲ್ಲಿ ಅನುಭಾವಮಂಟಪವನ್ನು ಕುರಿತು 
"The Anubhava Mantapa (Socio-Spiritual Parliament) was established 
at Kalyana (Basava Kalyana) which served as an opensublime forum 
where a number of dédicated men and women called sharanas and 
sharanes met and held discussions by free experience, Basaveshvara 
was the greatest of the vachankaras in whom the medium reached 
its zenith. Saint Allama Prabhu was a mystic, an eminent spiritual 
leader and a vachanakara and was looked upon with deep reverence 
by others. He presided ೧೪೮೯ the Anubhava Mantapa and was beacon 
light to the seekers of spiritual enlightenment" 94 ಎಂದು ಹೇಳಲಾಗಿದೆ. 

ಇಲ್ಲಿಯೂ ಕೂಡ ಅನುಭಾವಮಂಟಪ ಸಮಾಜೋ-ಧಾರ್ಮಿಕ ಸಂಸತ್ತು 
ಎಂಬ ಖ್ಯಾತಿಗೆ ಹೆಸರಾಗಿದ್ದು, ಅದರ ಅಸಿತ್ತ, ಕಾರ್ಯವೈಖರಿ, ಅದರ ಪೀಠಾಧಿಪತಿ 
ಹಾಗೂ ನ ಬೀರುತ್ತಿದ್ದ ಪ್ರಭಾವದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 


ಒಟ್ಟಾರೆಯಾಗಿ ಅನುಭಾವಮಂಟಪವೆಂಬ ಸಮಷಿ ಪ್ರಜ್ಞೆಯ ಸಂಸ್ಥೆಯೊಂದು 
೧೨ನೆ ಶತಮಾನದಲ್ಲಿತ್ತು ಎಂಬುದನ್ನು ಅತ್ಯಂತ ಸಃ ಜರ ಸಾಕಷ್ಟು 
'ಆಧಾರಗಳಿವೆ. ಲಿಂಗ- ವರ್ಣ- ಮಾರ್ಗ- ದೇಶ- ಭಾಷೆ ಭೇದಗಳಿಲ್ಲದೆ ವೃತ್ತಿಪರ 
ಸಾಮಾಜಿಕ ಕಳಕಳಿಯುಳ್ಳ ಸಮ್ಯಾನಮ್ಪ ನ್ನ ಸಮಾನ ವೇದಿಕೆಯಡಿ ನೆಲೆನಂತು 
ಚರ್ಚಿಸಿದ್ದು ಮಾತಾಡಿದ್ದು ಸ ಇದೆ ಇಂಥದೇ ಸ್ಥಳವೆಂದು ಹೇಳಬೇಕಾದ 
ಅಗತ್ಯವಿರಲಿಲ್ಲ ಹಿಂದೆ “ಚಾ ವಡಿ' ಗಳು ಚರ್ಚಾಕೇಂದ್ರಗಳಾಗಿ ನ್ಯಾಯನಿರ್ಣಯದ 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೮೫ 


ಸ್ಥಳಗಳಾಗಿ ಕಾರ್ಯ ನಿರ್ವಹಿಸಿದ್ದು ಇಂದಿಗೂ ಆ ಪದ್ದತಿ ಅನೇಕ ಕಡೆ ಇದೆ. ಈ 
ಚಾವಡಿಗಳಿಗೆ ಕಟ್ಟಡಗಳಿಲ್ಲ, ಆದರೆ ಸಾಂಘಿಕ ಬದುಕಿನ ಚರಿತ್ರೆಯಲ್ಲಿ ಇದಕ್ಕೆ 
ಅತ್ಯಂತ ಮಹತ್ವದ ಸ್ಥಾನವಿದೆ. ಹಾಗೆಯೇ ಅನುಭಾವಮಂಟಪ ಕಟ್ಟಡವಿರದಿದ್ದರೂ 
ಶಿವಾನುಭಾವಿಗಳು ಸೇರಿದಕ್ಕೆಂದು ಸ್ವಂತ ಸ್ಥಳವೇ ಅನುಭಾವಮಂಟಪವೆಂದು 
ಗ್ರಹಿಸಬಹುದು. 

ಬಹುತೇಕ ಆಧಾರಗಳು ಮಹಾಮನೆಯೆಂದು ಪ್ರಸಾಪಿಸಿರುವುದರಿಂದ 
ಬಸವಣ್ಣನ ಮನೆಯಲ್ಲಿ ಅಂಥ 50010-501102! ಸಂಸತಾಗಿ ಕೆಲಸ ನಿರ್ವಹಿಸಿದ 
ಸಾಧ್ಯತೆಗಳಿವೆ. ಹೆಚ್ಚಿನ ಆಧಾರಗಳು "ತ್ರಿಪುರಾಂತ ಕೆರೆ - ದೇವಾಲಯದೆದುರಿನ 
ಅನುಭಾವಮಂಟಪ''ವೆಂದಿರುವುದರಿಂದ ಮಹಾಮನೆಯ ಆವರಣ ಸಾಲದೆ 
ಇರುವಾಗ ಬಯಲಿಗೆ ಬಂದು ಚರ್ಚೆ ಮಾಡಿರಬಹುದು. ಇಂದಿಗೂ ಸಹ ಅಕ್ಕ 
ನಾಗಮ್ಮನ ಗವಿ, ನೀಲಮ್ಮ ನಾಗಲಾಂಬಿಕೆ ಗವಿ, ಬಸವಣ್ಣನ ಅರಿವಿನ ಮನೆ, ಅಲ್ಲಮ 
ಪ್ರಭುದೇವರ ಗದ್ದುಗೆ, ಮಡಿವಾಳ ಮಾಚಿದೇವರ ಹೊಂಡ, ಹರಳಯ್ಯನ ಗವಿ, 
ನುಲಿಯ ಚಂದಯ್ಯನ ಗವಿ ಮೊದಲಾದವೆಲ್ಲ ತ್ರಿಪುರಾಂತ ಕೆರೆ'ಯ ಸುತ್ತ ಸಮೀಪ 
ದಲ್ಲಿವೆ. ಅಲ್ಲದೆ ಈ ಶರಣರು ಅನುಭಾವಮಂಟಪದ ಅತ್ಯಂತ ಪ್ರಮುಖ ಸದಸ್ಯರು 
ಹಾಗೂ ಸಕ್ರಿಯ ಕಾರ್ಯಕರ್ತರು ಆಗಿದ್ದರು. ಹಾಗಾಗಿ ಅನುಭಾವಮಂಟಪ 
ತ್ರಿಪುರಾಂತ ಕೆರೆಯ - ದಡದ ತ್ರಿಪುರಾಂತಕ ದೇವಾಲಯದ ಸುತಲಿನ ಬಯಲ 
ಲ್ಲಿದ್ದಿತು. ಸ್ಥಾವರ ವಿರೋಧಿಯಾದ ಶರಣರು ವಾಸುಶಿಲ್ಪಕ್ಕೆ ಮನ್ನಣೆಯನ್ನು ನೀಡಿರ 
ಲಿಲ್ವ ಅವರ ಗುಹೆಗಳು ಸಹ ಕಲಾಕೃತಿಗಳಿಂದ ಕೂಡಿಲ್ಲ ನೈಸರ್ಗಿಕವಾಗಿವೆ. ಬಯಲ 
ತತ್ವವನ್ನು ಒಪ್ಪಿಕೊಂಡ ಶರಣರ ಅನುಭಾವಮಂಟಪವು ಬಯಲಲ್ಲಿದ್ದ ಸಾಧ್ಯತೆಗಳೇ 
ಇವೆ. 


kkk kkk 


ಭಾಗ-೨ 


ಅನುಭಾವಮಂಟಪದ ತೌಲನಿಕತೆ 


ಅನುಭಾವಮಂಟಪದ ತೌಲನಿಕತೆ 








೨. ಹಿನೆಲೆ : 


ಕೆ 


ವೈವಿಧ್ಯತೆಯೆನ್ನುವುದು ವಿಶ್ವದ ಬಹುಮುಖ್ಯ ಲಕ್ಷಣವಾಗಿದೆ. ಜಗತಿನಲ್ಲಿ 
ಭಿನ್ನಭಿನವಾದ ಭಾಷೆ, ಪ್ರಾದೇಶಿಕತೆ, ಸಮಾಜ, ಜನಾಂಗ, ಆಡಳಿತ, ಸಂಪ್ರದಾಯ, 
ನಂಬಿಕೆ, ಧರ್ಮ, ತತ್ವ, ದರ್ಶನ ಮೊದಲಾದ ಬಗೆಬಗೆಯ ವೈವಿಧ್ಯತೆಗಳಿವೆ. 
ಗಂಡು ಹೆಣ್ಣಿನ ವಿಭಜಿತ ಕಲ್ಪನೆ ಬಾಲ್ಯ ಯೌವನ, ಮುಪ್ಪಿನ ಅವಸ್ಥೆ ಜನನ 
ಮರಣದ ಸಂಕ್ರಮಣ ಹೀಗೆ ಪ್ರತ್ಯೇಕವಾದ ಹಲವಾರು ಸಾಂಸ್ಕೃತಿಕ ಆಯಾಮಗಳಿರು 
ತವೆ. ಇವೆಲ್ಲಾ ಕಾಲದಿಂದ ಕಾಲಕ್ಕೆ ದೇಶದಿಂದ ದೇಶಕ್ಕೆ ಧರ್ಮ ದರ್ಶನಗಳಿಂದ 
ತ ದರ್ಶನಕ್ಕೆ ಒಂದು ಸಾಂಸ್ಕೃ ತಿಕ ಪ್ರಕ್ರಿಯೆಯಿಂದ ಮತೊಂದು ಸಾಂಸ್ಕೃ ತಿಕ 
ಪ್ರಕ್ರಿಯೆಗೆ ಭಿನ್ನವಾಗಿರುತವೆ. ಜ್ರ ಮನುಷ್ಯರ ಮೂಲಭೂತ “ಆಶಯ, 
Fa ಮಾತ್ರ ಒಂದೇ ಆಗಿರುತವೆ. ಜಾಗತಿಕ ಧರ್ಮ ದರ್ಶನಗಳನ್ನು ನೋಡಿದರೆ ಈ 
ಮಾತುಗಳು ವಿದಿತವಾಗುತವೆ. ಆದರೆ ಆಶ್ಚರ್ಯದ ಸಂಗತಿ ಎಂದರೆ ಯಾವುದೂ 
ಯಥಾವತಾಗಿರುವುದಿಲ್ಲ ಮೂಲದ ಎಳೆಗಳು ಕೂಡಾ ಭಿನ್ನ- ಭಿನ್ನವಾಗಿರುತವೆ. 
ಪ್ರತ್ಯೇಕವಾದ ಆಶಯಗಳು ಎಲ್ಲೋ ಒಂದು ಬಿಂದುವಿನಲ್ಲಿ ಒಂದೇ ಆಗಿರುತವೆ. 
ಮನುಕುಲದ ಏಳಿಗೆಗಾಗಿ ಸಾಂಘಿಕ ಪ್ರಯತ್ನಗಳಿಗೆ ನಮ್ಮಲ್ಲಿ ಕೊರತೆಯಿಲ್ಲ 
ಅಂತಹ ಐತಿಹಾಸಿಕ ಬೆಳವಣಿಗೆಯಲ್ಲಿ ಮಧ್ಯಕಾಲವೂ ಒಂದು. ೧೨ನೆ ಶತಮಾನದ 
ಅನುಭಾವಮಂಟಪವು ಚಾರಿತ್ರಿಕ ಬೆಳವಣಿಗೆಯ ಒಂದು ಭಾಗವಾಗಿದೆ. ಈ 
ಅನುಭಾವಮಂಟಪವು ಆಧ್ಯಾತ್ಮಿಕಚರಿತ್ರೆಯಲ್ಲಿ ಮೊದಲ ಸಂಸತ್ತು ಎಂಬ ಹೆಗ್ಗಳಿಕೆಗೆ 
ಪಾತ್ರವಾಗಿದೆ. ಅದು ಏಕಾಏಕಿ ಹುಟ್ಟಿದ್ದಲ್ಲ ಜೀವಪರ ಕಾಳಜಿಯೊಂದಿಗೆ ಹುಟ್ಟಿದ 
ಅನುಭಾವಮಂಟಪಕ್ಕೆ ಹಿನ್ನೆಲೆಯಾಗಿ ತ್ಮಿ ಸಂಘಟನೆಗಳು, ದಾರ್ಶನಿಕ ಸಿದ್ಧಾಂತ 
ಗಳು ಕಾರ್ಯ ನಿರ್ವಹಿಸಿವೆ. ಅವುಗಳನ್ನು ತೌಲನಿಕವಾಗಿ ನೋಡುವುದು ಇಲ್ಲಿನ 
ಉದ್ದೇಶವಾಗಿದೆ. 
ತೌಲನಿಕ ಅಧ್ಯ ಯನವೆನ್ನುವುದು ಒಂದರ್ಥದಲ್ಲಿ ಅನ್ವಯಿಕ ಅಥವಾ ಅಂತರ್‌ 
ಶಿಸ್ತೀಯ ಅಧ್ಯಯನ ಕೂಡ ಆಗಿರುತದೆ. ಏಕೆಂದರೆ ತೌಲನಿಕ ಅಧ್ಯ ಯನವೆಂದಾಗ 
ನಮ್ಮಲ್ಲಿ ಕೆಲವು ತಪ್ಪು: ಗೃಹಿಕೆಗಳಿವೆ. ಒಂದು ಶ್ರೇಷ್ಠ ಇನ್ನೊಂದು ಕನಿಷ್ಠವೆಂಬ 


೯೦ ಅನುಭಾವಮಂಟಪಣ-ಚಾರಿತ್ರಿಕ ನೆಲೆಗಳು 


ಸಂಕುಚಿತತೆ. ಇಂತಹ ತಪ್ಪು ಗಹಿಕೆ ತೌಲನಿಕ ಅಧ್ಯ ಯನದಿಂದ ಆಯಾ ಕಾಲದ 
ಬಹುಮುಖ್ಯ ಆಶಯಗಳನ್ನು "ಅರ್ಥೈಸಿಕೊಳ್ಳಲು ನೆರವಾಗುತವೆ. ಆ ಮೂಲಕ 
ವಿಧ ನೋಟಗಳ ಒಡನಾಟ, ಕಣ್ಣಿಗೆ ಮೀರಿ ನಿಲ್ಲುವ ಮುನ್ನೋಟಗಳನ್ನು ಕಾಣ 
ಬಹುದು. ವಿಎಧ ತತ್ವ ಸಿದ್ಧಾಂತಗಳನ್ನು ಮುಖಾಮುಖಿಯಾಗಿ ಗ್ರಹಿಸಿದಾಗ ಆಂತರಿಕ 
ಸಂಬಂಧಗಳ ವಿವಿಧ "ಆಯಾಮಗಳು "ತೆರೆದುಕೊಳ್ಳುತವೆ. ಹೊಸ ಅರ್ಥಗಳು ಹುಟ್ಟಿ 
ಕೊಳ್ಳುತವೆ. ನಮ್ಮ ನಮ್ಮ ಮಡಿವಂತಿಕೆಗಳು ಸಡಿಲಗೊಳ್ಳುತವೆ. ಅದರಿಂದ ಹೊಸ. 
ಆಂ! ಉಪ ಯುಕತೆಗಳುಂಟಾಗುತ್ತವೆ. ಅದರೊಂದಿಗೆ "ಪರಮತ ಪರವಿಚಾರ 
ಗಳ ಸಹಿಷ್ಣುತಾಭಾವವು. ಬೆಳೆಯುತದೆ. ನಮ್ಮ ಭ್ರಮೆ ಹಾಗೂ ಪೂರ್ವಾಗ್ರಹಗಳು 
ದೂರಾಗಿ ಅನನ್ಯತೆ ಹೆಚ್ಚಾಗುತ್ತದೆ. ಅದರಿಂದ ಅನುಭಾವ ಮಂಟಪದೊಂದಿಗೆ 
ಇತರ ಧಾರ್ಮಿ 7 ದಾರ್ಶನಿಕ ತತ್ತ ಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಇಲ್ಲಿ ಯಾವುದೇ 
ಸಿದ್ದಾಂತ ದೊಡ್ಡದೂ ಅಲ್ಲ ಮತ್ತು ಆದು ತನ್ನಷ್ಟಕ್ಕೆ ತಾನು ಸಣ್ಣದೂ ಅಲ್ಲ 
ಸಮಕಾಲೀನ ಸಂದರ್ಭಕ್ಕೆ "'ಮುಖ್ಯವಾಗಿರುತವೆ. ತ ಓನ್ನೆಲೆಯಲ್ಲಿ. ಅನುಭಾವ 
ಮಂಟಪವನ್ನು ಬೌದ್ಧರ ಸಂಘ, ಜೈನರ ಸಮವಸರಣ ಮಂಟಪ, ಸಾಕ್ರೆಟಿಸ್‌ನ 
ಚರ್ಚೆ ಮತ್ತು ಪ್ಲೇಟೋವಿನ ಅಕಾಡೆಮಿಗಳೊಂದಿಗೆಟ್ಟು ತೌಲನಿಕವಾಗಿ ae 
ಲಾಗಿದೆ. 


kkk kkk 





ಒದ ಬೌದ್ಧ ಸಂಘ - ಅನುಭಾವಮಂಟಪ 
EE EE EL 
ಹಿನ್ನೆಲೆ 

ಕಾರಣೀಪುರುಷನ ಉದಯ, ವ್ಯಕ್ತಿತ್ವ ರೂಪಿತವಾಗುವುದಕ್ಕೆ ಸಮಕಾಲೀನ 
ಕೂಗು ಕಾರಣವಾಗಿರುತ್ತದೆ ಎಂಬ ಪುರಾಣದ ಮಾತು ಇಂದಿಗೂ ಪ್ರಸುತವೆನಿಸು 
ತಿದೆ. ಈ ಹಿನ್ನೆಲೆಯಲ್ಲಿ ಬುದ್ಧನ: ಆಗಮನ ಮತ್ತು ಅವನು ರೂಪಿಸಿದ ಬೌದ್ಧ ಧರ್ಮ 
ಸಂಘಗಳನ್ನು ವಿವೇಚಿಸುವುದು ಸೂಕ್ತ ಏಕೆಂದರೆ ಹೊಸ ವ್ಯಕ್ತಿ, ಸಮಾಜ ಮತ್ತು 
ಧರ್ಮ ಏನೇ ಇರಲಿ ಅದು ಹೊಸದಾಗಿ ಹುಟ್ಟಲು ಯುಗಧರ್ಮದಲ್ಲಾಗುವ 
ಬದಲಾವಣೆಯೇ ಕಾರಣ. ಇದಕ್ಕೆ ಬುದ್ದ ಮತ್ತು ಬೌದ್ಧ ಧರ್ಮ ಹೊರತಾಗಿಲ್ಲ 

ಬುದ್ಧನ ಬರುವಿಕೆಯ ಪೂರ್ವದ ಮಾನವರ ಬದುಕನ್ನು ನೆನಪಿಸಿದರೆ ಅಸಹ್ಯ 
ಹುಟ್ಟುವ ರೀತಿಯಲ್ಲಿ ಮಲಿನಗೊಂಡಿತ್ತು ಬುದ್ಧನಿಗಿಂತ ಪೂರ್ವದಲ್ಲಿ ವೈದಿಕ 
(ವೇದಾಗಮಗಳು) ಮತತತ್ವಗಳು 'ಚಲಾವಣೆಯಲ್ಲಿದ್ದವು. ಶತಮಾನಗಳಿಂದ 
ಜನತೆಯ ಅಧ್ಯಾತ್ಮಿಕ, ಸಾಮಾಜಿಕ ಬದುಕಿನ ಗುತಿಗೆದಾರರಾಗಿ ಕೆಲಸ ನಿರ್ವಹಿಸಿದ 
ವೈದಿಕರು, ವೇದಕಾಲದ ಜ್ಞಾನಮಾರ್ಗದಿಂದ ಕರ್ಮಸಿದ್ದಾಂತಕ್ಕೆ ವಾಲಿದರು. 
ಹಲವಾರು ಕರ್ಮಶತನಗಳು ರೂಢಿಗೆ ತರುವುದರೊಂದಿಗೆ "ಅನಾಚಾರವಾದರೂ 
ಆಚಾರ ಕೆಡಬಾರದು' ಎಂಜ ನಿಲುವಿಗೆ ಬಂದರು. ವೇದಗಳಲ್ಲಿರುವ ನೀತಿ ಮೌಲ್ಯ 
ಗಳಿಗಿಂತ ಕರ್ಮ(ಯಜ್ಞ ಯಾಗ)ಗಳೇ ಮುಖ್ಯವೆಂದು ಪ್ರತಿಪಾದಿಸಿದರು. ವೇದದ 
ಮೂಲದ ಮಾನವೀಯ ಆಚರಣೆಗಳಿಗಿಂತ ವೇದಾಧ್ಯಯನವೇ ಮುಖ್ಯವೆಂದು 
ಬಿಂಬಿಸಿ, ನಂಬಿಸಿದರು. ವೇದೋತ್ತರದ" ಉಪನಿಷತಿನಲ್ಲಿ ಇದಕ್ಕೆ ವಿರೋಧವಿತ್ತು 
ಉಪನಿಷತುಗಳು, ಯಜ್ಞಯಾಗಗಳನ್ನು ಕಟುವಾಗಿ ಟೀಕಿಸುತ್ತ ವೈದಿಕರ ಕರ್ಮಾ 
ಚರಣೆಗಳನ್ನು ತೂತು ಬಿದ್ದ ಅದೃಢವಾದ ದೋಣಿಗೆ ಹೋಲಿಸಿದರು. ಉಪನಿಷತ್‌ 
ಕಾಲದ ನಂತರ ವೈದಿಕ ಕರ್ಮಠತನಗಳನ್ನು ಮೊಟ್ಟ ಮೊದಲು ಪ್ರಶ್ನಿಸಿ ವಿರೋಧಿಸಿ 
ದವನೆಂದರೆ ಬುದ್ಧ ಇವನು ಯಜ್ಞ, ಯಾಗ, ಹಿಂಸೆ, ಬಲಿ, ಮೌಢ್ಯತೆ ಮತ್ತು ಅನಿಷ್ಟ 
ಕಂದಾಚಾರಗಳನ್ನು ಬಹಿಷ್ಕರಿಸಿದನು. ಪರಿಶುದ್ಧವಾದ ವಿಚಾರವಾದವೊಂದನ್ನು 
ಹುಟ್ಟುಹಾಕಲು ಸ್ವತಃ ಧರ್ಮ ರೂಪಿಸಿದ ಬುದ್ದ ಸಂಘವನ್ನೂ ಕಟ್ಟಿ, ಮಾನವರಲ್ಲಿ 
ಪ್ರೀತಿ, ಶಾಂತಿ ನೆಲೆಸುವಂತೆ ನೋಡಿಕೊಂಡನು. 


೯೨ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೨.೧.೧. ಗೌತಮ ಬುದ್ಧ; 


ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥನು ಇಂದಿನ ನೇಪಾಳ 
ಟಗಳ ತಪ್ಪಲು ಪ್ರದೇಶದಲ್ಲಿನ ಕಪಿಲವಸುವಿನ ಶಾಕ್ಯವೆಂಬ ಕೃತ್ರಿಯ ಮನೆತನದಲ್ಲಿ 
ಪೊ. ಸು. ೫೬೩ರಲ್ಲಿ ಜನಿಸಿದನು.3* ಇವನ ತಂದೆ ಕಪಿಲವಸುವಿನ ಚುನಾಯಿತ 
ಸ್ರತಿನಿಧಿ ಅರಸನಾಗಿ ಶಾಕ್ಯಗಣರಾಜ್ಯದ ಮುಖ್ಯಸ್ಥನಾಗಿದ್ದ ಶುದ್ಲೋಧನ. ತಾಯಿ 
ಕೋಸಲದ ರಾಜಮನೆತನದವಳು. ಹೀಗೆ ಸಿದ್ಧಾರ್ಥನು ಚ "ಮನೆತನದಿಂದ 
ಬಂದಿರುವುದರಿಂದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವದ ಭಾವನೆಗಳು 
ಅವನಲ್ಲಿದ್ದವು. ಬಾಲ್ಯದಿಂದಲೇ ಅವನು ವಿಚಾರಪೂರ್ಣ ದೃಷ್ಟಿ, ಆಲೋಚನಾ 
ಗುಣಗ್ರಾಹಿಯಾಗಿದ್ದನು. ಅಪ್ರಾಪ್ತ ವಯಸ್ಸಿನಲ್ಲಿಯೇ "ಯಶೋದೆ'ಯನ್ನು ಮದುವೆ 
ಯಾಗಿ "ರಾಹುಲ' ಎಂಬ ಮಗನನ್ನು ಪಡೆದನು. ಸಿದ್ಧಾರ್ಥ ಬೆಳೆದು ದೊಡ್ಡವನಾ 
ದಂತೆ ಶಾಕ್ಯ ಗಣಪರಿಷತ್ತಿನ ಸದಸ್ಯನಾದನು. ರೋಹಿಣಿ ನದಿ ವಿವಾದದಲ್ಲಿ ಶಾಕ್ಯ - 
ಕೋಹಿಲ ಮನೆತನ (ಸಾಮ್ರಾಜ್ಯ)ಗಳ ಮಧ್ಯದಲ್ಲಿ ಹಿಂದಿನಿಂದಲೂ ಕಂಡುಬರುತ್ತಿದ್ದ 
ಹಿಂಸಾತ್ಮಕ ಯುದ್ದ ತಪ್ಪಿಸಿ ಶಾಶ್ವತ ಪರಿಹಾರಕ್ಕಾಗಿ ಹೋರಾಡಿದ ಸಿದ್ದಾರ್ಥನು ಶಾಕ್ಯ 
ಪರಿಷತ್ತಿನ ಜೀವಜಲ, ನೆಲ ರಕ್ಷಣೆಯಲ್ಲಿ ವಿಫಲನಾದನೆಂಬ ಪಿತೂರಿಗಾರರ ವರದಿ 
ಯಿಂದ ಗಡೀಪಾರು ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಶಿಕ್ಚೆಗೆ ಮುನ್ನವೇ ತನ್ನ ೨೯ನೆ 
ವಯಸಿನಲ್ಲಿ ಮನೆಯನ್ನು (ಸಾಮ್ರಾಜ್ಯ ಸಂಬಂಧಗಳನ್ನು) ತ್ಯಜಿಸಿ ಜೀವ ಜಗತ್ತಿನ 
ಒಳಿತಿಗಾಗಿ ಹೋರಾಡಲು ಅನುವಾದನು. ಸುಮಾರು ೭ ವರ್ಷಗಳ ಕಠಿಣ ಜೀವನ 
ದೊಂದಿಗೆ ದೇಶ ಪರ್ಯಟನ ಮಾಡಿ ತನ್ನ ಮೂವತ್ತೈದನೆಯ ವರ್ಷದಲ್ಲಿ ಬುದ್ಧ 
ಗಯೆಯ ಆಲದ ಮರದ ಕೆಳಗೆ ಜ್ಞಾನ ಪಡೆದು ಬುದ್ಧನಾದನು. ಮುಂದೆ ದೇಶ 
ಪರ್ಯಟನಕ್ಕೆ ನಿಂತು ಧರ್ಮಬೋಧನೆ ಮಾಡಿದನು. ತದನಂತರ ಸಂಘ ಸ್ಥಾಪಿಸಿ 
ದನು. ಅದಕ್ಕೆ ಯಾವುದೇ ಭೇದಭಾವಗಳಿಲ್ಲದೆ ಉಚ್ಛನೀ ವು ಸಮತಾಭಾವದ 
ಮೇಲೆ ತಾತ್ವಿಕ ಜೀವನ ನಡೆಸಲು ಉತ್ತೇಜಿಸಿದನು. ಕ್ರಿ.ಪೂ. ೪೮೩ರಲ್ಲಿ ಅವನು ತನ್ನ 
೮೦ನೆ ವಯಸ್ಸಿನಲ್ಲಿ ಪೂರ್ವ ಉತ್ತರ ಪ್ರದೇಶದ ಅತನ ಜಿಲ್ಲೆಯ ಕಾಶಿಯಾ 
ಎಂಬ ಹಳ್ಳಿ (ಇಂದಿನ ಕುಶೇನಹರ) ಯಲ್ಲಿ ನಿರ್ವಾಣ ಹೊಂದಿದನು. 


ಡು ಲೈ 


೨.೧.೨. ಬೌದ್ಧ ಸಂಘ 


ಮಾನವರು ಸಮಾಜಜೀವಿಗಳಾಗಿರುವಂತೆ ಸಂಘಜೀವಿಗಳೂ ಆಗಿದ್ದಾರೆ. 
ಹೀಗಾಗಿ ಸಂಘವು ಹಲವಾರು ಸಮಾನ ಮನಸ್ಸು ಒಂದು ನಿಶ್ಚಿತ ಗುರಿ ಪತನಾ 
ಕಟ್ಟಿಕೊಂಡ ಸಂಸ್ಥೆಯಾಗುತ್ತದೆ. ಬದುಕಿನ ಹಲವಾರು ಕ್ಷೇತ್ರ ಗಳಲ್ಲಿ ಸಂಘಗಳ ಪಾತ್ರ 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೯೩ 


ಹಿರಿದಾಗಿದೆ. ಬಹುತೇಕ ಸಂಘಗಳು ವ್ಯಕಿಸಮಾಜವು ನಿಶ್ಚಿತ ಫಲಾಪೇಕ್ಷಿತವಾದ ನೆಲೆ 
ಯಲ್ಲಿ ರಚನೆಯಾಗಿದ್ದರೆ ಮಾನವತಾವಾದಿಗಳು ಕಟ್ಟಿರುವ ಸಂಘಗಳು ವ್ಯಕಿಸಮಾಜ 
ಮೀರಿದ ಪ್ರತಿಫಲಾಪೇಕ್ಷೆಯಿಲ್ಲದವುಗಳಾಗಿರುತವೆ. ಅಂಥ ಸಂಘಗಳಲ್ಲಿ ಬೌದ್ಧ 
ಸಂಘವೂ ಒಂದು. 

"ಸಂಘ' ಎನ್ನುವ ಪದವು "ಸಂಗೋಷ್ಠಿ ಎಂಬ ಪದದ ಸಂವಾದಿ ಪದವಾಗಿದೆ. 
ಅದು ಸಂಗಮ, ಸೇರು, ಕೂಡು ಎಂಬ ಅರ್ಥವನ್ನು ಹೊಳೆಸುವುದರೊಂದಿಗೆ 
ಗುಂಪು, ಸಮೂಹ ಎಂಬ ಅರ್ಥವನ್ನೂ ಕೂಡ ಕೊಡುತದೆ. ಕೂಡಿರುವುದೆಲ್ಲ 
ನಿಯಮಬದ್ಧವಾದರೆ ಸಂಘವಾಗುತ್ತದೆ. 

ಒಟ್ಟು ಸಭೆ, ಸಮಿತಿ, ಸಂಸ್ಥೆ ಎಂಬ ಹಲವಾರು ಅರ್ಥಗಳು ಸಂಘಕ್ಕೆ ಇವೆ. 
ಬೌದ್ಧಧರ್ಮದ ಪರಿಭಾಷೆಯಲ್ಲಿ ಸಂಘವೆಂದರೆ “ಬುದ್ದ ಧರ್ಮ ಮತ್ತು ಸಂಘ 
ಗಳೆಂಬ ರತ್ನತ್ರಯಗಳಲ್ಲಿ ಒಂದು. ಬುದ್ಧಭಿಕ್ಟುಗಳ ಪರಿಷತು'?' ಎಂದು ಅರ್ಥೈಸ 
ಲಾಗಿದೆ. ವಾಸ್ತವವಾಗಿ ಬೌದ್ಧ ಸನ್ಯಾಸಿಗಳು, ಸನ್ಯಾಸಿನಿಯರು ಇದ್ದ ಗುಂಪಿನ 
ವರ್ಗಕ್ಕೆ ಸಂಘವೆಂದು ಬುದ್ದನು ಹೆಸರಿಸಿದನು. ಸಂಘದ ಮೂಲಕ ಎರಡು ರೀತಿಯ 
ದೀಕ್ಷೆಗಳನ್ನು ಕೊಡಲು ಅಪೇಕ್ಟಿಸಿದನು. ಒಂದು ಪಬ್ಬಜ್ಜಾ ಇನ್ನೊಂದು ಉಪ 
ಸಂಪದಾ. ಇಲ್ಲಿ ಮೊದಲನೆಯದು ಜನರು ಸಮಾಜದ ಹೊರಗೆ ಹೋಗುವ 
ಕುರಿತು, ಎರಡನೆಯದು ಭಿಕ್ಷುಗಳು ಸಂಘ ಜೀವನದ ಒಳಗೆ ಬರುವ ಕುರಿತು. ಇಲ್ಲಿ 
ಸಂಘಕ್ಕೂ ಸಮಾಜಕ್ಕೂ ಅಜಗಜಾಂತರ ವ್ಯತ್ಯಾಸವಿದ್ದು ಇಡೀ ಮನುಕುಲ ಊರ್ಧ್ವ 
ಮುಖವಾಗಿ ಬೆಳವಣಿಗೆಯತ್ತ ಸಾಗಬೇಕು ಎಂಬ ನಿಲುವು ಅವನ ಸಂಘದ್ದಾಗಿತ್ಕು 
“ಬುದ್ಧನ ಸಂಘಗಳು ವರ್ಗ ವಿಂಗಡಣೆಗೆ ಉಂಟಾಗಿದ್ದು ಸಮಾಜಗಳ ಒಳಗೆಯೂ 
ವರ್ಗಭೇದಗಳಿಲ್ಲದ ಸಮಾಜಗಳಾಗಿದ್ದವು.'' 98 ಅದರಿಂದಾಗಿ ಬುದ್ದನು ಸಂಘ 
ವನ್ನು ತನ್ನ ತತ್ವಪ್ರತಿಪಾದನೆಗೆ ಬಳಸಿಕೊಂಡನು. ಬುದ್ಧನ ಸಂಘವು ೧೨ನೆ 
ಶತಮಾನದ ಅನುಭಾವಮಂಟಪವನ್ನು ಹೋಲುತ್ತದೆ. ಬಹುಶಃ ಅನುಭಾವ 
ಮಂಟಪಕ್ಕೆ ಬೌದ್ದ ಸಂಘವು ಪ್ರೇರಣೆ ಒದಗಿಸಿರುವ ಸಾಧ್ಯತೆಗಳಿವೆ. 


ಬೌದ್ದ ದ ವೀರಶೈವ ಧರ್ಮ: 


ಬೌದ್ದಧರ್ಮಕ್ಕೂ ವೀರಶೈವಧರ್ಮಕ್ಕೂ ಹಲವಾರು ವಿಷಯಗಳಲ್ಲಿ ಸಾಮ್ಯತೆ 
ಗಳಿವೆ. ಬೇರೆಬೇರೆ ಧದ” ಒಂದೇ ಗುರಿ ಹೊಂದಿದ ಧಾರ್ಮಿಕಕೆಯೆಗಳು 
ಅತ್ಯ ಂತ ಅಪರೂಪ. ಅಂತಹದರಲ್ಲಿ ಬೌದ್ಧ ವೀರಶೈವ ಕಾಲ, ದೇಶ, ಪರಿಸರ 
ಗಳೆಲ್ಲವೂ ಭಿನ್ನಭಿನ್ನವಾಗಿವೆ. ಆದರೂ ಬುದ್ಧ- ಶಬರ ತುಡಿತ ಒಂದೇ ಆಗಿವೆ. 
ಅದೇ ಮನುಕುಲದ ಪ್ರೀತಿ, ಶಾಂತಿ. ಇಂಗ್ಲಿಷ್‌ನಲ್ಲಿ ಶ್ರೇಷ್ಠ ಗಾದೆಮಾತೊಂದಿದೆ. 


೯೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


"ಶ್ರೇಷ್ಠರು ಸಮಾನವಾಗಿ ಆಚರಿಸುತಾರೆ' ಎಂದು. ಇಲ್ಲಿ ಆಲೋಚನೆ ಮತ್ತು ಆಚರಣೆ 
ಗಳೆರಡು ಶ್ರೇಷ್ಠವಾಗಿವೆ. ಧರ್ಮ, ಸಮಾಜ, ನೀತಿ, ಚಾರಿತ್ರ್ಯ ಮತ್ತು ಅಧ್ಯಾತ್ಮಿಕ 
ಚಿಂತನೆಗಳಲ್ಲಿ ಸಾಮ್ಯತೆಗಳಿವೆ. ಬುದ್ಧನು ಶೀಲ, ಸಮಾಜ ಮತ್ತು ಪ್ರಜ್ಞೆಗೆ ಮಾನ್ಯತೆ 
ನೀಡಿದರೆ ವೀರಶೈವರಲ್ಲಿ ಕಾಯಕ, ಅರಿವು ಮತ್ತು ಅನುಭಾವಕ್ಕೆ ಮಾನ್ಯತೆ ಇದೆ. 
ಬುದ್ಧನು ಅಷ್ಟಾಂಗಮಾರ್ಗಗಳನ್ನು ಸೂಚಿಸಿದರೆ ವೀರಶೈವರಲ್ಲಿ ಷಟ್‌ಸ್ಥಲವಿದೆ. 
ಬುದ್ಧನ ನಿರ್ವಾಣತತ್ವವೇ ವೀರಶೈವರಲ್ಲಿ ಶೂನ್ಯ(ಬಯಲು)ತತ್ವವಾಗಿದೆ (ಬುದ್ದ 
ಶೂನ್ಯವನ್ನು ಪ್ರತ್ಯೇಕವಾಗಿ ಚರ್ಚಿಸಿದ್ದಾನೆ). ಬುದ್ಧನ ಅನುಯಾಯಿಗಳು ಬೌದ್ಧ 
ರಾದರೆ ವೀರಶೈವರ ಅನುಯಾಯಿಗಳು ಶರಣರೆಂದು ಕರೆಸಿಕೊಂಡರು. ಹೀಗೆ 
` ತಾತ್ವಿಕವಾಗಿ ಬೌದ್ಧ ಶರಣ ಧರ್ಮಗಳು ಹಲವಾರು ಅಂಶಗಳಲ್ಲಿ ಸಮಾನ ನೆಲೆ 


ಯಲ್ಲಿರುವುದು ಕಂಡುಬರುತ್ತದೆ. 


fk ಬೌದ್ದ ಸಂಘ - ಅನುಭಾವ ಮಂಟಪ ತೌಲನಿಕತೆ 


ಬೌದ್ಧಸಂಘವು ಬುದ್ಧನಿಂದ ರಚಿತವಾದರೆ ಅನುಭಾವ ಮಂಟಪವು ಬಸವಣ್ಣ 
ನವರಿಂದ ರೂಪಿತವಾಗಿದೆ. ಈ ಎರಡೂ ಅಧ್ಯಾತ್ಮಿಕ ಚರಿತ್ರೆಯ ಮಹಾನ್‌ ಸಂಸ್ಥೆ 
ಗಳಾಗಿದ್ದು ಬುದ್ಧ- ಬಸವರಿಗೆ ಇರುವ ಸಾಮಾಜಿಕ, ಸಾಂಸ್ಕೃತಿಕ ಹಿನ್ನೆಲೆಗಳು, ಯುಗ 
ಧರ್ಮದ ಒತ್ತಡಗಳು, ಜನತೆಯ ಆಶೋತ್ತರಗಳು, ' ಸಾಮಾನ್ಯವಾಗಿ ಒಂದೇ 
ರೀತಿಯವು. ಇಬ್ಬರ ಕಾಲ-ದೇಶಗಳಲ್ಲಿ ಮಾತ್ರ ಭಿನ್ನವಾಗಿದ್ದರೂ ಮಾನವೀಯ 
ಕಾಳಜಿಯ ನೆಲೆಗಳು ಒಂದೇ ಆಗಿರುವುದರಿಂದ ಇವರಿಬ್ಬರೂ ಹುಟ್ಟುಹಾಕಿದ 
ಸಂಘಟನಾರೂಪದ ಸಂಸ್ಥೆಗಳಲ್ಲಿ ಹಲವಾರು ಅಂಶಗಳು ಸಾಮ್ಯತೆಯಿಂದ ಕೂಡಿವೆ. . 


ಅದನ್ನು ಚರ್ಚಿಸುವುದು ಸೂಕವೆನಿಸುತದೆ. 
ಬೌದ್ಧ ಸಂಘ 9 ವೀರಶೈವ ಅನುಭಾವಮಂಟಪ 


೧. ಅಧ್ಯಾತ್ಮಕ್ಕೆ ತಳಹದಿಯಾದ ಭಕ್ತಿಯು ೧. ಭಕ್ತಿಯ ಹಿನ್ನೆಲೆಯಿಂದಲೇ ಆರಂಭವಾದ 
ಇಲ್ಲದಂತೆ ಕಂಡರೂ ಶ್ರದ್ಧಾ ಮೂಲ ಭಕ್ತಿ ಚಳುವಳಿಯಾದ್ದರಿಂದ ನಿಷ್ಠೆಯ ಭಕ್ತಿಯೇ 


ಪ್ರಧಾನವಾಗಿದೆ. ಪ್ರಧಾನವಾಗಿದೆ. 

೨. ಆತ್ಮವು ಕೇವಲ ಕಲ್ಪನೆ ಮಾತ್ರ. ೨. ಆತ್ಮವು ಚೈತನ್ಯವಾಗಿದೆ. 

೩. ನಿರ್ವಾಣ ಸ್ಥಿತಿಯೇ ಅಂತಿಮ ಸತ್ವ. ೩. ಶೂನ್ಯ (ಬಯಲು) ತತ್ವವೇ ಅಂತಿಮ ಸತ್ಯ. 
೪. ನಿರ್ವಾಣ ಸ್ಥಿತಿಯ ಪ್ರತಿಪಾದನೆ. ೪. ಐಕ್ಯ ಸ್ಥಿತಿಯ ಪ್ರತಿಪಾದನೆ. 


೫. ಹುಟ್ಟು ಸಾವು, ಮುಪ್ಪು ರೋಗ, ನಿರಾಶೆ ೫. ಅಹಂ ನಿರಶನವೇ ಭವರೋಗ ನಿವಾರಣೆ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೯೫ 


ಯಾವುದೂ ಇಲ್ಲದ ಸ್ಥಿತಿ ನಿರ್ವಾಣವೇ ಮೋಕ್ಷ ಮಾಡುತ್ತದೆ, ಐಕ್ಯವೇ ಪರಮ ಸಾಕ್ಷಾತ್ಕಾರ. 
೬. ನಿರ್ವಾಣಕ್ಕೆ ಶ್ರದ್ಧೆ ಸಮಾಧಿ, ಪ್ರಜ್ಞೆ ಬೇಕು. ೬. ಐಕ್ಯ ಸ್ಥಿತಿ ತಲುಪಲು ಅಷ್ಟುವರಣ, 


ಇವು ಅಷ್ಟಾಂಗ ಮಾರ್ಗಗಳ ಮೂಲಕ ಸಾಧ್ಯ. ಪಂಚಾಚಾರ ಷಟ್‌ಸ್ಥಲಗಳನ್ನು ಅಳವಡಿಸಿ 
ಕೊಳ್ಳುವುದರ ಮೂಲಕ ಸಾಧ್ಯ. 


೭. ಅಷ್ಟಾಂಗ ಮಾರ್ಗಗಳು 309 ೭. ಷಟ್‌ಸ್ಥಲಗಳು 


೮. ವಿಚಾರವಾದ, ನೇರ ಗ್ರಹಿಕೆ, ಪ್ರಜ್ಞೆಇತ್ತು ೮. ವಿಚಾರವಾದ ನೇರಗ್ರಹಿಕೆ ಪ್ರಜ್ಞೆ ಇತ್ತು 


೯. ಪೂಜೆಗಿಂತ ಧ್ಯಾನ, ಕಟ್ಟುಕತೆಗಿಂತ ೯. ಪೂಜೆಗಿಂತ ಕಾಯಕ, ದಾಸೋಹತತ್ವಗಳಿಗೆ 
ನೀತಿಗೆ ಮಹತ್ವ ನೀಡಲಾಗಿದೆ. ಹೆಚ್ಚಿನ ಮಹತ್ವವಿದೆ. 
೧೦. ಪಂಚಶೀಲ ತತ್ವಗಳು : ೧೦. ಪಂಚಾಚಾರಗಳು: ಸದಾಚಾರ, ಶಿವಾಚಾರ, 


ಕೊಲ್ಲದಿರುವುದು, ಕಳ್ಳತನ ಮಾಡದಿರುವುದು, ಗಣಾಚಾರ, ಭೃತ್ಯಾಚಾರ, ಲಿಂಗಾಚಾರ ಕಡ್ಡಾಯ 
ವ್ಯಭಿಚಾರ ಮಾಡದಿರುವುದು, ಸುಳ್ಳು ವಾಗಿದ್ದವು. 


ಹೇಳದಿರುವುದು, ಮದ್ಯಪಾನ ಮಾಡದಿರುವುದು, 


ಇವುಗಳನ್ನು ಕಡ್ಡಾಯಗೊಳಿಸಲಾಗಿತ್ತು 

೧೧. ಪರಿವ್ರಾಜಕರಿದ್ದರು (ಪರಿವ್ರಾಜಕ ೧೧. ಜಂಗಮರಿದ್ದರು (ಜಂಗಮರೆಂದರೆ ಜನನ- 

ರೆಂದರೆ ಗೃಹಸ್ಥ ಜೀವನ ತ್ಯಜಿಸಿದ್ದು ಮರಣ ಗೆದ್ದವರು, ಹೆಂಡತಿ-ಮಕ್ಕಳು ಮನೆಯಿಲ್ಲದೆ 

ಎಲ್ಲೂನೆಲೆ ನಿಲ್ಲದೆ ತಿರುಗಾಡುವವರು. ನಿರಂತರ ಸಂಚಾರಕ್ಕೊಳಗಾದವರು, ಚಲನೆವುಳ್ಳದ್ದು 
ಜಂಗಮ). 


೧೨. ಪರಿವ್ರಾಜಕರು ಅನೇಕ ಗುರುಗಳು ೧೨. ಜಂಗಮರು ಸ್ವತಃ ಜ್ಞಾನಿಗಳಾಗಿದ್ದು ನಿರಂತರ 
ತತ್ವಜ್ಞಾನಿಗಳೊಂದಿಗೆ ಸಂಪರ್ಕಿಸಿ ನೀತಿ, ತತ್ವಶಾಸ್ತ್ರ ಕುರಿತ ಚಿಂತನ-ಮಂಥನ 
ಅವರೊಂದಿಗೆ ನೀತಿ- ತತ್ವಶಾಸ್ತ್ರ ಕುರಿತು ಮಾಡುತ್ತ ಅನುಭಾವ ಗೋಷ್ಟಿ ನಡೆಸುತ್ತಿದ್ದರು, ಸತ್ಯದ 
ಚರ್ಚಿಸಿ ಪ್ರಕೃತಿ ಅನುಭಾವದ ಚಿಂತನೆ ಸಾಕ್ಟಾತ್ಕಾರಕ್ಕಾಗಿ ಹಂಬಲಿಸುತ್ತ ಜಗದೇಳಿಗೆಗಾಗಿ 


ಮಾಡಿ ಸತ್ಯ ಸಿದ್ಧಿ ಪಡೆಯಲು ಸಂಚರಿಸುತ್ತಿದ್ದರು. 

ಸಂಚರಿಸುತ್ತಿದ್ದರು 

೧೩. ಪರಿವ್ರಾಜಕರಲ್ಲಿ ಕೆಲವು ಪರ್ಯಟಕ ೧೩.ಇಲ್ಲಿ ಮಹಿಳಾ ಶರಣೆಯರೂ ಇರುತ್ತಿದ್ದರು. 

ಸ್ತ್ರೀಯರು ಇದ್ದರು. ಈ ಸ್ವ್ರೀಪರಿವ್ರಾಜಕರು ಎಲ್ಲರೂ ವಿವಾಹವಾಗುವ ಅವಕಾಶ ಪಡೆದಿರು 

ಆ 

ಕೆಲವೊಮ್ಮೆ ಪುರುಷ ಪರಿವ್ರಾಜಕರೊಂದಿಗೆ ವುದರಿಂದ ಕುಟುಂಬದೊಂದಿಗೆ ಇರುತಿದ್ದರು. 

ವಾಸಿಸುತಿದ್ದರು. ಕೆಲವೊಮ್ಮೆ (ವಂಹಿಳೆಯರಿಗೆ ಮುಕ, ಅವಕಾಶವಿತು). 
“ಏಂ 


ಒಂಟಿಯಾಗಿರುತಿದ್ದರು. 


೯೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೧೪. ಸಂಘಕ್ಕೆ ಹಲವಾರು ನಿಯಮ- ೧೪. ಅನುಭಾವ ಮಂಟಪಕ್ಕೂ ಕೆಲವು ನಿಯಮ 
ಆದರ್ಶಗಳನ್ನು ರೂಪಿಸಿ ಅವನ್ನು ಗಳನ್ನು ರೂಪಿಸಿ ಆದರ್ಶಗಳ ಮೂಲಕ ಆಚರಣೆಗೆ 
ಅನುಸರಿಸಿ ಸಾಕ್ಷಾತ್ವರಿಸಿಕೊಳ್ಳುವಂತೆ ತರುವಂತೆ ನಿರ್ದೇಶಿಸಲಾಗಿತ್ತು 

ತಿಳಿಸಿದರು. 

೧೫. ಎಲ್ಲರಿಗೂ ಮುಕ್ತ ಅವಕಾಶ. ೧೫. ಇಲ್ಲಿಯೂ ಎಲ್ಲರಿಗೂ ಮುಕ್ತ ಅವಕಾಶ. 

೧೬. ಜಾತಿ, ವರ್ಗ, ವರ್ಣ, ಲಿಂಗ, ೧೬. ಯಾವುದೇ ತರತಮ ಭೇದವಿಲ್ಲದೆ 


ಭಾಷೆ ಮೊದಲಾದ ಭೇದಭಾವಗಳಿರಲಿಲ್ಲ ಎಲ್ಲರೂ ಸಮಾನರೆಂಬ ಭಾವನೆಯಿತ್ತು 


೧೭. ಎಲ್ಲರೂ ಸಮಾನರು, ಅಂತಸ್ತು ೧೭. ಎಲ್ಲರೂ ಸಮಾನರಾಗಿದ್ದು ಬೌದ್ಧಿಕತೆಯೇ 
ಯೋಗ್ಯತೆಯ ಮೇಲೆ ನಿರ್ಧಾರವಾಗುತ್ತಿತ್ತು ಅಂತಸ್ತು ಮತ್ತು ಯೋಗ್ಯತೆ ಆಗಿತ್ತು 


೧೮. ಸಂಘವು ಒಂದು ಸಮುದ್ರದಂತೆ, ೧೮.  ಅನುಭಾವಮಂಟಪವು ಸಾಗರದಂತಿದ್ದು 
ಭಿಕ್ಕುಗಳು ಸಮುದ್ರದಲ್ಲಿ ಬೀಳುವ ಶರಣರೆಲ್ಲ ಸಾಗರದಲ್ಲಿ ಸೇರುವ ನದಿಗಳಂತೆ 
ನದಿಗಳಂತೆ ಭಿಕ್ಕು ಬುದ್ಧನಾಗುವನು ಶರಣರು ಅನುಭಾವಿಯಾಗುವರು (ಜ್ಯೋತಿ ಮುಟ್ಟಿ 
(ನದಿಗೆ ಪ್ರತ್ಯೇಕ ಹೆಸರು, ಅಸಿತ್ವಗಳಿದ್ದರೂ ಜ್ಯೋತಿಯಾದಂತೆ ಲಿಂಗ ಮುಟ್ಟಿ ಲಿಂಗವಾದಂತೆ). 
ಸಾಗರ ಸೇರಿದಾಗ ಪ್ರತ್ಯೇಕತೆ ಇಲ್ಲವಾಗಿ 


ಸಾಗರವಾಗುತ್ತದೆ). 

೧೯. ಭಿಕ್ಷು ಬುದ್ಧನಾದರೆ ಜಾತಿ ಮತ್ತು ೧೯. ಶರಣ ಅನುಭಾವಿಯಾದರೂ ಜಾತಿ, ಮತ, 
ಪಂಥ, ಅಂತಸ್ತು ಇಲ್ಲವಾಗುತ್ತದೆ (ಮೀರಿ ಪಂಥ ಮತ್ತು ಅಂತಸ್ತುಗಳನ್ನು ಇಲ್ಲದವನಾಗುತಾನೆ 
ನಿಲ್ಲುತ್ತಾನೆ). (ಅವೆಲ್ಲಾ ಇವನಿಗೆ ಗೌಣ). 


೨೦. ಬುದ್ಧನನ್ನು, ತ್ರಿಕರಣ ಧರ್ಮ ೨೦. ಆರಾಧನಾತ್ರಯಗಳು, ಗುರು, ಲಿಂಗ, 
ಮತ್ತು ಸಂಘವನ್ನು ಅನುಸರಿಸುವುದು. ಜಂಗಮರ ಆರಾಧನೆ. 


೨೧. ಸಂಘದ ದಶಾದೇಶಗಳು ೨೧. ಅನುಭಾವಮಂಟಪದ ಸೂತ್ರಗಳು 
೧. ಹಿಂಸೆ ಮಾಡದಿರುವುದು. . ೧. ಕಳಬೇಡ. 

೨. ಕಳ್ಳತನ ಮಾಡದಿರುವುದು. ೨. ಕೊಲಬೇಡ. 

೩. ಮದ್ಯಪಾನ ಮಾಡದಿರುವುದು. ೩. ಹುಸಿಯ ನುಡಿಯಲು ಬೇಡ. 
೪. ಅಕಾಲ ಆಹಾರ ಸೇವನೆ ಮಾಡದಿರುವುದು. ೪. ಮುನಿಯಬೇಡ. 

೫. ಅಸಭ್ಯ, ಅನೈತಿಕ ಕಾರ್ಯಮಾಡದಿರುವುದು. ೫. ಅನ್ಯರಿಗೆ ಅಸಹ್ಯ ಪಡಬೇಡ. 

೬. ಚಿನ್ನ ಬೆಳ್ಳಿಯ ಆಸೆ ಪಡದಿರುವುದು. ೬ 


. ತನ್ನ ಬಣಿಸಬೇಡ. 
ತ 





po 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೯೭ 


ಫ್ರಿ ಬ್ರಹ್ಮಚರ್ಯ ಪಾಲಿಸುವುದು. ೭. ಇದಿರ ಹಳಿಯಲು ಬೇಡ. 

೮. ಅಸ ಸತ್ಯವನ್ನು ಹೇಳದಿರುವುದು. ೮. ಪರಧನವನ್ನು ಅಪೇಕ್ಟಿಸದಿರುವುದು. 
೯. ಆಭರಣ, ಶೃಂಗಾರದಿಂದ ದೂರವಿರುವುದು. ೯. ಪರಸ್ತ್ರೀಯನ್ನು ಅಪೇಕ್ಷಿಸದಿರುವುದು. 
೧೦. ವೈಭವಗಳಿಂದ ದೂರವಿರುವುದು. ೧೦. ಕಾಯಕವನ್ನು ಮಾಡುವುದು. 


೧೧. ದಾಸೋಹವನ್ನು ಪಾಲಿಸುವುದು. 


೨೨. (ಸಂಘದಲ್ಲಿ) ಧರ್ಮಕ್ಕೆ ವಿಧೇಯ ೨೨. ಜ್ಞಾನಕ್ಕೆ ವಿಧೇಯನಾಗಿರಬೇಕೇ ಹೊರತು 
ನಾಗಿರಬೇಕೇ ಹೊರತು ಗುರುಗಳಿಗಲ್ಲ ವ್ಯಕ್ತಿಗಲ್ವ 


೨೩. ಸಂಘವೆನ್ನುವುದು ಒಂದು ಸಂಸ್ಥೆ ೨೩. ಅನುಭಾವ ಮಂಟಪವೆನ್ನುವುದು ಒಂದು 
ಮೂರ್ತ ರೂಪದ ಕಟ್ಟಡ ಹೊಂದಿರಲಿಲ್ಲ ಸಂಸ್ಥೆ ಮೂರ್ತರೂಪದ ಕಟ್ಟಡ ಹೊಂದಿರಲಿಲ್ಲ 


ಹೀಗೆ ಹಲವಾರು ಅಂಶಗಳಲ್ಲಿಸಾಮ್ಯತೆಗಳಿರುವುದು ಕಂಡುಬರುತ್ತದೆ. ಆದರೆ 

ಕೆಲ ಅಂಶಗಳಲ್ಲಿ ಭಿನ್ನತೆಯೂ ಇದೆ. “ಸಂಘದಲ್ಲಿ ಗಮನಿಸುತಿದ್ದ ಒಂದು ಭೇದ 
ವೆಂದರೆ ಲಿಂಗಭೇದ. ಭಿಕ್ಷುಗಳ ಸಂಘವು ಭಿಕ್ಷಿಣಿಯರ ರ ವ್ಯವಸ್ಥೆಯಲ್ಲಿ 
ಬೇರೆಯಾಗಿತ್ತು! ಅಂದರೆ ಆರಂಭದಲ್ಲಿ ಮಹಿಳಾ ಭಿಕ್ಷಿಣಿಯರಿಗೆ ಸಂಘದಲ್ಲಿ 
ಅವಕಾಶಗಳಿರಲಿಲ್ಲ ನಂತರ ಅವಕಾಶಕೊಟ್ಟು ಬೇರೆ ವ್ಯವಸ್ಥೆ ಕಲ್ಪಿಸಿ ವರ್ಗಭೇದ 
ಮಾಡಲಾಗಿತ್ತು ಆದರೆ ಅನುಭಾವಮಂಟಪದಲ್ಲಿ ಲಿಂಗಭೇದವಿರಲಿಲ್ಲ ಹೀಗಾಗಿ 
ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುವ ಅವಶ್ಯಕತೆ ಬೀಳಲಿಲ್ಲ ಇನ್ನೊಂದು, 
ಸಂಘದ ಸದಸ್ಯರಾಗಲು ಗೃಹಸ್ಥಾಶ್ರಮ ಬಿಟ್ಟಿರಬೇಕು, ಅಧ್ಯಾತ್ಮಕ್ಕೆ ಸಂಸ್ಕಾರ ಅಡ್ಡಿ 
ಯಾಗುವುದೆಂದು ನಂಬಲಾಗಿತ್ತು ಆದರೆ ಅನುಭಾವಮಂಟಪದಲ್ಲಿ ಸನ್ಯಾಸಿ 
ಯಾಗಲೇಬೇಕೆಂಬ ನಿಯಮವಿರಲಿಲ್ಲ, ಹೆಣ್ಣು ಹೊನ್ನು ಮಣ್ಣು ಮಾಯೆಗಳೆಲ್ಲ 
ಬದಲಾಗಿ ಮನಸ್ಸಿನ ಮುಂದಿನ ಆಸೆಗಳು ಎಂದು ನಂಬಿ ಪ್ರಪಂಚದಿಂದ 
oad ಸಾಧ್ಯವೆಂದು ನಂಬಲಾಗಿತ್ತು ಬುದ್ಧ ಸ ಸನ್ಯಾಸತ್ವ ಪಡೆದರೆ ಬಸವ 
ಪ್ರಪಂಚದ ಮೂಲಕ ಪಾರಮಾರ್ಥ ಸಾಧಿಸಿದ. ನ ಕೆಲ ವ್ಯತ್ಯಾಸಗಳನ್ನು ಹೊರತು 
ಜತ ಬೌದ್ದ ಮತ್ತು ವೀರಶೈವ ಧರ್ಮದ ತತ್ವಿಕನೆಲೆಗಳಲ್ಲಿ ಸಾಮ್ಯತೆಗಳೇ 


ಹೆಚಾಗಿವೆ. 
ಚ 


kk kok kok ek 


೨.೨. ಜೈನರ ಸಮವಸರಣಮಂಟಪ -ಅನುಭಾವಮಂಟಪ : 


ಹಿನೆಲೆ : 


ಲ್ಕ 


ಭಾರತದ ಕೆಲವೇ ಪ್ರತಿಷ್ಠಿತಧರ್ಮಗಳಲ್ಲಿ ಒಂದಾದ ಜೈನಧರ್ಮಕ್ಕೆ ಮಹಾವೀರನೇ 
ಗುರು. ಆದರೆ ಮಹಾವೀರನು ೨೪ನೆ ತೀರ್ಥಂಕರನೆಂದು ಕರೆಯುವುದರಿಂದ 
ಇವನಿಗಿಂತ ಮೊದಲು ೨೩ ಜನ ತೀರ್ಥಂಕರರು (ಗುರುಗಳು) ಇದ್ದರೆಂಬ ನಂಬಿಕೆ 
ಇದೆ. ಈ ನಂಬಿಕೆ ಸತ್ಯವಾದಲ್ಲಿ ಜೈನಮತದ ಪ್ರಾಚೀನತೆ ಕ್ರಿ.ಪೂ. ೯ನೆ ಶತಮಾನ 
ದಷ್ಟು ಹಿಂದೆ ಸರಿಯುತದೆ. ಆದರೆ ಆರಂಭದ ೧೫ ಜನ ಮಾ ಪೂರ್ವ 
ಉತರ ಪ್ರದೇಶದ ಹಾಗೂ ಬಿಹಾರದ ಪ್ರಾಂತದವರೆಂದು ಹೇಳಲಾಗಿದೆ. ಕ್ರಿ.ಪೂ. 
೯ನೆ ಶತಮಾನಕ್ಕಿಂತ ಪೂರ್ವದಲ್ಲಿ ಈ ಗಂಗಾ ಬಯಲಿನಲ್ಲಿ "ಜನವಸತಿ' ಇತ್ತು 
ಎನ್ನುವ ಬಗ್ಗೆ ವಾ ಚಾರಿತ್ರಿಕ ಮಾಹಿತಿ ಇಲ್ಲ ಹೀಗಾಗಿ ಆ ಕಾಲ ಹಲವಾರು. 
ಅನುಮಾನ. ಸಂದೇಹಕ್ಕೆ ಎಡೆ ಮಾಡಿಕೊಡುತದೆ. ಜೈನ ಮತದ ಬೋಧನೆಗಳ 
ಆರಂಭ ಟಾ ಪ್ರಾಯಶಃ ೨೩ನೆ ಗ ಪಾರ್ಶ್ವನಾಥನೇ 
ಮೊದಲಿಗನಿರಬೇಕು. ಇವನು ಮೂಲತಃ ವಾರಣಾಸಿಯವನು. ಅರಸೊತ್ತಿಗೆ (ರಾಜ 
ಜೀವನ) ತ್ಯಜಿಸಿ ಸ ಸನ್ಯಾಸಿಯಾದ ಪಾರ್ಶ್ವನಾಥನ ಬೋಧನೆಯ ಪ್ರಭಾವಕ್ಕೆ ಒಳೆಗಾಗಿ 
ಅವನು ಅಧ್ಯಾತ್ಮಿಕ ಉತ್ತರಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸಿದ ನಜ 
ನಾ ಚ್ಛನಮತದ ಸ್ಥಾಪನೆ ಮಾಡಿ ಆ ಧರ್ಮಕ್ಕೆ ಸೈದ್ಧಾಂತಿಕ ಭರ 
ರೂಪಿಸಿದನು. 


ಮಹಾವೀರ : 


ಕ್ರಿ.ಪೂ. ೫೪೦ರಲ್ಲಿ ಬಿಹಾರದ ವೈಶಾಲಿ ಜಿಲ್ಲೆಯ ಬಸಾರ್‌ ಎಂಬ ಹಳ್ಳಿಯಲ್ಲಿ 
ಗಗನ್‌ ಮಹಾವೀರ ಹುಟ್ಟಿದನು 102 ಇವನ ತಂದೆ ಪ್ರಸಿದ್ಧ ಕುಲದ ಮುಖ್ಯಸ್ಥೆ 
ಸಿದ್ದಾರ್ಥ. ತಾಯಿ ತ್ರಿಶೂಲಚ್ಛವಿ' ಕುಲದ ನಾಯಕ ಚೇತಕನ ಸಹೋದ ಚೇತಕನ 
ಮಗಳು ಮಗಧ ತ ಬಿಂಬಸಾರನ ಹೆಂಡತಿ. ಹೀಗೆ ಮಹಾವೀರನ 
ಪರಿವಾರವು ಅರಸುಮನೆತನಕ್ಕೆ ಸಂಬಂಧಿಯಾಗಿತ್ತು ಇದರಿಂದ ಮಹಾವೀರನಿಗೆ 
ಮತಧರ್ಮಪ್ರ ಚಾರಕ್ಕಾಗಿ ರ ಬ ಸಹಾಯ ಸರಳವಾಗಿ ದಕ್ಕಿತು. 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೯೯ 


ಮಹಾವೀರನು ಗೃಹಸ್ಥ ಜೀವನ ನಡೆಸಿ ಒಂದು ಹೆಣ್ಣು ಮಗುವನ್ನು ಪಡೆದನು. 
ಶನ್ನ ಮೂವತ್ತನೇ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಗಾಗಿ ಸಂಸಾರತ್ಯಾಗ ಮಾಡಿ, ಸನ್ಯಾಸಿ 
ಯಾದನು. ಸುಮಾರು ೧೨ ವರ್ಷ ದೀರ್ಫ ಪ್ರವಾಸ ಕೈಕೊಂಡನು. ಈ ಸಂದರ್ಭ 
ದಲ್ಲಿ ಅವನು ಭಾರತದ ಅನೇಕ ಕಡೆ ತಪಸ್ಸನ್ನು ಮಾಡಿದನು. 

ಈ ಮಧ್ಯೆ ಅವನು ಎಲ್ಲಿಯೂ ಒಂದೆಡೆ ನೆಲೆ ನಿಲ್ಲದೆ ನಿರಂತರ ಸಂಚರಿಸಿದನು. 
ಹಳ್ಳಿಯಾದರೆ ಒಂದು ರಾತ್ರಿ, ಊರಾದರೆ ಐದು ರಾತ್ರಿ ಮೀರದ ಹಾಗೆ ಸಂಚರಿಸಿ 
ದನು. ಈ ೧೨ ವರ್ಷಗಳ ಕಾಲ ಬದಲಾಯಿಸದೆ ಇದ್ದ ಬಟ್ಟೆಗಳನ್ನು ಕೈವಲ್ಯ 
(ಕೇವಲ) ಜ್ಞಾನ ಪಡೆದ ನಂತರ ಪೂರ್ತಿ ಬಟ್ಟೆಯನ್ನೇ ತ್ಯಜಿಸಿದ. ಆ ಮೂಲಕ ಸುಖ- 
ದುಃಖಗಳನ್ನು ಜಯಿಸಿ "ಜಿನ'ನಾದ. ಮುಂದೆ ಅವನ ಅನುಯಾಯಿಗಳು ಜೈನ 
ರಾದರು. ಪುನಃ ಮೂವತ್ತುವರ್ಷಗಳ ಕಾಲ ತಾನು ಕಂಡ ಸತ್ಯದರ್ಶನದ ಫಲವನ್ನು 
ಮತ-ತತ್ವಗಳ ರೂಪದಲ್ಲಿ ಪ್ರಚಾರ ಮಾಡಿದನು. ಕೋಸಲ, ಮಗಧ, ಮಿಧಿಲಾ, 
ಚಂಪಾ ಮೊದಲಾದ ರಾಜ್ಯಗಳಲ್ಲಿ ಅವನಿಗೆ ಪ್ರೋತ್ಸಾಹ ದೊರೆಯಿತು. ತನ್ನ ೭೦ನೆ 
ವಯಸಿನಲ್ಲಿ ಅಂದರೆ ಕ್ರಿ.ಪೂ. ೪೬೮ರಲ್ಲಿ ಇಂದಿನ ರಾಜಗೀರ ಬಳಿ ಇರುವ ಪಾವಾ 
ಪುರಿಯಲ್ಲಿ ನಿರ್ವಾಣ ಹೊಂದಿದನು. ಅವನ ತತ್ವ, ಉಪದೇಶಗಳು ಅಮರ 
ವಾದವು. ಮುಂದೆ ಹಲವಾರು ರಾಜರು, ಚಕ್ರವರ್ತಿಗಳು ಅವುಗಳಿಗೆ ಆಶ್ರಯ ನೀಡಿ 
ಪ್ರೋತ್ಸಾಹಿಸಿದರು. 

ಮಹಾವೀರನು ಜೈನ, ಮತ-ತತ್ವವನ್ನು ಪ್ರಸಾರ ಮಾಡಲು ಒಂದು ವೇದಿಕೆ 
ಕಟ್ಟಿದನು. ಅದನ್ನು "ಸಮವಸರಣಮಂಟಪ'ವೆಂದು ಕರೆಯುತಾರೆ. ಜೈನರಲ್ಲಿ 
ಮೋಕ್ಷ ಪ್ರಾಪವಾಗಲು ಸಮವಸರಣಮಂಟಪದ ಮೂಲಕ ಸಾಧ್ಯವೆಂಬ ಕಲ್ಪನೆ ಸಹ 
ಇತ್ತು ಆ ಸಮವಸರಣಮಂಟಪ ಮೋಕ್ತಕ್ಕೆ ನಿಚ್ಚಣಿಕೆಯಾಗಿ ಮಹತ್ವದ ಕಾರ್ಯ 
ನಿರ್ವಹಿಸಿದೆ. 


೨.೨.೩. ಜೈನರ ಸಮವಸರಣಮಂಟಪ 
ಪದ ವಿವೇಚನೆ : 


ಸಮವಸರಣಮಂಟಪದ ಹೆಸರಿನ ಕುರಿತು ಕುತೂಹಲಕರ ರೀತಿಯಲ್ಲಿ ಚರ್ಚೆ 
ನಡೆದಿದೆ. ಅದೆಲ್ಲಕ್ಕೂ ಜೈನಪುರಾಣಗಳೇ ಆಧಾರ ಒದಗಿಸಿಕೊಡುತ್ತವೆ. ಬೇರೆ- 
ಬೇರೆ ಪುರಾಣಗಳಲ್ಲಿ ಈ ಮಂಟಪವನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗಿದೆ. 
ಆದರೆ ಆ ಎಲ್ಲ ಪದಗಳ ಮೂಲ ಅರ್ಥ ಒಂದೇ ಆಗಿದೆ. ಸಮವಸರಣಮಂಟಪ 
ವನ್ನು ""ಸಮವಸರಣ ಆಸ್ಥಾನ, ಸಮವವಹ್ಫತಿ, "ಸಮವಸರಣಸ್ನಲ' ಮತ್ತು ಸಮ 


೧೦೦ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ವಸರಣಭೂಮಿ'' ಎಂಬ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಆದರೆ ಈ ಪದ 
ಗಳ ಬಗ್ಗೆ ಖಚಿತ ದಾಖಲೆಗಳು ದೊರೆಯಲಾರವು. ಆದರೂ ತಾರ್ಕಿಕವಾಗಿ ಇದನ್ನು 
ವಿವರಿಸಲು ಸಾಧ್ಯವಿದೆ. 

""ಸಮವಸರಣಮಂಟಪ ಎಂದರೆ ಕೇವಲಜ್ಞಾನಿಯಾದ ನಂತರ ತೀರ್ಥಂಕರನ 
ಉಪದೇಶಕ್ಕಾಗಿ ಇಂದ್ರನ ಅಪ್ಪಣೆಯಂತೆ ಕುಬೇರನಿಂದ ರಚಿತವಾದ ಮಂಟಪ'' 893 
ಸಮವಸರಣ ಎಂಬ ಶಬ್ದದಲ್ಲಿ ಸಂ* ಅವಸರ, ಸಂ* ಅವ* ಸೃ ಎಂಬ ಪದಗಳು ಸೇರಿ 
ದಂತೆ ಕಂಡುಬರುತ್ತದೆ. ಇಲ್ಲಿಸಂ ಎಂದರೆ ಉದಾತ್ರ ಒಳ್ಳೆಯ, ಉತ್ತಮ ಎಂಬಿತ್ಯಾದಿ 
ಅರ್ಥಗಳು ಸಿದ್ದಿಸುತ್ತವೆ. 

ದೇವರು, ರಾಕ್ಷಸರು ತೀರ್ಥಂಕರರಲ್ಲಿ ಬಂದು ಜ್ಞಾನ- ಬೋಧನೆ ಪಡೆಯಲು 
ಅವಕಾಶಕ್ಕಾಗಿ ಕಾಯುತ್ತಿದ್ದರೆಂದು ಕಲ್ಪಿಸಿಕೊಂಡರೆ ಸ- ಅವಸರ ಎಂಬ ಅರ್ಥಕ್ಕೆ 
ಹತ್ತಿರವಾಗುತ್ತದೆ. ಇದೇ ಬಹುಶಃ ತೀರ್ಥಂಕರ ಧರ್ಮೋಪದೇಶ ಮಾಡುವ 
ಸ್ಥಳವಾದ್ದರಿಂದ ಅದನ್ನು ವೇದಿಕೆಯೆಂತಲೋ, ಮಂಟಪವೆಂತಲೋ ಕರೆಯುತ್ತ 
ಸಮ ವಸರಣಮಂಟಪವಾಗಿರಬೇಕು. ಈ ಮಾತಿಗೆ ಸಮರ್ಥನೆಗಾಗಿ, 


442) — — 9, 9 ತು ೦ 
ಸವೇತ್ಯಾವಸರೇ ಪ್ರೇಕ್ಟಾಸ್ತಿಷ್ಠಂತ್ಯಸ್ಥಿನ್ನುರಾಸುರಾಃ 
ಇತಿ ತಜ್ಞ ಃರ್ಗಿರುಕಂ ತತ್ತರಣಂ ಸಮವಾದಿಕಂ'' 104 


ಅಂದರೆ ದೇವತೆಗಳು ಅಸುರರು ಬಂದು ಈ ಮಂಟಪದಲ್ಲಿ ನಿಯಮಿತ ಅವಸರ, 
ಅವಕಾಶವನ್ನು ನೋಡುತಿರುವುದರಿಂದ ನಿರುಕ್ತಿಯನ್ನು ತಿಳಿದವರು. ಅದಕ್ಕೆ ಸಮ್‌. 
ಅವ ಪೂರ್ವಕವಾದ ಸರಣವೆಂದು ಊಹಿಸಿದ್ದಾರೆ. 

ಸಂ* ಅವಃಸ್ಯ ಎನ್ನುವಲ್ಲಿ ಸಹ ಉದಾತವಾದದ್ದನ್ನು ಕೇಳು, ಅಪೇಕ್ಷೆಪಡು 
ಎಂಬ ಭಾವವಿದ್ದು ಜ್ಞಾನದಾಹದಿಂದ ಬಂದವರಿಗೆ ತೀರ್ಥಂಕರ ಅದನ್ನು ಶ್ರುತ 
ಪಡಿಸುವ ವಿಚಾರ ಅದರಲ್ಲಿ ಅಡಗಿದಂತಿದೆ. 


ಸಮವಸರಣ ಎಂಬ ಶಬ್ದವನ್ನು ಇನ್ನೊಂದು ನೆಲೆಯಲ್ಲಿ ವಿವರಿಸಲು ಸಾಧ್ಯ 
ವಿದೆ. ಸಮಯ್‌+*ಶೃವಣ ಎಂಬುದಾಗಿ ವಿಭಾಗಿಸುವಾಗ "ಸಮಯ' ಎಂದರೆ ಆಧ್ಯಾತ್ಮ 
ನೆಲೆಯಲ್ಲಿ "ಧರ್ಮ' ಎಂದರ್ಥ. ಮುಂದೆ ಶ್ರವಣ ಎಂದರೆ "ಕೇಳು' ಎಂದರ್ಥ. 
ಅಂದರೆ ಧರ್ಮವನ್ನು ಕೇಳು, ಅರಿವನ್ನು ಪಡೆ, ಜ್ಞಾನವನ್ನು ಹೊಂದು ಎನ್ನುವ 
ಸಾರ್ಥಕ ಬದುಕಿನ ಬಗ್ಗೆ ಇರುವ ಒಂದು ಸಾತ್ವಿಕ ವೇದಿಕೆ ಎಂದು ಅರ್ಥೈಸಬಹುದು. 

ಈ ಮೇಲಿನ ಅರ್ಥಗ್ರಹಿಕೆಗಳ ಹಿನ್ನೆಲೆಯಲ್ಲಿ ಸಮವಸರಣವೆಂಬುದು ಒಂದು 
ಧಾರ್ಮಿಕ ಗೋಷ್ಟಿಯಾಗಿತ್ತು ಅನುಭಾವಿಗಳ ತೋಟವಾಗಿತ್ತು ಜೀವರಾಶಿಗಳ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೦೧ 


ಒಳಿತಿಗಾಗಿ ರೂಪಿತವಾದ ಮಹಾನ್‌ ವೇದಿಕೆ ಇದಾಗಿತ್ತು ಎಂದು ಹೇಳಬಹುದು. 
ಮಾನವನಾಗಲಿ, ದೇವನಾಗಲಿ, ರಾಕ್ಷಸನಾಗಲಿ ಯಾರೇ ಬಂದರೂ ಅವರನ್ನು 
ಮುಕಾತ್ತರನ್ನಾಗಿಸುವ ವೇದಿಕೆಯೇ ME 1ರನವಾಂಣಸವೂಡು ೫ 


ಸಮವಸರಣಮಂಟಪದ ರಚನೆ : 


ಜೈನತತ್ವ ಸಿದ್ಧಾಂತಗಳ ಪ್ರಕಾರ ಈ ಜಗತ್ತು ಅನಾದಿ, ಅನಂತ. ಇದೊಂದು 
ಸೃಷ್ಟಿಯ ಸ್ವಯಂ ರಚನೆ. ಇದು ಯಾರೂ ನಿರ್ಮಿಸಿದ್ದಲ್ಲ ಹಾಗೇ ಇದನ್ನು ಯಾರೂ 
ನಾಶ ಮಾಡುವಂತಿಲ್ಲ ಈ ಸೃಷ್ಟಿಯ ಮೇಲೆ ಉತ್ತಮ. ನಾಗರಿಕತೆ ಆರಂಭವಾದದ್ದು 
ಚತುರ್ದಶಮನುಗಳಿಂದ. wR ಕಾಲಕಾಲಕ್ಕೆ "ಜೀವ- ಜಗತ್ತಿಗೆ ಭಿನ್ನವಾದ ಜ್ಞಾನ 
ದ್ವಾರಗಳನ್ನು ಅರುಹಿದರು. ಜೈನರ esse ಪುರಾಣಗಳಲ್ಲಿ ನಾಗರಿಕತೆಯ 
ನಿರ್ಮಾಣ ವೃಷಭನಿಂದ ಆರಂಭವಾದವು ಎಂದು ಹೇಳುತವೆ. ಆದರೆ ವೃಷಭನಿಗೆ 
ಹಿಂದಿನ ಹದಿನಾಲ್ಕು ಮನುಗಳು ಪ್ರೇರಣೆ ಒದಗಿಸಿದ್ದು ಮರೆಯುವಂತಿಲ್ಲ 
ಹಾಗೆಯೇ ೧೪ ಮನುಗಳು ಸಹ ಈ ಜಗದ ರಚನೆಗಾಗಲಿ ಬದಲಾವಣೆಗಾಗಲೀ 
ಶ್ರಮಿಸಿಲ್ಲ ಇರುವ ಸೃಷ್ಟಿಯ ಮೇಲೆ ಹೊಸ ಪ್ರಯೋಗ ಸಾಧ್ಯತೆಗಳಿಗಾಗಿ ಪ್ರಯತ್ನಿಸಿ 
ದ್ದಾರೆ. ಆದರೆ ನಾಗರಿಕತೆಯ ಭದ್ರ ಅಡಿಪಾಯ ಹಾಕಿದವ ಮಾತ್ರ ವೃಷಭ. 
ಆದ್ದರಿಂದ ವೃಷಭನು ಜೈನಪುರಾಣಗಳ ಪ್ರಕಾರ ೧೫ನೆ ಮನುವಾದ. 

೧೫ನೆ ಮನುವಾದ ಆದಿತೀರ್ಥಂಕರ ವೃಷಭನೇ ಸಮವಸರಣಮಂಟಪದ 
ರಚನೆಯ ಪರಿಕಲ್ಪನೆಯನ್ನು ಹುಟ್ಟುಹಾಕಿದವನೆಂದು ಹೇಳಬಹುದು. ಇದೇ ಬಹುಶಃ 
ತೀರ್ಥಂಕರ ಸಭಾಮಂಟಪವಾಗಿರಬೇಕು. ಇದರ ಸಮರ್ಥನೆಗೆ ಯಾವ ಆಧಾರ 
ಗಳೂ ದೊರೆಯಲಾರವು. ಆದರೆ ಕೆಲ ಜೈನ ಪುರಾಣಗಳು ಈ ಸಮವಸರಣ 
ಮಂಟಪ ಇಂದ್ರ ನಿರ್ಮಿತವೆಂದು ಸಾರುತವೆ. ಹಾಗೆ ಮನುಗಳು ಈ ಮಂಟಪ 
ರಚಿಸಿದರೆಂದು ದಾಖಲೆಗಳಿಲ್ಲ 


ವೃಷಭನ ಪರಿಕಲ್ಪನೆಯಲ್ಲಿ ಮೂಡಿದ ಈ ಸಮವಸರಣಮಂಟಪವು ಆರಂಭ 
ದಲ್ಲಿ ವಾಸುರೂಪದ ನಾಗರಿಕತೆಯ ಪ್ರತೀಕವಾಗಿ ರೂಪು ಪಡೆದಿರಬೇಕು. 
ಮುಂದಿನ ತೀರ್ಥಂಕರರಲ್ಲಿ ಅದು ಬೆಳೆದು ಎನ್ನ ತವಾಗಿರಬೇಕು. 

ಇದೊಂದು ಅಧ್ಯಾತ್ಮಿಕವಾದ ಧಾರ್ಮಿಕ ಚೌಕಟ್ಟಿನಲ್ಲಿಯೇ ಗುರುತಿಸುವುದ 
ರಿಂದ ಇದರ ರಚನೆ ವಿನ್ಯಾಸ ಕುರಿತು ಪುರಾಣಗಳು ಅಷ್ಟೊಂದು ಮುತುವರ್ಜಿ 
ವಹಿಸಿಲ್ಲಬೆಂದು ಕಾಣುತ್ತದೆ. ಇ ಅಲೌಕಿಕವಾದ ಭಕ್ತಿ ಭಾವಗಳ ಜೊತೆಗೆ ಪುರಾಣ 
ಕವಿಗಳು ಸಮವಸ ರಣಮಂಟಪವನ್ನು ವಿವರಿಸಿದ್ದಾರೆ. "'ವಾಸವದಲ್ಲಿ ಸಮವಸರಣ 
ಮಂಟಪವು ಒಂದು ಬಯಲು ಜಿನಾಲಯವಾಗಿದ್ದು ಕೃತ್ರಿಮವಲ್ಲದ ಚೈತ್ಯಾಲಯ 


೧೦೨ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ವಾಗಿರಬೇಕು. ಈ ನಾಲ್ಕು ಗೋಡೆಗಳು ಜಿನಾಲಯದ ಮೊದಲಿನ ಸ್ಥಿತಿಯೇ ಅದು. 
ಬಹುಶಃ ಇದರ ಮುಂದಿನ ಬೆಳವಣಿಗೆಯೇ ವ್ಯವಸ್ಥಿತವಾದ ಜಿನಾಲಯಗಳದು 
ಎಂದು ಹೇಳಬಹುದು. 


ಸಮವಸರಣಮಂಟಪದ ಮಹತ್ವ: 


ಪ್ರತಿಯೊಂದು ಧರ್ಮ, ತತ್ವ ಹಾಗೂ ದರ್ಶನದ ಅಂತಿಮ ನೆಲೆ ಜೀವಿಯ 
ಸಾರ್ಥಕತೆಯಲ್ಲಿ ಪರ್ಯಾವಸನಗೊಳ್ಳುತ್ತದೆ. ಆದ್ದರಿಂದ ಸಮವಸರಣಮಂಟಪದ 
ಅಂತಿಮ ಉದ್ದೇಶ ಜೀವಿಯ ಸಾರ್ಥಕತೆಯೇ ಆಗಿರುವುದರಿಂದ ಜೈನ ತತ್ವಸಿದ್ದಾಂತ 
ದಲ್ಲಿ ಇದಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಕಲ್ಪಿಸಲಾಗಿದೆ. ಸಮವಸರಣಮಂಟಪ 
ಅತ್ಯಂತ ಜನ ಸಮ್ಮುಖವಾಗಿದ್ದು ಇಡೀ ಜೈನಸಿದ್ದಾಂತಗಳ ಒಟ್ಟುಸಾರದ ಚರ್ಚೆ ಇಲ್ಲಿ 
ನಡೆದಿದೆ. 

ಈ ಸಮವಸರಣಮಂಟಪ ಅಧ್ಯಾತ್ಮ ಮೂಲವಾದರೂ ಸಹ ಧಾರ್ಮಿಕತೆ 
ಯಂತೆ ಲೌಕಿಕದೃಷ್ಟಿಯಿಂದ ಗ್ರಹಿಸಲು ಸಾಧ್ಯವಿದೆ. ಜೀವನ್ನರಣಗಳ ಚಿಂತನ ಕೇಂದ್ರ 
ವಾದ ಇದು ಧಾರ್ಮಿಕ ಪಾಠಶಾಲೆಯಾದಂತೆ. ಲೌಕಿಕ ಬದುಕಿನ ತರಬೇತಿ 
ಕೇಂದ್ರವೂ ಆಗಿತ್ತು ಇಲ್ಲಿನ ಚರ್ಚೆಗೆ ಜೈನತತ್ವ ಸಿದ್ಧಾಂತಗಳನ್ನು ಆಯ್ಕೆ ಮಾಡಿ 
ಕೊಂಡರು. ಮೇಲ್ನೋಟಕ್ಕೆ ಧರ್ಮಪ್ರಸಾರದಂತೆ ಕಾದರೂ ಸಹ ಮನು 
ಕುಲದ ಬದುಕನ್ನು ನೇರಗೊಳಿಸುವ ಆಶಯಗಳು ಇಲ್ಲಿವೆ. ಹೀಗಾಗಿಯೇ ಅದು 
ಒಂದು ಸೀಮಿತತೆಗೆ ಮೀರಿ ಬೆಳೆದದ್ದು ಸತ್ಯ. ಇಲ್ಲಿ ಪ್ರಾದೇಶಿಕ, ಭಾಷಿಕ ಭಿನ್ನತೆ 
ಗಳಾಗಲಿ ಇರಲಿಲ್ಲ ವಿವಿಧ ವಸು-ವಿಷಯ ಕುರಿತ ಚರ್ಚೆ ನಡೆದ ಬಗ್ಗೆ ಜೈನ 
ಪುರಾಣಗಳು ಅಧಿಕೃತ ಮಾಹಿತಿ ಒದಗಿಸುತವೆ. ಪುರಾಣ ಮೂಲದ ಕೋಳ 
ಸಂಖ್ಯೆಯ 2 ದೇವತೆಗಳ ಗುಣಲಕ್ಷಣಗಳಾಗಲಿ ಬದಿಗಿರಿಸಿದಾಗ 
ಸಮವಸರಣ ೆಟಪಡೆ ಕುರಿತು ಆಲೋಚನೆ ಮಾಡಲು ಸಾಧ್ಯವಿದೆ. ಅದಕ್ಕೆ ಇಡೀ 
ಜೀವರಾಶಿಗಳ ಅಭ್ಯುದಯದ ಹಿನ್ನೆಲೆಯಿದೆ. ಅದರ ಮಹತ್ವ ಸಾರಾ 'ವೈಭವ 
ಅತಿಶಯೋಕ್ತಿಯನ್ನು ಮಬ ಅಂಶಗಳೆಂದರೆ ದಾರ್ಶನಿಕರ ಜಿಜ್ಞಾಸೆಗಳ ಸಿದ್ದಾಂತ 
ಗಳು ಪ್ರತಿಜೀವಿಯೂ ಅಳವಡಿಸಿಕೊಳ್ಳಬಹುದಾದ ರೀತಿಯನ್ನು ಅದರಿಂದ ವ್ಯಕ್ತ 
ವಾಗುವ ಪ್ರಯೋಜನ ನವನ್ನು ವಿವರಿಸುವ ವೇದಿಕೆ ಅದಾಗಿತ್ತು pe ಪ್ರಯತ್ನವನ್ನು 


ಸಾಮಾನ್ಯ ಎಂದು ಗ್ರಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದು "ಎಲ್ಲರ ಪ್ರಯೋಜನ. 
ಮೂಲ 'ಮಂಟಪವಾಗಿತ್ತ. 


ಸಮವ ಸರಣಮಂಟಪಕ್ಕೆ ಎರಡು ಮುಖಗಳಿವೆ. ಒಂದು ಅಧ್ಯಾತ್ಮ ಮುಖ. 
ಅಲ್ಲಿ ಧಾರ್ಮಿಕ ಅಂಶಗಳು ಚರ್ಚೆಗೆ ಒಳಗಾಗುವುದು. ಇನ್ನೊಂದು ಸಮಾಜ 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೧೦೩ 


ಮುಖ. ಇಡೀ ಜೈನ ಸಮುದಾಯವು ಸಾಮಾಜಿಕವಾಗಿ ಸಂಘಟನೆಗೊಳ್ಳುವ ವೇದಿಕೆ 
ಯಾಗಿತ್ತು i: ಪುರಾಣಗಳಲ್ಲಿ ಸಮವಸರಣಮಂಟಪದಲ್ಲಿ ವರ್ಗ, ವರ್ಣ, 
ಲಿಂಗಭೇದಗಳಿಲ್ಲದ ಎಲ್ಲರಿಗೂ ಮುಕವಾದ ಅವಕಾಶಗಳಿದ್ದವು. ಸುರಾಸುರರೆಂಬ 
ಮನುಷ್ಯ- ಪ್ರಾಣಿಗಳೆಂಬ ಅಂತರವಿರಲಿಲ್ಲ ಭಿನ್ನಭಾಷೆ ಭಾವಗಳ ಸಂಗಮವಾಗಿತ್ತು 
ಜೀವ-ಜೀವಿ ಮಧ್ಯೆ ಯಾವುದೇ ಕಂದರವಿರಲಿಲ್ಲ ಸಕಲ ಜೀವರಾಶಿಗಳು ಸಮಾನ 
ವಾಗಿ ಪರಿಗಣಿಸಲ್ಪಡುತ್ತಿದ್ದವು. ಮಂಟಪದಲ್ಲಿದ್ದವರು ದುರಾಸೆ, ದುರಾಲೋಚನೆ 
ಗಳಿಂದ ಮುಕರಾಗಿರುತ್ತಿದ್ದರು. ಇದೊಂದು ಜೀವನ ಕರ್ಮಠವಾಗಿದ್ದು ಜ್ಞಾನಶಾಖೆ 
ಯಾಗಿತ್ತು ಅಂತೆಯೇ ಅನೇಕರು ನಡೆಯಲು ಕಲಿತರು, ನುಡಿಯಲು ಹಾಗೂ ಬದುಕಲು 
ಕಲಿತರು. ಹೀಗಾಗಿ ಸಮವಸರಣಮಂಟಪ ಅತ್ಯಂತ ಮಹತ್ವದ ವೇದಿಕೆಯಾಗಿತ್ತು 


ಬಿ ಜೈನರ ಸಮವಸರಣಮಂಟಪ - ಅನುಭಾವಮಂಟಪ : 
ಹಿನ್ನೆಲೆ ಕ 


ಜೈನಮತತತ್ವ ಹಾಗೆಯೇ ವೀರಶೈವಮತತತ್ವಗಳು ಭಿನ್ನಭಿನ್ನ ಕಾಲಘಟ್ಟದಲ್ಲಿ 
ಮೈತಳೆದು ನಿಂತಿದ್ದು ಜೈನಮತದ ಬೆನ್ನಲ್ಲಿ ವೀರಶೈವ ಹುಟ್ಟಿಕೊಂಡಿರುವುದಕ್ಕೆ ಚಾರಿತ್ರಿಕ 
ವಾದ ಸಂಬಂಧವಿದೆ. ಈ ಮತತತ್ವಗಳ ಹಿನ್ನೆಲೆಯ ಚರ್ಚೆ ಏನೇ ಇದ್ದರೂ ಎರಡರ 
ಆಶಯ ಒಂದೇ ಆಗಿರುವುದು ಗಮನಾರ್ಹ. ಆದರೆ ವ್ಯತ್ಯಾಸವಿಷ್ಟೆ,, ಜೈನ ತತ್ವಗಳು 
ಜಡವಾದಾಗ. ಜನಸಾಮಾನ್ಯರಿಗೆ ನಿಲುಕದೇ ಇರುವಾಗ ಮತ್ತು ಬರುಬರುತ್ತ ಜೈನತ್ವ 
ಕೆಲ ಅವೈಜ್ಞಾನಿಕತೆಗಳನ್ನು ರೂಪಿಸಿಕೊಂಡಂತೆ ಅದು ತನ್ನ ಪ್ರಚಾರತೆ ಕಳೆದುಕೊಳ್ಳಬೇಕಾಗಿ 
ಬಂತು. ಆದರೆ ಜೈನಮತತತ್ವದ ಪ್ರಭಾವ ವೀರಶೈವರ ಮೇಲಾಗಿಲ್ಲವೆಂದು ಹೇಳಲಿಕ್ಕಾ 
ಗದು. ವೀರಶೈವ ಆಧ್ಯಾತ್ಮಿಕಸಂಸತ್ತಾಗಿದ್ದು ಅನುಭಾವಮಂಟಪದ ರಚನೆಯೂ ಜೈನರ 
ಸಮವಸರಣಮಂಟಪವನ್ನು ಹೋಲುವುದು. 

ಜೈನರ ಸಮವಸರಣಮಂಟಪಕ್ಕೂ. ವೀರಶೈವರ ಅನುಭಾವಮಂಟಪಕ್ಕೂ 
ಅನೇಕ ರೀತಿಯ ಸಂಬಂಧಗಳಿವೆ. ರಚನೆ, ಮಾದರಿ, ಉದ್ದೇಶ ಮೊದಲಾದ ಅಂಶ 
ಗಳಲ್ಲಿ ಸಾಮ್ಯತೆಗಳಿವೆ. ಅಂತೆಯೇ ಅನುಭಾವಮಂಟಪಕ್ಕೆ. ಜೈನರ ಸಮವಸರಣ 
ಮಂಟಪವೂ ಪ್ರೇರಣ ಒದಗಿಸಿದೆ ಎಂದು ee ಜಲ್‌ 
ರಚನೆಯ ಹಿನ್ನೆಲೆಯಲ್ಲಿರುವ ವಾದ- ಜಿಜ್ಞಾಸೆಗಳೇ ಸಮವಸರಣಮಂಟಪ ಕುರಿತೂ 
ಇವೆ. ಆರಂಭದಲ್ಲಿ ಸಮವಸ ಕ್‌ೆ ಬಯಲಾಗಿತ್ತು ಅನುಭಾವಮಂಟಪವೂ 
ಬಯಲೇ ಆಗಿದ್ದು ಮುಂದೆ ಅವು (ಸಮವಸರಣಮಂಟಪ) ಜಿನಾಲಯಗಳಾದಂತೆ 
ಅನುಭಾವಮಂಟಪ ಮಹಾಮನೆಯಾಗಿ ಶೂನ್ಯಪೀಠವಾಗಿರುವುದು ಗಮನಿಸಬೇಳು 


೧೦೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ವೃಷಭಾದಿ ವ್ಯಕ್ತಿಗಳಿರುವಂತೆ ಶರಣರಿದ್ದಾರೆ. ಎರಡೂ ಕಡೆ ತಾತ್ವಿಕ ಸೈದ್ದಾಂತಿಕ ಚರ್ಚೆ 
ನೆರವೇರುತ್ತಿದ್ದವು. ಮೇಲ್ನೋಟಕ್ಕೆ ವರೂ ಆಧ್ಯಾತ್ಮಿಕ ನೆಲೆಯೇ ಹೊಂದಿದ್ದರೂ 
ಮನುಕುಲದ ಒಳಿತಿಗಾಗಿ ಕೈ ಕೈಗೊಳ್ಳ ಬೇಕಾದ ಕ್ರಮ ಹಾಗೂ ಸಾಮಾಜಿಕ ಸಂಘಟನೆಗೆ 
ಹೆಚ್ಚು ಒತ್ತು ಹಹ ಗಮನಿಸಬೇಕು. 

ವೀರಶೈವರಲ್ಲಿ ಬರುವ ೭೭೦ ಅಮರಗಣಂಗಳು, ಮುಕಾತ್ನರು, ಅನುಭಾವಿ 
ಶರಣರು, ಕಾಯಕ- ದಾಸೋಹ ಜೀವಿಗಳು ಮೊದಲಾದ ವಿವರಗಳಿಗೆ ಸಮಾ 
ನಾಂತರದಲ್ಲಿ ಜೈನರ ಸಮವಸರಣಮಂಟಪದಲ್ಲಿ ಸತ್ಯರು, ಸಾತ್ವಿಕರು, ಮಹಾ 
ಜ್ಞಾನಿಗಳು, ಗಣಗಳು ಕಂಡುಬರುತಾರೆ. 

ಸಮವಸರಣಮಂಟಪದ ರಚನೆಯ ಹಿನ್ನೆಲೆಯೂ ಜೈನ ಪುರಾಣಗಳು ವಿವರ 
ಗಳನ್ನು ಒದಗಿಸಿದಂತೆ ವೀರಶೈವ ಕೃತಿಗಳು ಅನುಭಾವಮಂಟಪದ ವಿವರಗಳನ್ನು 
ಒದಗಿಸುತ್ತವೆ (ಅನುಭಾವಮಂಟಪದ ರಚನೆಯ ಹೆಚ್ಚಿನ ವಿವರಗಳಿಗಾಗಿ: ಅನುಭಾವ 
ಮಂಟಪ ಅಸ್ತಿತ್ವ ಕುರಿತ ಭಾಗ ಗಮನಿಸಬೇಕು). ಬಹುಮುಖ್ಯವಾಗಿ ಸಮವಸರಣ 
ಮಂಟಪದ ವಿಸ್ತೀರ್ಣ ನಿಯೋಜನೆಯಾಗಿದ್ದಂತೆ ಅನುಭಾವಮಂಟಪದ ವಿಸೀರ್ಣವೂ 
ಅಷ್ಟೇ ಆಗಿದ್ದು ಗಮನಾರ್ಹ. 

ಜೈನರಲ್ಲಿ ಕಂಡುಬರುವ ಸಾಂಕೇತಿಕ ಹಾಗೂ ಒಮ್ಮೊಮ್ಮೆ ಅತಿಶಯೋಕ್ತಿ 
ಸಂಖ್ಯಾವಿವರಗಳು ಅನುಭಾವ ಮಂಟಪದಲ್ಲಿ ಸಹ ಕಂಡುಬರುತ್ತದೆ. ಸಮವಸರಣ 
ಮಂಟಪದಲ್ಲಿ ಜಿನ ಮುಖ್ಯವಾದರೆ, ಇಲ್ಲಿ ಜೀವ ಮುಖ್ಯನಾಗುತಾನೆ. ಸಮವಸರಣ 
ಮಂಟಪ ಹಾಗೂ ಅನುಭಾವಮಂಟಪ ಈ ಎರಡೂ ವೇದಿಕೆಗಳು ಸಮಾನತೆ 
ಹಾಗೂ ತಾತ್ವಿಕ ತಳಹದಿಯನ್ನು ಹೊಂದಿವೆ. ಹಾಗಾಗಿ ಈ ಎರಡೂ ವೇದಿಕೆಗಳು 
ಎಶ್ವ ಮಾನವ. ಪ್ರೇಮವನ್ನೂ ಹೊಂದಿವೆ. 


ಇವುಗಳಲ್ಲದೆ ಜೈನರ ಸಮವಸರಣಮಂಟಪಕ್ಕೂ, ಬಸವಾದಿ ಶರಣರ 
ಅನುಭಾವಮಂಟಪ ಕ್ಕೂ ಇನ್ನೂ ಅನೇಕ ರೀತಿಯ ಸಾಮ್ಯ ತೆಗಳರುವುದನ್ನು ಗಮನಿಸ 
ಬಹುದು. ಅವುಗಳನ್ನು: ಸ್ಥೂಲವಾಗಿ ಈ ರೀತಿ ಪಟ್ಟಿ sist 


ಸಮವಸರಣಮಂಟಪ ಅನುಭಾವಮಂಟಪ 


೧. ಜೈನರಲ್ಲಿ ಸಿಂಹಪೀಠದ ಪರಿಕಲ್ಪನೆ ಇದೆ. ೧. ಶರಣರಲ್ಲಿ ಶೂನ್ಯಪೀಠದ ಪರಿಕಲ್ಪನೆ 
ಇದೆ. 

ಹ ತತ್ವ- ಜಿಜ್ಞಾಸೆ ಸಿಯ ಜನಬುನಿಗಳದುರೆ 4 ತಾತ್ವಿಕ ಚಿಂತನೆಯ ನಿವೇದಕರಾಗಿ 
ಅನುಭಾವಿ ಶರಣರಿದ್ದಾರೆ. 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೧೦೫ 


೩. ಲೌಕಿಕ ರಚನೆ ಅಧ್ಯಾತ್ಮಿಕ ಉದ್ದೇಶ ಹೊಂದಿದೆ. ೩. ಲೌಕಿಕ ರಚನೆ ಅಧ್ಯಾತ್ಮಿಕ ಉದ್ದೇಶ ಹೊಂದಿದೆ. 


೪. ಈ ಪರಿಕಲ್ಪನೆಯ ರೂವಾರಿ ವೃಷಭ. ೪. ಅನುಭಾವ ಮಂಟಪದ ಪರಿಕಲ್ಪನೆಯ ರೂವಾರಿ 
ಬಸವಣ್ಣ ಮತ್ತು ಅವನ ಒಡನಾಡಿಗಳು. 

೫. ಬ್ರಹ್ಮಾಂಡವೇ ಪಿಂಡಾಂಡದ ಪ್ರತಿರೂಪ ೫. ಪಿಂಡಾಂಡವೇ ಬ್ರಹ್ಮಾಂಡದ, ಪ್ರತಿರೂಪ 

ವಾಗಿದ್ದಂತಿದೆ. ವಾಗಿದ್ದಂತಿದೆ. 

೬. ಬಯಲು ವೇದಿಕೆ. ೬. ಬಯಲು ವೇದಿಕೆ. 


೭. ಸಿಂಹಪೀಠವು ತ್ರಿಪೀಠಗಳ ಮೇಲೆ ರಚನೆ ೭. ಶೂನ್ಯಪೀಠವು ಉಪ್ಪರಿಗೆ ಶಿಖರಗಳ ಮೇಲಿದ್ದು 

ಯಾಗಿದ್ದು ಮಣಿಖಚಿತವಾದ ಸೋಪಾನಗಳಿವೆ. ಮಣಿಖಚಿತವಾದ ಷಟ್‌ಸ್ಥಲವೆಂಬ ಸೋಪಾನ 
ಗಳನ್ನು ಹೊಂದಿದೆ. 

೮. ಸಿಂಹಪೀಠಾಧಿಪತಿ ತೀರ್ಥಂಕರ. ೮. ಶೂನ್ಯಸಿಂಹಾಸನ ಪೀಠಾಧಿಪತಿ ಅಲ್ಲಮ. 

೯. ತೀರ್ಥಂಕರ ಸಹಸ್ರದಳ ಕಮಲದ ಮೇಲೆ ೯. ಅಲ್ಲಮ ಅಷ್ಟದಳ ಕಮಲದ (ಸಹಸ್ರದಳ 

ನಾಲ್ಕು ಬೆರಳು ಅಂತರದ ಮೇಲೆ ಆಸೀನ. ಕಮಲವೆಂಬ ವಿಚಾರವೂ ಇದೆ)ಬಯಲು 
ಗದ್ದುಗೆ ಮೇಲೆ ಆಸೀನ. 

೧೦. ತ್ರಿಕಾಲಜ್ಞಾನಿಯ ಸಿಂಹಾಸನ ಪೀಠ. ೧೦. ಸುಜ್ಞಾನಿಯ ಸಿಂಹಾಸನ, ಶೂನ್ಯಪೀಠ, 

ನ ಅಂಬರಾಸನ, ಬಯಲು ಸಿಂಹಾಸನ. 

೧೧. ಮಂಟಪದ ಒಳಗೆ ಎಂಟು ಮುಖ್ಯ ೧೧. ಉಪ್ಪರದ ಗುಡಿ ತೋರಣ, ಅಷ್ಟದ್ವಾರ 

ಭಾಗಗಳು : ಪ್ರಾಕಾರಗಳು, ಗುಡಿಗೋಪುರ ದಂಗಡಿ, ಧ್ವಜ ರಾಜಬೀದಿಗಳುಂಟು (ಶೂನ್ಯ 

ಗಳು, ಕೋಟೆ, ಧ್ವಜಗಳಿವೆ (ಪುರಾಣಗಳ ಸಂಪಾದನೆ ಮೂಲದಿಂದ). 

೧೨. ಮಂಟಪದ ಒಳಗೆ ದ್ವಾದಶ ಗಣಗಳ ೧೨. ಇಲ್ಲಿ ಅವರ ಗಣಂಗಳು ಅನುಭಾವಿ ಶರಣರು 

ಜನರಿರುತ್ತಾರೆ ಮತ್ತು ಸಕಲ ಜೀವಜಂತು ಇರುತ್ತಾರೆ (ದ್ವಾದಶ ಗಣಗಳ ಉಲ್ಲೇಖವೂ 


ಗಳಿರುತವೆ. ಬರುತ್ತದೆ. ಆದರೆ ಜೀವ ರಾಶಿಗಳ ಪ್ರಸ್ತಾಪ 
ಇಲ್ಲಿಲ್ಲ). 

೧೩. ಆಲಯ, ದ್ವಾರ ಮಂಟಪ ೧೩. ಆಲಯ, ದ್ವಾರ, ಕಂಬ, ಪೌಳಿ, ಮೇಲುಪರಿಗೆ, 

ಮೊದಲಾದ ಒಳರಚನೆಗಳಿದ್ದು ಬಯಲು ಆಸನ ಮೊದಲಾದವು ಸೇರಿದ್ದು ಮಂಟಪವನ್ನು 

ಜಿನಾಲಯದಂತೆ ಕಂಡುಬರುತ್ತದೆ. ಮಠವೆಂದೂ ಕರೆಯಲಾಗಿದೆ. ಬಯಲು ಗದ್ದುಗೆ 
ಯಿದೆ. 


೧೪. ಸ್ಪಟಿಕ ಚಂದ್ರಾಕಾಂತಶಿಲೆಯ ಬಳಕೆಯಿದೆ. ೧೪. ಧವಳಾಲಯವಿದೆ. 
೧೫. ಕೆಲ ವರ್ಣನೆಗಳಲ್ಲಿ ಅತಿಶಯತೆ, ೧೫. ಅತಿಶಯತೆ, ಅಲೌಕಿಕತೆಯೊಂದಿಗೆ 
ಅಲ್‌ೌಕಿಕತೆಗಳಿವೆ. ಬೆಡಗಿನ ಛಾಯೆಯಿದೆ. 


೧೦೬ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೧೬. ಇದೊಂದು ಸಾಮಾಜಿಕ ಧಾರ್ಮಿಕ ೧೬. ಇದು ಸಮಾಜೋ-ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆ 


ಸಂಸೆ, ಯಾಗಿದ್ದು ಸಾಹಿತ್ಯಕೃಷಿ ಸಹ ನೆರವೇರುತಿತ್ತು 
೧೭. ಇದೊಂದು ವ್ಯವಸ್ಥಿತವಾದ ೧೭. ಇಡೀ ಕಲ್ಯಾಣಪುರವೇ ಸಾಕ್ಷಿಯಾಗಿದ್ದು ಮಹಾ 
ಯೋಜನೆಯ ಮಾದರಿಯಂತಿದೆ. ಮನೆಗಳೇ ಅನುಭಾವಮಂಟಪಗಳಾಗಿದ್ದವು. 
೧೮. ದಿವ್ಯದ್ವನಿ. ೧೮. ಮಾತೆಂಬುದು ಜ್ಯೋತಿರ್ಲಿಂಗ. 


೧೯. ಮೂರ್ತರೂಪದ (ಜಿನಾಲಯ) ೧೯. ಅಮೂರ್ತರೂಪದ (ಅನುಭಾವಮಂಟಪದ 
ಪರಿಕಲ್ಪನೆ. ಸಂಸ್ಥೆ) ಪರಿಕಲ್ಪನೆ. 


ಹೀಗೆ ಹಲವಾರು ಅಂಶಗಳಲ್ಲಿ ಸಾಮ್ಯತೆ ಕಂಡುಬಂದಿದ್ದರೂ ಈ ಎರಡೂ 
ವೇದಿಕೆಗಳ ಕಾಲಘಟ್ಟಗಳು ಮಾತ್ರ ಭನ್ನಭಿನ್ನವಾದವುಗಳಾಗಿವೆ. ಭಿನ್ನ ಭಿನ್ನ ಧಾರ್ಮಿಕ 
ಸಿದ್ಧಾಂತಗಳನ್ನು ರೂಪಿಸಿಕೊಂಡವುಗಳಾಗಿವೆ. ಹಾಗಾಗಿ ಈ ಎರಡೂ ಧ್ರುವಗಳು 
ಎಲ್ಲೋ ಒಂದೆಡೆ ಸೇರಿದಂತೆ ಕಂಡು ಬಂದರೆ ಅದು ಅತಿಶಯೋಕ್ತಿ ಏನಲ್ಲ 
ಸಾಮಾನ್ಯವಾಗಿ ವೀರಶೈವ ಎಂದರೆ ಸರ್ವ- ಧರ್ಮ-ತತ್ವ ಸಿದ್ಧಾಂತಗಳ ಸಾರರೂಪ 
ವಾಗಿ ಪ್ರತ್ಯೇಕ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಂಡಿದೆ. ಹಲವಾರು ಸಿದ್ಧಾಂತಗಳು 
ಇದರಲ್ಲಿ ಅಡಕವಾಗಿವೆ. ಜೈನಧರ್ಮವೂ ಇದಕ್ಕೆ ಹೊರತಾಗಿಲ್ಲ 


% kok kk kk 





ಶಾ ಬೌದ್ಧಸಂಘ, ಜೈನರ ಸಮವಸರಣಮಂಟಪ ಮತ್ತು 
I ಸೈದ್ದಾಂತಿಕ ನೆಲೆಗಳು : 





ಡ್ರಾಮ ಧರ್ಮಗಳು ಹಲವು ಸಿದ್ದಾಂತಗಳನ್ನು ಚರ್ಚಿಸಿವೆ. ಅದರಲ್ಲಿ ಅತ್ಯಂತ 

ಮುಖ ಚರ್ಚೆ- ಚಿಂತನೆಗಳೆಂದರೆ; ಸೃಷ್ಟಿ ಹುಟ್ಟು ಸಾವು, ಆತ್ಯ ಪುನರ್ಜನ್ಯ 
ನನ್‌ ಮತ್ತು ಮಾಯೆ ಮೊದಲಾದ ಅಂಶಗಳು. ತೆ ವಿಧಾನವನ್ನು Ne ಕ ಎಲ್ಲ 
ಧರ್ಮಗಳೂ ಚರ್ಚಿಸಿವೆ. ಎಲ್ಲ ಧರ್ಮಗಳ ತತ್ವ-ಸಿದ್ದಾಂತಗಳ ಚರ್ಚೆಯ ಗುರಿ 
ಒಂದೇ ಆಗಿದ್ದರೂ ಭಿನ್ನಭಿನ್ನ ಮಾರ್ಗಗಳ ಮೂಲಕ ಚರ್ಚಿಸಿದ್ದಾರೆ. ಆದರೆ 
ಅವರೆಲ್ಲರ ಸತ್ಯದ ಸಾಕ್ಷಾತ್ಕಾರ ಒಂದೇ. ಏಕೆಂದರೆ ನಮಗಿರುವ ಸೃಷ್ಟಿಯೂ ಒಂದೇ. 
ಸತ್ಯವೂ ಒಂದೇ. ನೋಡುವ ಕಣ್ಣು ಬೇರೆಬೇರೆಯಾದರೂ ದೃಷ್ಟಿ ಮಾತ್ರ ಒಂದೇ. 
ಈ ನೆಲೆಯಲ್ಲಿ ಬೌದ್ಧ ಸಂಘ, ಜೈನರ ಸಮವಸರಣಮಂಟಪ ಮತ್ತು ಅನುಭಾವ 
ಮಂಟಪದ ಸಿದ್ದಾಂತಗಳ ಚರ್ಚೆ ಪ್ರಸುತವೆನಿಸುತ್ತದೆ. 


ಆತ್ಮದ ಪರಿಕಲ್ಪನೆ : 


ಆತ್ಮವನ್ನು ಕುರಿತು ಚಿಂತಿಸದ ಧರ್ಮದರ್ಶನಗಳೇ ಜಗತಿನಲ್ಲಿಲ್ಲ ಆತ್ಮವೆನ್ನು 
ವುದು Ae ಅಮೂರ್ತ ಪರಿಕಲನೆ. ಅದೊಂದು ಮನೋಧರ್ಮ ಸಹಿ 
ಬಲವಾದ ನಂಬಿಕೆ. ಆತ್ಮವನ್ನು ಕುರಿತು ಎರಡು ರೀತಿಯ ಜಿಜ್ಞಾಸೆಗಳಿವೆ. ಒಂದು 
ಆತ್ಮವು ಸಾವನ್ನು ಮೀರಿದ್ದು ಅದ್ದರಿಂದ ಎಲ್ಲರೂ ಆತ್ಮತತ್ವವನ್ನು ಒಪ್ಪಿಕೊಳ್ಳುತ್ತಾರೆ. 
ಇನ್ನೊಂದು ತ ಹ ಆತ್ಮತತ್ವವನ್ನು ನಿರಾಕರಿಸುತ್ತವೆ. "3ಲವರಿಗೆ ಆತ್ಮವು 
ನಿತ್ಯ ಬ ಮತ್ತೆ ಕೆಲವರಿಗೆ ಆತ್ಮ ಅನಿತ್ಯ ವ ಹಿನ್ನೆಲೆಯಲ್ಲಿ ಸಂಘ, ಜೂ 
ಸ! ಮತ್ತು RE ನಿಲುವುಗಳನ್ನು ಗಮನಿಸುವುದು ಸೂಕ್ತ 


ಬೌದ್ದರ ಸಂಘ - ಆತ್ಮದ ಪರಿಕಲನೆ : 


ಇವರು ಆತ್ಮತತ್ವ ವನ್ನು ಒಪ್ಪುವುದಿಲ್ಲ " "ಬುದ್ದನು ಸಕಲ ದುಷ್ಕಾರ್ಯ ಮತ್ತು 
ದುಷ್ಟವೃತ್ತಿಗೆ ಮೂಲದಲ್ಲಿ ಆತ್ಮವಾದವನ್ನೇ ಹ8ಔವಂಬುದಾಗಿ RR ಆತ್ಮವೆಂಬ 
ವೆ ಇರುವಿಕೆಯನ್ನು ನಿರಾಕರಿಸುತಾನೆ. ಬದಲಿಗೆ ಮಾನಸಿಕ ಅನುಭವ 


೧೦೮ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಮತ್ತು ವಿಭಿನ್ನ ಪ್ರವೃತಿಗಳನ್ನು ಸ್ವೀಕರಿಸುತಾನೆ. ಆದರೆ ಆತ್ಮವನ್ನು ಅವರ ಸಂಪಾತ 
(ಸಮೂಹ) ದಿಂದ ಬೇರೆಯಾದ ಪದಾರ್ಥವೆಂಬುದಾಗಿ ಬುದ್ಧ ಅಂಗೀಕರಿಸುವು 
ದಿಲ್ವ ಆತ್ಮವು ಪ್ರತ್ಯಕ್ಷ ಗೋಚರವಾದ ಮಾನಸಿಕ ಪ್ರವೃತ್ತಿಗಳ ಪುಂಜ ಮಾತ್ರವಾಗಿರು 
ತದೆ.'' (ನಂ ಆತ್ಮವೆಂದರೆ ನಾಮರೂಪದ ಸಂಜ್ಞೆ ಇಲ್ಲಿ ಸಂಜ್ಞೆಎಂದರೆ ನಾಲ್ಕು 
ಭೂತಗಳಿಂದ ತಯಾರಾದ ರೂಪ ಮಾತ್ರ. ಆತ್ಮ ಹೇಗೆ ಅನಿತ್ಯವೋ ಜಗತ್ತು ಮತ್ತು 
ಸಂಬಂಧಗಳು ಅನಿತ್ಯವಾಗಿದ್ದು ಕ್ಷಣಿಕವಾಗಿವೆ. ಆದ್ದರಿಂದ ಆತ್ಮವೆಂಬುದಿಲ್ಲವೆಂದು 
ಪ್ರತಿಪಾದಿತವಾಗಿದೆ. 


ಜೈನರ ಸಮವಸರಣಮಂಟಪ - ಆತ್ಮದ ಪರಿಕಲ್ಪನೆ : 


ಇಲ್ಲಿ ಆತ್ಮದ ಅಸಿತ್ರವನ್ನು ಒಪ್ಪಿಕೊಳ್ಳಲಾಗಿದೆ. ಜೀವಿಯ ಶುದ್ಧರೂಪವೇ ಆತ್ವ 
ಅದು ತಾನಾಗಿಯೇ ಇದ್ದಿರುತ್ತದೆ. ಆದರೆ ಜೀವಿಯ ಕರ್ಮಗಳು ಆತ್ಮನನ್ನು ಬಂಧಿಸಿ 
ರುತ್ತದೆ. ಅದು (ಆತ್ಸ) ಅನಾದಿ, ಅನಂತ. ಜೈನರ ಪ್ರಕಾರ ಆತ್ಮವೆನ್ನುವುದು 
ಭೋಕ್ರವೂ ಕರ್ತೃವೂ ಆಗಿರುತದೆ. ಜೀವಾತ್ಮನು ಪ್ರಯತ್ನದ ಮೂಲಕ ಪರಮಾತ್ಮ 
ನಾಗುತಾನೆ. ಅದಕ್ಕೆ ಅವನು ರತ್ನತ್ರಯಗಳಿಗೆ ಒಳಗಾಗಬೇಕು. ಕೇವಲಜ್ಞಾನ ಪಡೆದು 
ಮುಕ್ತರಾದ ಆತ್ಮವನ್ನು ಅರ್ಹಂತವೆಂದು ಕರೆಯಲಾಗಿದೆ. ಹೀಗೆ ಆತ್ಮತತ್ವವನ್ನು 
ಜೈನರ ಸಮವಸರಣಮಂಟಪ ಒಪ್ಪಿಕೊಂಡಿದೆ. 


ಅನುಭಾವಮಂಟಪ : ಆತ್ಮದ ಪರಿಕಲ್ಪನೆ 


ಶರಣರು ಆತ್ಮತತ್ವವನ್ನು ಒಪ್ಪಿಕೊಳ್ಳುತಾರೆ. ಇಲ್ಲಿ ಆತ್ಮವೆಂದರೆ ಲಿಂಗದಿಂದ 
ಹೊರಹೊಮ್ಮಿದ ಜೀವದ ಅನುರೂಪ ಎಂದರ್ಥ. ಶರಣರ ಪ್ರಕಾರ ಜೀವವೆಂದರೆ 
ವಿಶ್ವನಿಯಂತ್ರವಾದ ಲಿಂಗದಿಂದ ಹುಟ್ಟಿರುತ್ತದೆ. ಆತ್ಮವು ದೇಹರೂಪ ಪಡೆದೊಡನೆ 
ಮಲತ್ರ ಯಕ್ಕೆ ಒಳಗಾಗಿ ಸಂಕುಚಿತವಾಗುತ್ತದೆ. ಇಷ್ಟಲಿಂಗವು ಚೈತನ್ಯರೂಪ ವಾಗಿದ್ದು 
ಜೀವಸ್ಫಷ್ಟಿ ಸಚ ಔ ಹುಟ್ಟಿಕೊಳ್ಳುತದೆ. 'ಮುಂದೆ ಹಲವ Ue ಪಡೆವ 
ಸುಖ ತ್ಲಪಿಗಳಗೆ ಆಶ್ರಯವಾಗಿ ye ಆತ್ಮದ ಅರಿವಾಗುತದೆ. ಇಲ್ಲಿ ಆತ್ಮ 
ಕೇಜ್‌ ಒಂದೇ ಬಿಂದು ಇದ್ದು ಸರ್ವವ್ಯಾ ಪಕವಾದುದಾಗಿದೆ. "ಭಿನ್ನಭಿನ್ನ ಜೀವ 
ರಾಶಿಗಳಿಗೂ ಒಂದೇ ಆತ್ವ ವ್ಯಕ್ತಿಯ (ಸಾಧಕ- ಶರಣ) ಕಿ ಕ್ರಿಯಾಶೀಲತೆಗಳ ಆಧಾರದ 
ಮೇಲೆ ಅಂತಿಮ ಸ್ಥಿತಿ ಪ ಅನುಭಾವದ ಉತುಂಗದಲ್ಲಿರುವವನು ಮುಕಾತ್ರ 
ನಾಗುತಾನೆ. ಅದನ್ನು ಲಿಂಗೈಕ್ಯ-ಶಿವ್ಧೆ ೈಕ್ಯವೆಂದು ಕರೆಯುವರು. ಅದನ್ನೇ "ಲಿಂಗಾಂಗ 
ಸಾಮರಸ್ಯ' ವೆಂದು ಕರೆಯಬಹುದಾಗಿದೆ. ಇದು ಸತ್ಯದ ಅಂತಿಮ ಪ್ರಜ್ಞೆ ಎಲ್ಲವೂ 
ಬಾ ನಿಲ್ಲುವ ಆತ್ಮದ ಸ್ಥಿತಿಯೇ ಬಯಲ ಬಯಲು. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೦೯ 
ಸಾವಿನ ಪರಿಕಲ್ಪನೆ : 


ಸಾಮಾನ್ಯವಾಗಿ ಕಾಡುವ ಸಮಸ್ಯೆಯೆಂದರೆ ಅಪರಿಹಾರ್ಯವಾದ ಸಾವು. 
ಇದು ಸಕಲ ಜಡ ವ್ಯಾಪಿ NA] "ಜಾತಸ್ಯಂ ಮರಣಂ ಧೃವಂ', ಅಂದರೆ 
ಹುಟ್ಟಿದ್ದೆಲ್ಲ ಸಾಯಲೇ ಬೇಕು. or ಚರಾಚರಾ "ವಸ್ತು, ಜೀವರಾಶಿಗಳೆಲ್ಲ ಇದರ 
ಕಕ್ಷೆಯೊಳಗೆ ಬರುತವೆ. ಹಾಗಾಗಿ ಸಾವು ಮನುಕುಲವನ್ನು ಕಾಡಿದ ಬಹುದೊಡ್ಡ 
ಮತ್ತು ಅಂತಿಮ ಭಯ. ಸಾವಿನ ಕುರಿತು ಭಯವನ್ನು ಎರಡು ನೆಲೆಗಳಲ್ಲಿ ಗುರುತಿಸ 
ಬಹುದು. ಒಂದು ಸಾವಿನಿಂದ ನೋವಾಗುವುದು ಮತ್ತು ಸಾವಿನಾಚೆಗಿನ ಬದುಕು 
ಹೇಗೆ ಎಂಬುದರಿಂದ. ಎರಡನೆಯದು ಸಾವಿನ ಮೂಲಕ ವ್ಯಕ್ತಿ ಬಿಟ್ಟುಹೋಗುವ 
ಸಂಬಂಧಗಳು, ಆಸ್ತಿ ಮತ್ತು ಕ್ಹಯವಾಗುವ ದೇಹ ಸಾವನ್ನು ಗೆಲ್ಲುವ ಅನಾದಿಕಾಲ 
ದಿಂದಲೂ ನಡೆಸಿದ ಮನುಷ್ಯನ ಪ್ರಯತ್ನಗಳೆಲ್ಲ ಫಲಕಾರಿಯಾಗಲಿಲ್ಲ. ಬದಲಾಗಿ 
ಸಾವಿನ ಸುತ್ತ ಅಂತೆಕಂತೆ ಪುರಾಣಕತೆಗಳೇ ಹೆಚ್ಚಾಗಿ ಹುಟ್ಟಿಕೊಂಡವು. ಆದ್ದರಿಂದ 
ಎಲ್ಲ ಧರ್ಮ, ತತ್ವ, ಹಾಗೂ ದರ್ಶನಗಳು ಸಾವನ್ನು ಕುರಿತು ಚಿಂತಿಸಿವೆ. ಅವುಗಳಲ್ಲಿ 
ಬೌದ್ವ ಜೈನ, ವೀರಶೈವಗಳ ಚಿಂತನೆ ವಿಶಿಷ್ಟವಾಗಿದೆ. 


ಬೌದ್ಧರ ಸಂಘ - ಸಾವಿನ ಪರಿಕಲ್ಪನೆ : 


ಇಲ್ಲಿ ಸಾವು ಒಂದು ಅನಿವಾರ್ಯ ಪ್ರಿಕ್ರಿಯೆ. ಅದು ಭಯದಿಂದ ಕೂಡಿರು 
ತದೆಂದು ನಂಬಲಾಗಿದೆ. ಸಾಮಾನ್ಯವಾಗಿ ಪ್ರತಿ ಜೀವಿಯ ಅಂತ್ಯ ಸಾವಿನೊಂದಿಗಿದೆ 
ಎಂದು ಸಾರುತಲೇ ಹುಟ್ಟಿದವರೆಲ್ಲ ಸಾಯಲೇಬೇಕೆಂಬ ನಿಲುವು ತಾಳಲಾಗಿದೆ. 
ಆಸೆಯೇ ದುಃಖಕ್ಕೆ ಹ ಟರ ಹಿನ್ನೆಲೆಯಲ್ಲಿ ಸಾವು ಭೌತಿಕ ಮತ್ತು ನೈತಿಕ 
ನೆಲೆಯಲ್ಲಿ ದುಃಖಕ್ಕೆ ಎಡೆಮಾಡಿಕೊಡುತದೆ. ಸಾವಿನ ಮೂಲಕ ಹೊಸ 
ಆರಂಭವಾಗಿ ಜೆ ಕರ್ಮಗಳ ಶಿಕ್ಷೆಯೂ ಆರಂಭವಾಗುತದೆಂದು ಹೇಳಲಾಗಿದೆ. 
“ಪ್ರಪಂಚದ ವಸುಗಳ ಮೇಲಿನ ಆಸೆಯನ್ನು ತೊರೆಯುವುದರ ಮೂಲಕ ಸಾವಿನ 
ಭಯವನ್ನು ಗೆಲ್ಲಬಹುದು" 197 ಎಂದು ಸಾವಿನ ಕುರಿತಿರುವ ಭಯ ಹಾಗೂ ಜಿಜ್ಞಾಸೆ ಸೆಗೆ 
ಸರಳವಾದ ಪರಿಹಾರೋಪಾದಿಯಲ್ಲಿ ದುಃಖ ನಿವಾರಣೆ ಕುರಿತು ಚರ್ಚಿಸಿದ್ದಾರೆ. 


ಜೈನರ ಸಮವಸರಣಮಂಟಪ - ಸಾವಿನ ಪರಿಕಲ್ಪನೆ : 


ಸಮವಸರಣಮಂಟಪದ ಸಾಎನ ಪರಿಕಲ್ಪನೆಯೆಂದರೆ ಸಾವು ಒಂದು ಸಹಜ 
ಹಾಗೂ ಅನಿವಾರ್ಯ ಅಂಶ. ಜೀವಿಯ ಕರ್ಮ ನಾಶವಾಗುವವರೆಗೆ ಹುಟ್ಟು-ಸಾವು 
ಗಳು ನಿರಂತರವೆಂದು ಸಾರುತ್ತಾ, ಜೀವಿ ಮಾಡಿದ ಸತ್ಯರ್ಮ ಮತ್ತು ದುಷ್ಕರ್ಮಾ 


೧೧೦ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


' ಧಾರಿತವಾದ ಹುಟ್ಟು-ಸಾವುಗಳು ಉಂಟಾಗುತ್ತವೆ. ಕೇವಲಜ್ಞಾನ ಪಡೆದವನು 
ಪಂಚಾಣುವ್ರತ ಪಾಲಿಸಿ ರತ್ನತ್ರಯ ಹೊಂದಿದ(ಪಡೆದ)ವನಿಗೆ ಕರ್ಮವಿರುವುದಿಲ್ಲ 
ಅಂತಹವನು ಮಾತ್ರ ನಿರ್ವಾಣ ಹೊಂದಲು ಸಾಧ್ಯ ಎಂದು ಗ್ರಹಿಸಲಾಗಿದೆ. 


ಅನುಭಾವಮಂಟಪ - ಸಾವಿನ ಪರಿಕಲನೆ 2 


ಅನುಭಾವಮಂಟಪದ ಶರಣರ ಸಾವಿನ ಪರಿಕಲನೆಯು ಎಲ್ಲ ಮತ ಧರ್ಮ 
ಗಳಿಗಿಂತ ಭಿನ್ನವಾಗಿದೆ. ಇಲ್ಲಿ ಸಾವು ಒಂದು ರೀತಿಯ ಅವಸಾನ. ಲಿಂಗದ ವಿನೋದ 
ದಿಂದ. ಅಂಗನಾಗುತಾನೆ ಮತ್ತು ಅಷ್ಟಾವರಣ, ಪಂಚಾಚಾರಗಳನ್ನು ಅಳವಡಿಸಿ 
ಕೊಂಡು ಷಟ್‌ಸ್ಥಲದ ಮೂಲಕ ಅಂಗವು ಲಿಂಗವಾಗುತ್ತದೆ. ಇಲ್ಲಿ ಅಂಗ ಲಿಂಗವಾಗಿ 
ಬದುಕುವುದು ಶಿವಪ್ರೀತಿಗಾಗಿ. ಹಾಗಾಗಿ ಸಾವು ಒಂದು ಪರ್ವವಿದ್ದಂತೆ. ಅದಕ್ಕೆಂದೇ 
ಬಸವಣ್ಣ ಮರಣವನ್ನು "ಮಹಾನವಮಿ' ಎಂದು ಕರೆದ. ವೀರಶೈವರಿಗೆ ಸಾವು ಒಂದು 
ವಿಜಯದ ಯಾತ್ರೆ. ಸಾವಿನ ಮೂಲಕ ಮಲತ್ರಯಕ್ಕೆ ಒಳಗಾದ ಅಂಗನು ಲಿಂಗ 
ವಾಗುತಾನೆ. ಸಾವು ಬರೀ ಸಾವಲ್ಲ ಶಿವೈಕ್ಯ 'ಅಂದರೆ ಲಿಂಗ್ಳೈಕ್ಕ [ವೆಂದರ್ಥ. ಬಯಲಿ 
ನಲ್ಲಿ ಬಯಲಾಗಿ ನಸ ಶ್ರೇಷ್ಟ ಚಿಂತನಕ್ರಮವಾಗಿ ಇಲ್ಲಿ ಬಳಲಿಕೆ 
ರಾಗದ್ವೇಷಗಳಾವುವೂ ಇಲ್ಲ 


ಪುನರ್‌ಜನ್ಮದ ಪರಿಕಲ್ಪನೆ: 7 


ಒಂದು ದೇಹದ ಅವಸಿನದ Pa ಮತ್ತೊಂದು ದೇಹ ಸೃಷ್ಟಿಯಾಗುವ 
ಪ್ರಕ್ರಿಯೆಯಲ್ಲಿ ಆತ್ಮ ಜೀವ (ದೇಹ) ಬಿಟ್ಟು ದೇಹ ಸೇರುವುದನ್ನು ಪುನರ್‌ ಜನ್ನವೆಂದು 
ಕರೆಯಲಾಗಿದೆ. ಆತ್ಮ/ಜೀವಕ್ಕೆ ಸಾಎಲ್ಲ ಅದು ನಿತ್ಯ ಮತ್ತು ಚಿರಂತನ. ಸಕಲ 
ಜೀವರಾಶಿಗಳಲ್ಲಿ ಸನಟಕಸವ ಚೈತನ್ಯ ಕ್‌ ಗ್ರಹಿಸಲಾಗಿದೆ. ಈ ಪುನರ್‌ಜನ್ಮದ 
ಪರಿಕಲ್ಪನೆ ಬರ್ಸ, ಪಶ್ಚಿಮ ರಾಷ್ಟ್ರಗಳಲ್ಲಿ ಪ್ರಾಚೀನಕಾಲದಿಂದ ಬಂದಂತಹ ನಂಬಕೆ 
ಯಾಗಿದೆ. ಸಾಮಾನ್ಯ ವಾಗಿ ಹಿಂದೂ, ಬೌದ್ಧ ಹಾಗೂ ಜೈನ ಧರ್ಮಗಳು ಪುನರ್‌ಜನ್ಮ 
ವನ್ನು ಒಪಿಕೊಂಡರೆ, ವೀರಶೈವಧರ್ಮ ನಿರಾಕರಿಸಿದೆ. 


ಬೌದ್ಧನಂಘ - ಪುನರ್‌ಜನ್ಮದ ಪರಿಕಲ್ಪನೆ : 


ಆತ್ಮ ತತ್ವವನ್ನು ನಿರಾಕರಿಸಿದ ಬೌದ್ದಸಂಘವು ಪುನರ್‌ ಜನ್ನವನ್ನು ಒಪ್ಪಿಕೊಳ್ಳು 
ತದೆ. ಸತ್ಯ ಕುರಿತ ಅಜ್ಞಾನಿಗಳಿಗೆ ಮಾತ್ರ ಹುಟ್ಟು-ಸಾವುಗಳು ಬರುತ್ತಿತ್ತು ಉಳಿದವ 
ರಿಗೆ ಇದನ್ನು ಅನ ಯಿಸದಿರುವುದರಿಂದ ಆತ್ಮತತ್ವವನ್ನು ನಿರಾಕರಿಸಲಾಗಿದೆ. ಇಲ್ಲಿ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೧೧ 


ಆತ್ಯ ಜಗತ್ತು ಎರಡೂ ಅನಿತ್ಯವಾಗಿವೆ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿವೆ. 
ನಿರ್ವಾಣ ಹೊಂದಿದವನು ಪುನರ್‌ ಜನ್ನದಿಂದ ಮುಕನಾಗುವುದನ್ನು ವಿವರಿಸುತಾ 
ನಿರ್ವಾಣವಾಗಲು ಆರ್ಯಮಾರ್ಗಗಳಾದ ಅಷ್ಟಾಂಗಮಾರ್ಗಗಳಿಂದ ಸಾಧ್ಯ, ಇಲ್ಲ 


ದಿದ್ದರೆ ಭವಬಾಧೆ ತಪ್ಪಿದ್ದಲ್ಲವೆಂದು ಹೇಳುತ್ತಾರೆ. ಸಷವಾಗಿ ಹೇಳುವುದಾದರೆ ನಿರ್ವಾಣ 
ವನ್ನು ಹೊಂದಿದವರು ಪುನರ್‌ ಜನಕ್ಕೆ ಒಳಗಾಗುತ್ತಾರೆ (ಬೌದ್ಧ ಪುನರ್‌ ಜನ್ಮ 198). 


ಜೈನರ ಸಮವಸರಣಮಂಟಪ : ಪುನರ್‌ಜನ್ಮದ ಪರಿಕಲ್ಪನೆ 


ಕೇವಲಜ್ಞಾನ ಪಡೆಯದವರಿಗೆ ಮಾತ್ರ ಪುನರ್‌ಜನ್ಮವಿದೆ ಎಂಬ ವಾದವನ್ನು 
ಮಂಡಿಸುತ್ತಲೇ ಪುನರ್‌ಜನ್ಮವನ್ನು ಒಪ್ಪಿಕೊಳ್ಳಲಾಗಿದೆ. ಪುನರ್‌ಜನ್ನವು ಅನಾದಿ 
ಯಾಗಿದ್ದು ಅನಂತದವರೆಗೆ ಇರುವಂತಹದ್ದಾಗಿದೆ. ಮನುಷ್ಯನ ಕರ್ಮಗಳು ಆತ್ಮ 
ವನ್ನು ಕಲುಷಿತಗೊಳಿಸುವ ಮೂಲಕ ಹೆಚ್ಚು ಕರ್ಮದ ಅಣುಗಳು ಸೃಷ್ಟಿಯಾಗುತವೆ. 
ಕರ್ಮವು ಭೌತ ಶರೀರ ಸಂಬಂಧಿಯಾದ್ದರಿಂದ ಆತ್ಮವನ್ನು ಬಂಧಿಸಿ ಅದು ಪುನರ್‌ 
ಜನ್ಮಕ್ಕೆ ಕಾರಣವಾಗುತ್ತದೆ. ಆದರೆ ರತ್ನತ್ರಯಗಳಾದ ಸಮ್ಯಕ ಚಾರಿತ್ರ್ಯ, ಸಮ್ಯಕ್‌ 
ಜ್ಞಾನ, ಸಮ್ಯಕ್‌ದರ್ಶನಗಳ ಮೂಲಕ ಜೀವಿಯ ಕರ್ಮಕ್ಷಯವಾಗುತ್ತವೆ. “ಆ 
ಮೂಲಕ ಮೋಕ್ಷ ಪ್ರಾಪವಾಗುವುದೆಂಬ ನಂಬಿಕೆಯೊಂದಿಗೆ ಅನಂತಜ್ಞಾನ, ಅನಂತ 
ವೀರ್ಯ, ಅನಂತಶ್ರದ್ದಾ ಮತ್ತು ಅನಂತಶಾಂತತೆ ಎಂಬ ಅನಂತಚತುಷ್ಟಯವನ್ನು ಆತ್ಮವು 
ಮುಕಾವಸ್ಥೆಯಲ್ಲಿ ಪಡೆಯುವುದು. ಇಲ್ಲವಾದಲ್ಲಿ ಪುನರ್‌ ಜನ್ಮದ ಸಾಧ್ಯತೆಗಳಿವೆ 
ಎಂದು ಪ್ರತಿಪಾದಿಸಲಾಗಿದೆ. 


ಅನುಭಾವಮಂಟಪ - ಪುನರ್‌ಜನ್ಮದ ಪರಿಕಲ್ಪನೆ : 


ಅನುಭಾವಮಂಟಪದ ವೀರಶೈವಧರ್ಮವು ಪುನರ್‌ ಜನ್ನವನ್ನು ಸಾರಾ 
ಸಗಟಾಗಿ ಅಲ್ಲಗಳೆದಿದೆ. ಕೆಲ ವಚನಕಾರರ ಸಾಂಕೇತಿಕ ಪರಿಕಲ್ಪನೆ ಬಿಟ್ಟರೆ ಮುಂದಿನ 
ಜನ್ನವಿಲ್ಲ ಅಂಗನು ಲಿಂಗನಾದರೆ ಲಿಂಗಾಂಗಸಾಮರಸ್ಯವಾಗುತ್ತದೆ. ಅದೇ ಷಟ್‌ 
ಸ್ಥಲದ ಕೊನೆಯ ಘಟ್ಟವಾದ ಐಕ್ಯಸ್ಥಲ. ಐಕ್ಯವೆಂದರೆ ಜೀವ ಶಿವನಲ್ಲಿ ಒಂದಾಗು 
ವುದು, ಅಂದರೆ ಪಂಚಭೂತಗಳಿಂದಾದ ಜೀವ( ಜೀವಿ) ಪಂಚಭೂತಗಳಲ್ಲಿ ವಿಲೀನ 
ವಾಗುವುದೇ ಐಕ್ಯವೆಂದು ಕರೆಯಲಾಗುವುದು. ಅದನ್ನೇ ಬಯಲಿನಲ್ಲಿ ಬಯಲಾಗು 
ವುದು ಎಂದು ಪ್ರತಿಪಾದಿಸಿದರು. ಹಾಗಾಗಿ ಪರವನ್ನು ನಿರಾಕರಿಸುವ ಇಲ್ಲಿನ ತತ್ವ 
ಪುನರ್‌ ಜನ್ಮವನ್ನು ನಿರಾಕರಿಸಿದ್ದು ಉನ್ನತ ವಿಚಾರವಾಗಿದೆ. 


೧೧೨ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಹೆಣ್ಣಿನ ಪರಿಕಲ್ಪನೆ : 


ಜಗತಿನಲ್ಲಿ ಹೆಣ್ಣನ್ನು ಕುರಿತು ಚರ್ಚಿಸದ, ಚಿಂತಿಸದ ತತ್ವ ಮತ್ತು ದರ್ಶನಗಳೇ 
ಇಲ್ಲ ಪ್ರಕೃತಿ HAs) ಮಿಲಿಯನ್‌ ಜೀವರಾಶಿಗಳಲ್ಲಿ ಹೆಣ್ಣು ಗಂಡು ಎಂಬ 
ನಾ ಜೀವಿ ಅದ್ಭುತವಾದ ಸ್ಥೆ ಸೃಷ್ಟಿ ಆದರೆ ಈ ಎರಡೂ ಬಡು ಕಾಲದ 
ಜೀವನವಿಧಾನದ ಮೇಲೆ ಪ್ರಭುತ್ವ. ಸಾಧಿಸಿ ಮಾತೃಪ್ರಧಾನ, ಪಿತೃಪ್ರಧಾನವೆಂಬ 
ಹೆಗ್ಗಳಿಕೆಯನ್ನು ಪಡೆದುಕೊಳ್ಳುವಾಗ ಪ್ರತಿಷ್ಠೆಯನ್ನು ಮುಂದುಮಾಡಿಕೊಂಡು ಬೀಜ- 
ವೃಕ ನ್ಯಾ ಯವನ್ನು ಹುಟ್ಟು ಮಡ ಇದರ ಫಲವಾಗಿ ಹೆಣ್ಣು ಒಮ್ಮೆ ಆರಾಧನೆಯ 
ವಸ್ಸು ಮತ್ತೊಮ್ಮೆ ಚು ನಾಗರಿಕತೆಯ ಬೆಳವಣಿಗೆಯೊಂದಿಗೆ ವಿಲೀನವಾಗಿದ್ದಾಳೆ. 
ಆಶ್ಚರ್ಯವೆಂದರೆ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಿಗಾಗಿಯೇ ಹೆಣ್ಣು ಯಾವ 
ನಿಯಮಗಳನ್ನೂ ರಚಿಸಿದ ದಾಖಲೆಗಳಿಲ್ಲ ಆದರೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಗಂಡು 
ಹೆಣ್ಣಿಗಾಗಿ ಹಲವಾರು ರೀತಿ, ನೀತಿ- ನಿಯಮಗಳು ರಚಿತವಾಗಿರುವುದು ಚರಿತ್ರೆಯ 
ವಿಪರ್ಯಾಸ. ಹೀಗಾಗಿ ಹೆಣ್ಣನ್ನು ನೋಡುವ ದೃಷ್ಟಿಕೋನಗಳು ಭಿನ್ನವಾದವು. “ಜಗತಿನ 
ಸಕಲಸೃಷ್ಟಿಯ ಮೂಲದಲ್ಲಿರುವ ಪರತತ್ವವನ್ನು ಸ್ತ್ರೀಯ ರೂಪದಲ್ಲಿ ಕಂಡಂತಹ 
ಧಾರ್ಮಿಕ ಪಂಥಗಳ ದೃಷ್ಟಿ ಹೆಣ್ಣನ್ನು ಅತ್ಯುಚ್ಛ ಸ್ಥಾನದಲ್ಲಿರಿಸುತುದೆ. ಧಾರ್ಮಿಕ, 
ಅಧ್ಯಾತ್ಮಿಕ ಸರಗಳಲ್ಲಿ ಹೆಣ್ಣು ಒಂದು ಸ್ವತಂತ್ರ ವ್ಯಕ್ತಿಯಾಗಲಿ, ಮೋಕ್ಷದ ಹಕ್ಕು ಇರುವ 
ಮಾನವಜೀವಿ ಎಂದಾಗಲೀ, ಆತ್ಮವೆಂದಾಗಲೀ ಗುರುತಿಸದೆ ಆಕೆಯನ್ನು ನಿಕೃಷ್ಟ 
ಪ್ರಾಣಿಯಂತೆ 'ಕಾಣುವ ಧಾರ್ಮಿಕ ಪರಿಕಲ್ಪನೆಗಳು ಈ ಚರಿತ್ರೆಯ ಇನ್ನೊಂದು 
ತುದಿಯಾಗಿದೆ.'' 1 ಹೀಗೆ ಸಂಸಾರಪರವಾದ ಧರ್ಮ ದರ್ಶನಗಳಿಗೂ ಮತ್ತು 
ಸಂಸಾರವನ್ನು ಒಪ್ಪುವ ಧರ್ಮದರ್ಶನಗಳ ನಿಲುವಿನಲ್ಲಿ ಹೆಣ್ಣು ಭಿನ್ನ ಭಿನ್ನ ದೃಷ್ಟಿಯಲ್ಲಿ 
ಕಾಣಿಸಿಕೊಂಡು ನಿರ್ದಿಷ್ಟ ಸಮಾಜವೊಂದರಲ್ಲಿ ಭೇದನೀತಿಯ ದೃಷ್ಟಿ-ಧೋರಣೆಗಳ 
ಹುಟ್ಟುವಿಕೆಗೆ ಕಾರಣವಾಗಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಬೌದ್ಧರ ಸಂಘ, ಜೈನರ 
ಸಮವಸರಣ ಹಾಗೂ ಅನುಭಾವಮಂಟಪಗಳು ಹೆಣ್ಣಿನ ಬಗ್ಗೆ ತಳೆದ ನಿಲುವು 
ಎಂತಹುದು ಎಂಬುದನ್ನು ಗುರುತಿಸುವುದು ಸೂಕ್ತ 
ಬೌದ ಸಂಘ ಮತ್ತು ಹೆಣ್ಣನ ಪರಿಕಲ್ಪನೆ : 


ಎ 


ಬೌದ್ಧಧರ್ಮವು ಶ್ರವಣ ಧರ್ಮವಾದ್ದರಿಂದ ಹೆಣ್ಣಿನ ಆದರ್ಶವಾಗಲೀ, 
ಕರ್ತವ್ಯವಾಗಲಿ ಬೌದ್ಧಸಂಘದ ಚಿಂತನೆಯ ಆದ್ಯತೆಯ ಕಕ್ಷೆಯೊಳಗೆ ಬರಲಾರದ್ದು 
ಸನ್ಯಾಸ ಜೀವನ ನವನ್ನು “ಎತ್ತಿ We, ಸಹಜವಾಗಿ ಹೆಣ್ಣನ್ನು ನಿರಾಕರಿಸ 
ಫಾ ಆದರೆ ಕಾಲಾಂತರದಲ್ಲಿ ಬುದ್ಧನು ತನ್ನ ಸಂಘದಲ್ಲಿ ಹೆಣ್ಣುಸ ಸನ್ಯಾಸ ದೀಕ್ಷೆ 
ಪಡೆದರೆ ಮೋಕ್ಸಸಾಧನೆಗೆ ಯೋಗ್ಯಳೆಂದು ಪ್ರತಿಪಾದಿಸಿದನು. ಸಂಘಕ್ಕೆ ಸೇರಿದೆ. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೧೩ 


ಭಿಕ್ಷಿಣಿಯರು ಭಿಕ್ಷುಗಳೊಂದಿಗಲ್ಲದೆ ಒಂಟಿಯಾಗಿ ತಿರುಗುವಂತಿಲ್ಲ ಅಲ್ಲದೆ ಒಬ್ಬ 
ಭಿಕ್ಷಿಣಿ ನೂರು ವರ್ಷದವಳೇ ಆದರೂ ಭಿಕ್ಷುವೊಬ್ಬ ಅವನು ಅದೇ ತಾನೇ ದೀಕ್ಷೆ 
ಪಡೆದವನಾದರೂ ಅವನಿಗೆ ಎದ್ದು ನಿಂತು ಗೌರವಿಸಬೇಕು. ಹೀಗೆ ಹೆಣ್ಣು ಗಂಡು: 
ಗಳೆಂಬ ಲಿಂಗ ಭೇದ ಮೊದಲಾಗುತ್ತಿತ್ತು ವಿಶೇಷವೆಂದರೆ ಧಾರ್ಮಿಕ "ಪ್ರಸಾರ 
ಹಾಗೂ ಅಧ್ಯಾತ್ಮಿಕ ಅವಕಾಶಗಳನ್ನು ದೊರಕಿಸಿ ಕುಟುಂಬಕ್ಕೆ ಸೀಮಿತವಾದ ಹೆಣ್ಣಿನ 
ಬದುಕಿನ ಪರಿಧಿಯನ್ನು ಒಂದಿಷ್ಟು ಹೆಚ್ಚಿಸಿತು. ಆ ಬರ್‌ ಹೆಣ್ಣು ಮೋಕೆ 
ಅಡ್ಡಿಯಲ್ಲವೆಂದು ಸಂಘ ಪ್ರತಿಪಾದಿಸಿತು. "ಹೆಣ್ಣಿಗ ವೈವಾಹಿಕ ಬಂಧನದ ಬಡುಗಡೆ 
ಮಾಡಿತು. ಅಲ್ಲದೆ ಭಿನ್ನಭಿನ್ನ ಸರದ ಅಂದರೆ ಕನ್ನೆಯರು, ಸಂಸಾರ ತ್ಯಾಗ ಮಾಡಿದ 
ವರು, ಎವಾಹವನ್ನು ಧಿಕ್ಕರಸಿದವರು ಮೊದಲಾದವರು ಸಂಘದಲ್ಲಿ ಸೇರಿದರು. 
ಆದರೂ ಸಹ ಹೆಣ್ಣನ್ನು ಅನುಮಾನದಿಂದ ನೋಡುವುದು ನಿಲ್ಲಲಿಲ್ಲ ಹೀಗೆ ಬೌದ್ಧ 
ಸಂಘವು ಹೆಣ್ಣನ್ನು ಹರು ಮಿತಿಗಳ ಮಧ್ಯೆಯೂ ಉದಾತ್ರೀಕರಿಸಿರುವುದು. 
ಕಂಡುಬರುತದೆ. 


ಜೈನರ ಸಮವಸರಣಮಂಟಪ : ಹೆಣ್ಣಿನ ಪರಿಕಲ್ಪನೆ 


ಜೈನಧರ್ಮವೂ ಸಹ ಒಂದು ಶ್ರವಣ ಧರ್ಮವಾಗಿದ್ದು ಹೆಣ್ಣಿನ ಆದರ್ಶ 
ಹಾಗೂ ಕರ್ತವ್ಯಕ್ಕೆ ಹೆಚ್ಚು ಲಕ್ಷ್ಯವಹಿಸಿದ್ದು ಕಂಡುಬರುವುದಿಲ್ಲ ದೀಕ್ಷೆ ಇಲ್ಲದೆ ಹೆಣ್ಣಿಗೆ 
ಮೋಕ್ಪವಿಲ್ಲವೆಂದು ಪ್ರತಿಪಾದಿಸಹೊರಟ ಜೈನಧರ್ಮ, ಅದರ ಸಮವಸರಣ 
ಮಂಟಪದಲ್ಲಿ ಹೆಣ್ಣಿಗೆ ಆದ್ಯತೆ ನೀಡಿದ ಬಗ್ಗೆ ಉಲ್ಲೇಖಗಳೇ ಇಲ್ಲ ದಿಗಂಬರ 
ಜೈನಪಂಥವು ಸ್ವೀಗೆ ಅದೇ ಜನ್ನದಲ್ಲಿ ಮೋಕ್ಷವಿಲ್ಲವೆಂಬ ಮಾತಿನ ಹಿಂದಿರುವ 
ಉದ್ದೇಶ ಎಂದರೆ ಹೆಣ್ಣು ಮೋಕ್ಷಕ್ಕೆ ಅರ್ಹಳಲ್ಲ ಮುಂದೆ ಅವಳು ಭವಾವಳಿಯನ್ನು 
ದಾಟಿ ಗಂಡಿನ ಸೇವೆಯನ್ನು ಮಾಡಿದಾಗ ಗಂಡಾಗಿ ಮೋಕ್ಷ ಪಡೆಯಬಹುದೆಂಬ 
ಆಶಯ ಹೊಂದಿತ್ತು ಶ್ವೇತಾಂಬರದಲ್ಲಿ ಹೆಣ್ಣು ಮೋಕ್ಷಕ್ಕೆ ಅಡ್ಡಿಯಲ್ಲವೆಂದು ಪ್ರತಿ 
ಪಾದಿಸಿತು. ಇಲ್ಲಿಯೂ ವಿವಾಹವನ್ನು ಕಡ್ಡಾಯಗೊಳಿಸಲಿಲ್ಲ ಬದಲಾಗಿ ಮದುವೆ 
ಒಂದು ಬಂಧನವೆಂಬಂತೆ ಪ್ರತಿಪಾದಿಸಿ ಅದರಿಂದ ಮುಕವಾಗುವಂತೆ ಬೋಧಿಸ 
ಲಾಯಿತು. ಇದರಿಂದ ಕುಟುಂಬದ ಸಂಕಷ್ಟಗಳಿಂದ ಪಾರಾಗಲು ಇದೊಂದು 
ಅನುಕೂಲಮಾರ್ಗವಾಗಿ ಪರಿಣಮಿಸಿತು. ಆದರೂ ಹೆಣ್ಣಿನ ಬಗ್ಗೆ ಇರುವ ಜೈನರ 
ದೃಷ್ಟಿಕೋನವೆಂದರೆ ""ವಂಚಕತನವು ಸ್ತ್ರೀ ಸಹಜ ಗುಣ. ತಪಸ್ಸು ಧ್ಯಾನ, ಸಂಚಾರ 
ಮತು ಧರ್ಮೊೋಪದೇಶಗಳು ಸಾಧುಗಳ ಸಹಜ ಗುಣ'' 119 ಎಂಬ ಲಿಂಗಭೇದ 
ನೀತಿ ಹೆಣ್ಣಿನ ಪರಿಕಲ್ಪನೆಗೆ ಕುರಿತು ಸಾಕ್ಷಿಯಾಗಿದೆ. 


೧೧೬ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ವಿರುದ್ಧ ಮಾತನಾಡುವ, ವನ ಹ ಟೀಸ್‌ನ ಚರ್ಚೆಯ ಸಾರ ಎಂದರೆ ಸತ್ಯ 
ಮತು ವಿಚಾರವಾದ. ಸಾಂಘಿಕ ರೂಪದಲ್ಲಿ ನಡೆಸುವ ಇವನ ಸಾಮೂಹಿಕ ಸ್ರ 
ಮುಂಡೆ ಪ್ಲೇಟೋ ಅಕಾಡೆಮಿ ಸ ಮಾದರಿಯಾಯಿತು. ಕ್ರಿ.ಶ. ೧೨ನೆ 
ಶತಮಾನದ ಅನುಭಾವ ಮಂಟಪದ ತಾತ್ವಿಕ ಜಿಜ್ಞಾಸೆಗೂ ಸಾಕ್ರೆಟೀಸ್‌ನ ಚರ್ಚೆಗೂ 
ಬಹುತೇಕ ಹೋಲಿಕೆಗಳಿರುವುದು ಗಮನಾರ್ಹ. 


೨.೪.೨. ಸಾಕ್ರೆಟೀಸ್‌ (ಕ್ರಿ.ಪೂ. ೪೬೯-೩೯೬)! 


ಗ್ರೀಕ್‌ ದೇಶದ ಅಥೆನ್ಸ್‌ ಒಂದು ಸಣ್ಣ ಪಟ್ಟಣವಾದರೂ ಸಾಕ್ರೆಟೀಸ್‌ ಬಹುತೇಕ 
ವಾಗಿ ಎಲ್ಲರೂ ಗುರುತಿಸುವಷ್ಟು ಪರಿಚಿತ ವ್ಯಕ್ತಿ ಜಗತ್ತಿನ ಶ್ರೇಷ್ಠ ಕುರೂಪಿಯೊಬ್ಬನು 
ಅಥೆನ್‌ನ್ನು ಬಿಟ್ಟು ಹೊರಗಿನವರನ್ನೂ ಸಹ ಆಕರ್ಷಿಸಿ ಗ್ರೀಕ್‌ನ ಇತರ ಪಟ್ಟಣ 
ಗಳಿಂದಲೂ ಅಥೆನ್ಸ್‌ಗೆ ಬರುವಂತೆ ಮಾಡಿದ್ದು ಸಾಕ್ರೆಟೀಸ್‌ನ ಸತ್ಯ ಕುರಿತ ಚರ್ಚೆ, 
ಬದುಕಿನ ವಾಸವಗಳ ಅನಾವರಣಗೊಳಿಸುವಿಕೆಗಳು ಮಾತ್ರ. ಇಂತಹ ಪ್ರಸಿದ್ಧ ವ್ಯಕ್ತಿ 
ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ 


ಸಾಕ್ರೆಟೀಸ್‌ನ ತಂದೆ ಒಬ್ಬ ಶಿಲ್ಪಿ ಅವನ ಹೆಸರು ಸಾಪ್ರೊನಿಸ್ಕಸ್‌. ತಾಯಿ 
ಫೀನಾರೀಟ. ಸೂಲಗಿತಿತನ ಮಾಡುವವಳು. ಹೆಂಡತಿ ಸಾಂತಿಪಿ. ರ್ಯ ಟೀಸ್‌ನ 
ದಾಂಪತ್ಯ ಜೀವನ ಸಾಮರಸ್ಯದಿಂದಿರಲಿಲ್ಲವೆಂಬ ಮಾತುಗಳಿವೆ. ಅದಕ್ಕೂ ಕಾರಣ 
ಗಳೆಂದರೆ ಇವನ ಕುರೂಪಿತನ ಮತ್ತು ಎಂದೂ ಆತನು ಸಮಯಕ್ಕೆ ಸರಿಯಾಗಿ 
ಮನೆಗೆ ಬರದೇ ಇರುವುದು. ಇವೆರಡೂ ಹೆಂಡತಿ ಸಾಂತಿಪಿಯನ್ನು ಗಯ್ಯಾಳಿ 
ಯನ್ನಾಗಿ ಮಾಡಿರಬೇಕು. ಇದರ ಮಧ್ಯೆ ಅವನು ಮೂರು ಮಕ್ಕಳನ್ನು ಪಡೆದುದಾಗಿ 
ಕಂಡುಬರುತ್ತದೆ.!!? ಸಾಕ್ರೆಟೀಸ್‌ನು ನಿರ್ದಿಷ್ಟವಾದ ಯಾವ ವೃತ್ತಿಯನ್ನೂ ಹೊಂದಿರ 
ಲಿಲ್ಲ ಸ್ವಲ್ಪ ದಿನ ತಂದೆಯ ಶಿಲ್ಪವೃತ್ತಿಯನ್ನು ಅಭ್ಯಾಸ ಮಾಡಿದನು. ಮುಂದೆ ಕೆಲ 
ಕಾಲದ ನಂತರ ಅಂದರೆ ಕಿ ಕ್ರಿ.ಪೂ. ೪೩೨ರಿಂದ ಈಚೆಗೆ ಪೇಟಿಡಿಯಾ ಡೀಲಿಯ 
ಆಂಫಿಪೊಲೀಸ್‌ ಎಂಬ ಸ್ಥಳಗಳಲ್ಲಿ ನಡೆದ ಯುದ್ಧದಲ್ಲಿ ಸೈನಿಕನಾಗಿ ಕಾದಿದನು. 133 
ಇದರಿಂದಾಗಿ ಬದುಕಿನ ದಟ್ಟ ಅನುಭವವನ್ನು ಪ ಪಡೆದನು. ಸಾಕ್ರೆಟೀಸ್‌ನ ಚರ್ಚೆಯ 
ಮೂಲಕ ಕ್ರಾಂತಿಕಾರಿ ವಿಚಾರಗಳು ಹುಟ್ಟಿಕೊಂಡವು. ಸಸ ಪಟ್ಟಭದ್ರ ಹಿತಾಸಕ್ತಿ 
ಗಳಿಗೆ ಸಾಕ್ರೆಟೀಸ್‌ ನುಂಗಲಾರದ ತುತ್ತಾದ. ಮೂಲಭೂತವಾದಿಗಳ ವಿಚಾರ 
ಧಾರೆಗಳೆಲ್ಲಮೂಲೋತ್ಪಾಟನೆಗೊಂಡವು. ಈ ಮಧ್ಯೆ ಅಥೆನ್ಸ್‌ ತನ್ನಷ್ಟಕ್ಕೆ ತಾನು ಇಡೀ 
ವ್ಯವಸ್ಥೆಯಲ್ಲಿ ಸಡಿಲಿಕೆಗೊಂಡಾಗ ಸಹ ಅಲ್ಲಿನ ಮೂರ್ಹ ಜನರು ಆಡಳಿತ ವಂಶ 
ದವರು ಹಾಳಾಗುತ್ತಿರುವ ವ್ಯವಸ್ಥೆಗೆ ಕಾರಣ ಹುಡುಕುತ್ತ ಸಾಕ್ರೆಟೀಸ್‌ ನನ್ನೇ ಅಪರಾಧಿ 
ಸ್ಥಾನದಲ್ಲಿ ನಿಲ್ಲಿಸಿ ಪಮುಖ; ಮೂರು ಆಪಾದನೆಗಳನ್ನು ಹೊರಿಸಿದರು. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೧೭ 


೧. ರಾಷ್ಟ್ರೀಯ ದೇವತೆಗಳನ್ನು ಅವಮಾನಿಸಿದ್ದಾನೆ. 114 

೨. ರಾಷ್ಟ್ರೀಯ ದೇವತೆಗಳ ಸ್ಥಾನದಲ್ಲಿ ಕಲ್ಪಿತ ದೇವತೆಗಳನ್ನು ಕುಳ್ಳಿರಿಸುವ 
ಪ್ರಯತ್ನ ಮಾಡಿದ್ದಾನೆ. 

೩. ಅಥೆನ್ಸ್‌ನ ಯುವರಾಜರನ್ನೂ ಪಥಭ್ರಷ್ಟಗೊಳಿಸಿದ್ದಾನೆ. 


ಈ ಆಪಾದನೆಗಳ ಮೇರೆಗೆ ಸಾಕ್ರೆಟೀಸ್‌ನನ್ನು "ಹೆಮ್‌ಲಾಕ್‌' ಎಂಬ ಸಸ್ಯ 
ಎಷ ಕೊಟ್ಟು ಕೊಲ್ಲಲಾಯಿತು. ಇಂಥ ಘೋರ ಶಿಕ್ಷೆಗೆ ಗುರಿಯಾದ ಸಾಕ್ರೆಟೀಸ್‌ 
ಸಾವಿನ ಕೊನೆಯ ಕ್ಷಣಗಳಲ್ಲಿ ಸಹ ವಿಚಲಿತನಾಗಲಿಲ್ಲ ಬದಲಾಗಿ ವಿಷಪ್ರಾಶನದ 
ನಂತರ ತಿರುಗಾಡಿದನು. ಅಷ್ಟೊಂದು ಕ್ರಿಯಾಶೀಲನಾಗಿದ್ದ ಅವನು ಸಾವು ಬದುಕಿನ 
ಜಂಜಾಟಗಳ ಬಿಡುಗಡೆಯೇ ಮುಕ್ತಿಯೆಂದು ಭಾವಿಸಿದ. 


೨.೪.೩. ಸಾಕ್ರೆಟೀಸ್‌ ಚರ್ಚೆ - ಅನುಭಾವಮಂಟಪ : 


ಸಾಕ್ರೆಟೀಸನು ನಡೆಸಿದ ಚರ್ಚೆಯ ನೆಲೆಗಳಿಗೂ ಅನುಭಾವ ಮಂಟಪದಲ್ಲಿ 
ನಡೆದ ತಾತ್ವಿಕ ಚರ್ಚೆಗಳಿಗೂ ಮೇಲ್ನೋಟಕ್ಕೆ ಸಂಬಂಧ ಇಲ್ಲವೆಂದು ಕಂಡು 
ಬರುತದೆ. ಈ ಎರಡೂ ಚರ್ಚೆಗಳ ಕಾಲ, ದೇಶ, ಪರಿಸರ ಮತ್ತು ಹಿನ್ನೆಲೆಗಳಲ್ಲಿ 
ಅನಂತ ಭಿನ್ನತೆಗಳಿವೆ. ಸಾಕ್ರೆಟೀಸನು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದರೆ, ಅನುಭಾವ 
ಮಂಟಪ ಮಧ್ಯಕಾಲೀನಕ್ಕೆ ಸಂಬಂಧಿಸಿದೆ. ಅನುಭಾವಮಂಟಪವು ಅಧ್ಯಾತ್ಮ 
ಮೂಲದ ಚರ್ಚೆ ನಡೆಸಿದರೆ ಸಾಕ್ರೆಟೀಸನು ವಿಚಾರ ಮೂಲದ ಚರ್ಚೆ ನಡೆಸಿದನು. 
ಅನುಭಾವಮಂಟಪಕ್ಕೆ ಸಮಾನ ಮನಸಿನವರು ಸದಸ್ಯರಾದರೆ ಸಾಕ್ರೆಟೀಸಿನ ಚರ್ಚೆಗೆ 
ವಿಭಿನ್ನ ಮನಸ್ಸುಳ್ಳ ಜನರು ಚರ್ಚೆಯಲ್ಲಿ ಭಾಗಿಗಳಾಗುತ್ತಿದ್ದರು. ಇಷ್ಟೆಲ್ಲ ವ್ಯತ್ಯಾಸ 
ಗಳಿದ್ದರೂ ಅನುಭಾವಮಂಟಪ ಮತ್ತು ಸಾಕ್ರೆಟೀಸ್‌ರ ಚರ್ಚೆಯ ಹಿಂದಿರುವ 
ಮೂಲ ಉದ್ದೇಶ ಮತ್ತು ಆಶಯಗಳು ಒಂದೇ ಆಗಿವೆ. ಮಾನವತಾವಾದವನ್ನು 
ಪ್ರತಿಪಾದಿಸುವ, ಜೀವನವನ್ನು ಪ್ರೀತಿಸುವ ಮತ್ತು ಸತ್ಯವನ್ನು ಸಾಕ್ಷಾತ್ವರಿಸುವ 
ವೈಚಾರಿಕ ಹೋರಾಟವೆ ಎರಡೂ ಚರ್ಚೆಯ ಕೇಂದ್ರ ನೆಲೆಗಳಾಗಿವೆ. 

ಸಾಕ್ರೆಟೀಸ್‌ನ ಒಟ್ಟು ಚರ್ಚೆಯಲ್ಲಿ ಸಂದೇಹ ಪದ್ಧತಿ, ವಾದ-ವಿವಾದ ಪದ್ಧತಿ, 
ಪ್ರತ್ಯಯಾತ್ಮಕ ಪದ್ಧತಿಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಈ ಚರ್ಚೆಗಳನ್ನು ಎರಡು ನೆಲೆ 
ಗಳಲ್ಲಿ ಗುರುತಿಸಬಹುದು. ಒಂದು ವೈಜ್ಞಾನಿಕ ಪಾತಳಿಯ ವೈಚಾರಿಕ ನೆಲೆಯದ್ದು, 
ಇನ್ನೊಂದು ನೈತಿಕ ನೆಲೆಯದ್ದು 

ಅನುಭಾವಮಂಟಪದ ಒಟ್ಟು ವಾದಗಳು ಅಧ್ಯಾತ್ಮ ಮೂಲದವೆಂದು ಕಂಡು 
ಬಂದರೂ ಅದು ವಿಚಾರವಾದ ಹಾಗೂ ನೈತಿಕತೆಯನ್ನು ಪ್ರಧಾನವಾಗಿ ಚರ್ಚಿಸಿದೆ. 


೨.೫. ಪ್ಲೇಟೋ ಅಕಾಡೆಮಿ ಮತ್ತು ಅನುಭಾವಮಂಟಪ : 








೨.೫.೧. ಹಿನ್ನೆಲೆ p 


ಸಂಘಟನೆ ಹಾಗೂ ಸಂಘರ್ಷಗಳ ಮೂಲ ಉದ್ದೇಶ ಆದರ್ಶ ಸಮಾಜ 
ವೊಂದರ ಕಲ್ಪನೆ ಕಟ್ಟಿಕೊಡುವುದಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಸಂಘಟನೆ 
ಗಳು, ಸಂಘರ್ಷಗಳು ಪ್ರಾಚೀನ ಕಾಲದಿಂದಲೂ ನೆರವೇರುತಲೇ ಬಂದಿದ್ದರೂ, 
ಆದರ್ಶ ಸಮಾಜ ರೂಪುಗೊಳ್ಳುವುದು ಅಪೂರ್ಣವಾಗಿಯೇ ಉಳಿದಿದೆ. ಅದಕ್ಕೆ 
ಮನುಷ್ಯನಲ್ಲಿರುವ ದ್ವಂದ್ವತೆಗಳೇ ಕಾರಣವೆನ್ನಬಹುದು. ಕೆಲವರಿಗೆ ವಾಸವ ಸಮಾಜ 
ಇಷ್ಟವಾದರೆ ಮತ್ತೆ ಕೆಲವರಿಗೆ ಆದರ್ಶ ಸಮಾಜ ಇಷ್ಟವಾಗಬಹುದು. 

ಸಮಾಜ, ಸಂಘಟನೆ ಮತ್ತು ರಾಜ್ಯಗಳ ಪರಿಕಲ್ಪನೆಗೆ ಮೂರ್ತ ಅರ್ಥವನ್ನು 
ಕಲ್ಪಿಸಿದವರು ಗ್ರೀಕರೇ. ಗ್ರೀಕ್‌ನ ತಾತ್ವಿಕ ಚರಿತ್ರೆಯಲ್ಲಿಯೆ ಈ ವಾಸ್ತವ ಆದರ್ಶವೆಂಬ 
ದ್ವಂದ್ವತೆಗಳಿವೆ. ಕೆಲವರು ವಾಸ್ತವವಾದಿ ರಾಜ್ಯ ಕಟ್ಟಬಯಸಿದರೆ ಮತ್ತೆ ಕೆಲವರು 
ಆದರ್ಶರಾಜ್ಯ ಕಟ್ಟಲು ಅಪೇಕ್ಷೆ ಪಟ್ಟರು. ಆದರ್ಶರಾಜ್ಯದ ಕಲ್ಪನೆಯ ಮೂಲಕ ತನ್ನ 
ಪರಿಕಲ್ಪನೆ ಸಾಕಾರಗೊಳಿಸಲು ಒಂದು ವೇದಿಕೆಯನ್ನು ರಚಿಸಿ ಅದಕ್ಕೆ "ಅಕಾಡೆಮಿ' 
ಎಂದು ಹೆಸರು ಕೊಟ್ಟ ಶ್ರೇಷ್ಠ ತತ್ವಜ್ಞಾನಿಯೆಂದರೆ ಪ್ಲೇಟೋ. 

ಪ್ಲೇಟೋನ ಆದರ್ಶರಾಜ್ಯವೆಂದರೆ ಸಮತಾವಾದದ ಪ್ರತಿಪಾದನೆಯೇ ಆಗಿದೆ. 
ಆ ಮೂಲಕ ಮನುಕುಲದ ಬದುಕನ್ನು ಪೂರ್ಣಗೊಳಿಸುವ ನೆಲೆಯಲ್ಲಿ ವೈಚಾರಿಕ 
ವಾದ, ತಾತ್ವಿಕವಾದ, ಪರಿಶುದ್ಧ ಸಮಾಜ(ರಾಜ್ಯ) ವೊಂದನ್ನು ಕಟ್ಟ ಬಯಸಿದನು. 

ಪ್ಲೇಟೋ ಅಕಾಡೆಮಿಯೊಂದನ್ನು ಸ್ಥಾಪಿಸಲು ಮತ್ತು ಸಮಕಾಲೀನ ವ್ಯವಸ್ಥೆಗೆ 
ಭಿನ್ನವಾದ ಈ ಆದರ್ಶ ರಾಜ್ಯದ ಕಲ್ಪನೆಯನ್ನು ಕಟ್ಟಿಕೊಳ್ಳಲು ಮುಖ್ಯ ಕಾರಣ 
ವೆಂದರೆ, ತನ್ನ ಗುರುವಾಗಿದ್ದ ಸಾಕ್ರೆಟೀಸನ ಸಾವು. ಈ ಕಾಲಕ್ಕೆ ಇಡೀ ವ್ಯವಸ್ಥೆ 
ಮೂರ್ಪರ ಸಾಮ್ರಾಜ್ಯವಾಗಿ ಕಂಡುಬಂದಿತ್ತು ಅದನ್ನು ಪ್ರತಿಭಟಿಸಲು ಅಕಾಡೆಮಿ 
ಯನ್ನು ಸ್ಥಾಪಿಸಿದ್ದು ಚಾರಿತ್ರಿಕವಾಗಿ ಮಹತ್ವದ ಸಂಗತಿ. 
೨.೫.೨. ಪ್ಲೇಟೊ (ಕ್ರಿ.ಪೂ. ೪೨೮-೩೪೭) 


್‌ಿ 


ಶ್ರೇಷ್ಠ ದಾರ್ಶನಿಕ, ಚಿಂತಕನಾದ ಪ್ಲೇಟೋ ಶ್ರೇಷ್ಠ ತತ್ವಜ್ಞಾನಿಯೂ ಆಗಿದ್ದನು. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೨೧ 


ಪ್ಲೇಟೋನ ಒಟ್ಟಾರೆ ವಿದ್ವತ್ತು ಚಿಂತನೆಗಳು ಸಾಕ್ರೆಟೀಸನ ಮೂಲಕ ಬಳುವಳಿಯಾಗಿ 
ಬಂದಂತಿವೆ. ಮುಂದೆ ಶ್ರೇಷ್ಠ ತತ್ವಜ್ಞಾನಿಯಾದ ಅರಿಸ್ಟಾಟಲ್‌ಗೆ ಪ್ಲೇಟೋ ಗುರುವಾಗಿ 
ದ್ದನು. ಜಗತ್ತಿನ ತತ್ವಜ್ಞಾನಿಗಳ ತತ್ವಗಳಿಗೆಲ್ಲ ಈ ಮೂರು ವ್ಯಕಿತ್ವಗಳ ಚಿಂತನಕ್ರಮವೇ 
ಆಧಾರಸಂಭವಾಗಿರುವುದು ಚರಿತ್ರೆಯ ಸತ್ಯಗಳಲ್ಲಿ ಒಂದು. ""ಈ ಮೂವರು 
ಮಹಾನುಭಾವರು ಚಿರಸ್ನ್ಮರಣೀಯರು. ಪ್ರಾಚೀನ ಗ್ರೀಕ್‌ ಸಂಸ್ಕೃ ತಿಯ ಚಿಂತಾಮಣಿ 
ಗಳು. ಅಷ್ಟೇ ಅಲ್ಲ ಪ್ರಪಂಚ ಕಂಡ ಅಚ್ಚರಿ ಪಡುವ ಪ್ರಯ ವ್ರತ ಗುರು-ಶಿಷ್ಯ 
ಪರಂಪರೆಗೆ ಸೇರಿದವರು. ಪಾಶ್ಚಾತ್ಯ ವಿದ್ವತ್‌ ಪ್ರಪಂಚದ ಮಹಾನ್‌ ದಿಗ್ಗಜರು. 
ಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಪರಿಣತಿಯನ್ನು ಪಡೆದ ಅಭ್ಭತಿಗಳು. "ಜ್ಞಾನ 
ಭಂಡಾರವನ್ನು ಸೂರೆಗೈದ ದಾರ್ಶನಿಕತ್ರಯರು.'' !!7 ಎಂಬ ಮಾತುಗಳು ತುಂಬಾ 
ವಾಸವವೆನ್ನಬಹುದು. ಚಿಂತಕ ಪ್ಲೇಟೋ ಅಥೆನ್‌ನ ಉಚ್ಚ ಹಾಗೂ ಶ್ರೀಮಂತ 
ಕುಲದಲ್ಲಿ ಜನಿಸಿದವನು. ಸಣ್ಣ ವಯಸಿನಲ್ಲಿ ತನ್ನ ಬುದ್ಧಿಶಕ್ತಿಯಿಂದ ಜಗತ್ತಿನ 
ವಿದ್ವಾಂಸರ ಗಮನ ಸೆಳೆದ ವ್ಯಕ್ತಿ ವಯಸಿಗೆ ಮೀರಿದ ಬುದ್ಧಿ ತತ್ವಜ್ಞಾನದ ಪಾಂಡಿತ್ಯ 
ಅವನಲ್ಲಿದ್ದು ತತ್ವಶಾಸ್ತ್ರ ನೀತಿಶಾಸ್ತ್ರ ತರ್ಕಶಾಸ್ತ್ರ ಗಣಿತ, ಸಾಹಿತ, "ಸಂಗೀತ ಇತ್ಯಾದಿ 
ವಿಷಯಗಳಲ್ಲಿ ಇ ಪಾಂಡಿತ್ಯ. cs ಉತಮ hs 
ಸುರದ್ರೂಪಿ, ಐಶಾಲ ಸದೃಢಬಾಹು ಹೊಂದಿದ್ದರಿಂದ ಪ್ಲೇಟೋ ಎಂಬ ಹೆಸರು 
ಅನ ನ್ರರ್ಥಕವಾಗಿದೆ. "" ಪ್ಲೇಟೋರವರ ಮೂಲ ಹಸರು ಅರಿಸ್ಟಾಟಲ್ಸ್‌ ಎಂದಿತ್ತು ೫318 
ಮಲ್ಪಯುದ್ಧದಲ್ಲಿ ಎತ್ತಿದ. ೈ. ದೇಶಕ್ಕಾಗಿ ಹೋರಾಡಿದ ಕೀರ್ತಿ ಇವನ ರದು. ಹಾಗಾಗಿ 
ಪ್ಲೇಟೋ ಕವಿಯಾಗಿ. ಕಲಿಯಾಗಿ, ತತ್ತಜ್ಞಾನಿಯಾಗಿ, ಮಹಾದಾರ್ಶನಿಕನಾಗಿ, ಎಲ್ಲರ 
ಆಕರ್ಷಣೆಗೆ ಒಳಗಾದವನು. ಪ್ಲೇಟೋನ ಮೂಲ ನೆಲೆಯಾದ ಅಥೆನ್‌ನ ಆಳ್ವಿಕೆ 
ಮತ್ತು ಆಡಳಿತವ್ಯವಸ್ಥೆಯಲ್ಲಿನ ಲೋಪ- ದೋಷಗಳ ಫಲವಾಗಿ ಬುದ್ಧಿಜೀವಿ ಚಿಂತಕ 
ನಾಗಿದ್ದ ಸಾಕ್ರೆಟೀಸ್‌ ಸಾಯಬೇಕಾಗಿ ಬಂದುದರಿಂದ ಅತ್ಯಂತ ನೋವುಂಡ ಪ್ಲೇಟೋ 
ತತ್ಕಾಲದ ರಾಜಕಾರಣದಲ್ಲಿ ಜಿಗುಪ್ಸೆ ತಾಳಿ ಅಥೆನ್‌ನ್ನು ತೊರೆದು ಮೆಗರಾ, ಸಿರಿನ್‌, 
ಈಜಪ್ರ ಸಿರಾಕಸ್‌ ಮೊದಲಾದ ದೇಶಗಳನ್ನು ರದ ಸುಮಾರು ೧೨ ವರ್ಷಗಳ 
ಕಾಲ ತಮನ ಮಾಡಿದನು. ಆ ಮೂಲಕ ಅಪಾರ ಜ್ಞಾನಾನುಭವಗಳನ್ನು 
ಸಂಪಾದನೆ ಮಾಡಿಕೊಂಡು ಅಥೆನ್‌ಗೆ ಬನನ ಇತಿಪೋಕ್ರಿಟೊ, 
ಅಪೋಲಜಿ, ಫಿಲಿಬಸ್‌ ಮೊದಲಾದ ಮೂವತಾರು ಕೃತಿಗಳನ್ನು ರಚಿಸಿದನು. 
ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ರಿಪಬ್ಲಿಕ್‌, ಪೊಲಿಟಿಕ್ಸ್‌ ೫ ಸ್ಟೇಟ್ಸ್‌ 
ಮ್ಯಾನ್‌, ಲಾಜ್‌. ಪ್ಲೇಟೋ ""ಆದರ್ಶ-ರಾಜ್ಯ'' ಪ್ರತಿಪಾದಿಸಿದನು. ಶಿಕ್ಷಣಕ್ಕೆ 
ಅತ್ತ ೦ತ ಮಹತ್ವವನ್ನು ನೀಡಿ ಅಕಾಡೆಮಿಯೊಂದನ್ನು ಸ್ವಾಪಿಸಿದನು. ಶಾಸ್ತ್ರಾಭ್ಯಾಸ, 
aT ಸ ನಿರ್ವಹಣೆ ಮತ್ತು ಗ್ರಂಥರಚನೆಯಲ್ಲಿ ತುಂಬು ಸ 
ನಡೆಸಿ, ತನ್ನ ಎಂಭತೊಂದನೆಯ ವಯಸ್ಸಿನಲ್ಲೆ pi ಹೊಂದಿದನು. 


೧೨೪ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ದಲ್ಲ ಬದಲಿಗೆ ಸಮಾಜದ ಆಶೋತರ ಈಡೇರಿಕೆಗಾಗಿ ಮತ್ತು ಸಾಮಾಜಿಕ ಅರಿವಿ 
ನಿಂದ ಸಹಜ ಪ್ರವೃತ್ತಿಯನ್ನು ಹೊಂದರು ಇರುವ ಸಾಮಾಜಕ ಪ್ರಕ್ರಿಯೆಯಾಗಿ ಅದು 
ನೆರವಾಗಿದೆ. ಪ್ಲೇಟೋ ಅಕಾಡೆಮಿಯ ಶಿಕ್ಷಣದ ಗುರಿಗಳು ಇವು : 

೧. ಆತ್ಮವಿಕಾಸದ ಸಲುವಾಗಿ ಅದನ್ನು ತಕ್ಕ ಪರಿಸರದೊಡನೆ ಸ್ಪಂದಿಸುವುದು. 

೨. ಆತ್ಮವು ಹೊಂದಿದ ಕಣ್ಣನ್ನು ಬೆಳಕಿನೆಡೆಗೆ ತಿರುಗಿಸುವುದು. 

೩. ಮನಸ್ಸಿನ ರೋಗವನ್ನು ಮನಸ್ಸಿನ ಔಷಧಿಯಿಂದ ಚಿಕಿತ್ಸೆ ನೀಡಲು 
ಪ್ರಯತ್ನಿಸುವುದು. 

೪. ಆತ್ಮದಲ್ಲಿ ಅಪ್ರಕಟಿತ ವಸ್ತುಗಳ ಪೈಕಿ ಉತ್ತಮವಾದ ವಸ್ತುಗಳನ್ನು ಹೊರ 
ತರುವುದು. ಮರಳು (5886) ಉಸುಕನ್ನು ಚಿನ್ನದಲ್ಲಿ ಪರಿವರ್ತಿಸುವುದು. 

೫. ಸಾರ್ವತ್ರಿಕ ಕಲ್ಯಾಣವನ್ನು ಕಾಪಾಡಿ ಹಕ್ಕುಗಳ ಮತ್ತು ಕರ್ತವ್ಯಗಳ ಬಗ್ಗೆ 
ವ್ಯಕ್ತಿಯನ್ನು ತರಬೆಚಿಗೊಳಿಸುವುದು. 


೬. ದುರ್ಗುಣಿಯನ್ನು ಸದ್ಗುಣಿಯಾಗಿ ಪರಿವರ್ತಿಸಿ ಒಳ್ಳೆಯದೆಂಬುದರ 
*ಲ್ಪನೆಯನ್ನು ಮನಗಾಣಿಸುವುದು 

೭. ಆಳುವವರಲ್ಲಿ ಮುತ್ತದ್ದಿತನ, ಸತ್ಯ, ನ್ಯಾಯ, ದೈರ್ಯ, ಬುದ್ಧಿ ಸ್ಪೃತಿಶಕ್ತಿ 
ವಿವೇಕ, ಗಾಂಭೀರ್ಯ, ಶಿಷ್ಟಾಚಾರ ನ. "ಗುಣಗಳನ್ನು ಬೆಳೆಸುವುದು. 120 

ಇವೇ ತತ್ವ ಮತ್ತು ಉದ್ದೇಶಗಳನ್ನು ಅನುಭಾವಮಂಟಪವು ಹೊಂದಿದ್ದು ವ್ಯಕ್ತಿ 
ಸಮಾಜವನ್ನು ಪರಿಶುದ್ಧಗೊಳಿಸುವಲ್ಲಿ ಬಾಹ್ಯಕ್ಕಿಂತ ಆಂತರಿಕ ಬೆಳವಣಿಗೆ ಮುಖ್ಯ 
ವೆಂದು ಗ್ರಹಿಸಲಾಗಿತ್ತು ವ್ಯಷ್ಟಿ ಸಮಷ್ಟಿಯ ಊರ್ದ್ವಮುಖದ ವಿಕಾಸದಲ್ಲಿ ಈ 
ಎರಡೂ ವೇದಿಕೆಗಳು ಸಮಾನ ಕಾಳಜಿ ಹೊಂದಿದವು. ಮನುಕುಲವನ್ನು ನೇರ 
ಗೊಳಿಸುವಲ್ಲಿ ಇವು ಹೆಚ್ಚು ಪ್ರಸುತವೆಂಬಂತೆ ರೂಪುಗೊಂಡಿದ್ದವು. 

ಅಕಾಡೆಮಿಯ ಪ್ರಭಾವ ಪರೋಕ್ಷವಾಗಿ ಮಾನವೀಯ ನೆಲೆಯಲ್ಲಿ ಪ್ರಭಾವ 
ಬೀರಿದ್ದನ್ನು ಅಲ್ಲಗಳೆಯಲಾಗದು. ಅನುಭಾವಮಂಟಪದ ಚರ್ಚೆಗಳು ಶೂನ್ಯ 
ಸಂಪಾದನೆಯಲ್ಲಿ ಪ್ರತಿಪಾದಿತವಾಗಿವೆ ಎಂಬುದನ್ನು ಒಪಿಕೊಳ್ಳುವುದಾದರೆ ಪ್ಲೇಟೋ 
ಸಂವಾದಕ್ಕೂ ಪ ಗೋಷ್ಠಿಗೂ ಸಾಮ್ಯವಿರುವುದನ್ನು ಆರ್‌.ಡಿ. ರಾನಡೆಯವರು 
ಹೀಗೆ ಉಲ್ಲೇಖಿಸಿದ್ದಾರೆ. "It is a very extraordinary work the dialogue in 
Sunya sampadane are planned very much on the lines of the Platonic 
dialogues” 31 ಈ ಮಾತು ವಾಸ್ತವದಲ್ಲಿ ಅನುಭಾವಮಂಟಪಕ್ಕೂ ಮತ್ತು ಪ್ಲೇಟೋ 
ಅಕಾಡೆಮಿಗೂ ಇರುವ ಸಾಮ್ಯತೆ ಮತ್ತು ಸಂಬಂಧಗಳನ್ನು ಪ್ರತಿಪಾದಿಸುತ್ತದೆ. 

ಈ ಎಲ್ಲ ಎಚಾರಧಾರೆಗಳನ್ನು ನೋಡಿದರೆ ಬಹುತೇಕ ವಿಚಾರಧಾರೆಗಳು 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೧೨೫ 


ಸೈದ್ದಾಂತಿಕ ತತ್ವ, ಭಿನ್ನಭಿನ್ನವಾದ ವಾದಗಳನ್ನು ಪ್ರತಿಪಾದಿಸುತ್ತವೆ. ಆಗ ಎಡ 
ಪಂಥೀಯ-ಬಲ ಪಂಥೀಯ, ಭೌತವಾದ- ಭಾವವಾದ, ಜಡವಾದ- ಚೇತನವಾದ 
ಮೊದಲಾದ ಭಿನ್ನತೆಗಳು ಹುಟ್ಟಿಕೊಳ್ಳುತ್ತವೆ. ಆದರೆ ವಚನಕಾರರ ಜೀವನ ಮತ್ತು 
ಸಿದ್ಧಾಂತ ವೈರಾಗ್ಯವನ್ನು ಬೋಧಿಸುವ ಪಲಾಯನವಾದವಲ್ಲ ನೆಲದ ಬದುಕನ್ನು 
ಪ್ರೀತಿಸಿ ಜೀವಮುಖಿ ತತ್ವವನ್ನು ಬದುಕಿ ಬೋಧಿಸಿದರು. ಹಾಗಾಗಿ ಅನುಭಾವ 
ಮಂಟಪದ ತಾತ್ವಿಕ ನಿಲುವೆಂದರೆ ವಸ್ತು ಮತ್ತು ಚೈತನ್ಯವನ್ನು ಭೌತ ಮತ್ತು ಭಾವ 
ವನ್ನು ಬದುಕಿನಲ್ಲಿ ಅಭಿನ್ನವೆಂದು ಕಂಡದ್ದಾಗಿದೆ. ಅದಕ್ಕಾಗಿ ಮನುಷ್ಯರ ಅಧೋ 
ಗತಿಗೆ ಕಾರಣವಾಗುವ ಪರಾವಲಂಬಿ: ಅಂಶಗಳನ್ನು ಹೊಡೆದುಹಾಕಿ ಸ್ವಾವಲಂಬನೆ 
ಗಾಗಿ ಎಲ್ಲರನ್ನೂ ಪ್ರೇರೇಪಿಸಿರುವುದು. ಬದುಕಿನ ಎಲ್ಲ ರಂಗದ ಉತ್ಪಾದನೆಗಳಿಗೆ 
"ಕಾಯಕ' ಎಂದು ಕರೆದ ಅನುಭಾವಮಂಟಪವೇ ಒಂದು ಕಮ್ಮಟಶಾಲೆ. ವಚನ 
ಕಾರರಿಗೆ ತತ್ವಸಿದ್ಧಾಂತಕ್ಕಿಂತ ಮನುಷ್ಯರೇ ಮುಖ್ಯರಾಗಿದ್ದು ಜ್ಞಾನಕ್ಕಿಂತ ನಡತೆ ಕೂಡ 
ಮುಖ್ಯವಾಗಿತ್ತು ಮನುಷ್ಯ ಮನುಷ್ಯರ ಮಧ್ಯದ ನೋವು-ನಲಿವು, ಅರಿವು-ಇರವು 
ಮೊದಲಾದ ಸಂವೇದನೆಗಳ ಅನುಸಂಧಾನ ಏರ್ಪಡುತಿದ್ದುದರಿಂದ ಅದು 
ದುಡಿವವರ ಸಂಸತಾಗಿತ್ತು ಹೀಗೆ ಬೇರೆ ತತ್ವಸಿದ್ದಾಂತ, ಧಾರ್ಮಿಕ ಸಿದ್ದಾಂತೆಗಳಿಗಾಗಿ 
ಅನುಭಾವಮಂಟಪ ಭಿನ್ನವಾಗಿ ಕಾಣಿಸುತ್ತದೆ. 


kkk kK 


ಕೊನೆಯ ಮಾತುಗಳು 


ಅನುಭಾವಮಂಟಪದ ಬಗ್ಗೆ ಇಲ್ಲಿ ಹೇಳಿರುವುದಕ್ಕಿಂತ ಹೇಳದೇ ಇರುವ 
ವಿಷಯಗಳು ಹೆಚ್ಚಾಗಿವೆ. ಅದಕ್ಕೆ ಪ್ರಸುತ ವಿಷಯದ ವಿಶಾಲವ್ಯಾಪ್ತಿ ಕಾಲ ಹಾಗೂ 
ಅಧ್ಯಯನದ ಮಿತಿಯೇ [A ಎಂಡು ಹೇಳಬಹುದು. 


ಆಧುನಿಕ ಮನುಷ್ಯನು ಸ್ವಾತಂತ್ರ ವನ್ನು ಹೆಚ್ಚು ಹೆಚ್ಚಾಗಿ ಅನುಭವಿಸುವಂತೆ 
ಹೆಚ್ಚುಹೆಚ್ಚು ಏಕಾಂಗಿ ಕೂಡ ಆಗುತ್ತಿದ್ದಾನೆಂದು. ಖ್ಯಾತ "ಮನೋವಿಜ್ಞಾನಿ ಎರಿಕ್‌ ಫ್ರಾಂ 
ಹೇಳುತ್ತಾನೆ. ಈ ಒಂಟಿತನಕ್ಕೆ ಕಾರಣ ಮನುಷ್ಯನಿಗಿರುವ ಸಾಮಾಜಿಕ ನ್ಯಾಯ ಮತ್ತು 
ಕಾಳಜಿಯ ಕೊರತೆಯೆ ಎನ್ನಬಹುದು. ಮನುಷ್ಯನ ಬದುಕಿನ ಅತ್ಯಂತ ದುರಂತದ 
ದಿನಗಳೆಂದರೆ ಅವನು ಕೊಡುವ ಪ್ರೀತಿಯನ್ನು ತೆಗೆದುಕೊಳ್ಳುವ ಮನುಷ್ಯರಿಲ್ಲದೇ 
ಇರುವುದು ಮತ್ತು ಅವರಿಗೆ ಪ್ರೀತಿಯನ್ನು ಕೊಡಲು ಮನುಷ್ಯರಿಲ್ಲದೇ ಇರುವುದು. 
ಬಸವಣ್ಣನ ಆತಂಕ ಕೂಡ ಬೇಡುವವರಿಲ್ಲದೆ ಬಡವನಾದೆ ಎಂಬಂತಿತ್ತು ಆಧುನಿಕ 
ರಿಗೆ ಹೆಚ್ಚು ಕಾಡುತ್ತಿರುವ ಇಂತಹ ಬಡತನವು ದೂರವಾಗಬೇಕಾದರೆ ಅನುಭಾವ 
ಮಂಟಪದಂತಹ ಚಟುವಟಿಕೆಗಳ ಅವಶ್ಯಕತೆ ಇದೆ. ಗೌರವ ನನಗೆ ಸಿಗಬೇಕು 
ಅಷ್ಟೇ ಅಲ್ಲ ಇತರರೂ ನನ್ನಂತೆಯೇ ಗೌರವಕ್ಕೆ ಬಾಧ್ಯರಾಗಬೇಕು ಎಂದಾಗ ಮಾತ್ರ 
ಪ್ರೀತಿಯ ಬಡತನ ಇರುವುದೇ ಇಲ್ಲ METH ಶರಣರು ಮಾಡಿದ್ದು 
ಅದನ್ನೇ. 


ಕನ್ನಡ ಸಾಹಿತ್ಯವನ್ನು ಒಟ್ಟಾರೆ ಗಮನಿಸಿದರೆ ವಚನಕಾರರ ಬಗ್ಗೆ ನಡೆದಷ್ಟು 
ಚರ್ಚೆ, ವಿಮರ್ಶೆ, Eo "ವಾಗ್ವಾದ, ಸಂವಾದಗಳು ಬೇರೆ ಸಾಹಿತ್ಯ ಪ್ರಕಾರ 
ವನ್ನು ಕುರಿತು ನಡೆದಿಲ್ಲ ನೋವಿನ ಹಲ್ಲಿಗೆ ನಾಲಿಗೆ ಪುನಃ ಪುನಃ ಹೊರಳುತ್ತದೆ ಎಂಬ 
ಮಾತು ಇಲ್ಲಿ ತುಂಬ ಪ್ರಸುತ. ಅದಕ್ಕೆ. ಮುಖ್ಯ ಕಾರಣವೆಂದರೆ ಒಂದು. ವಿಷಯ 
ವಸ್ತುವನ್ನು ಹೊದ್ದು ಗು ಜಾ KR ಅಲ್ಲಮನಂತಹ ಒಂದು ಶಕ್ತಿ 
ಇವನು ಇಡೀ ಜಗತ್ತಿನ ತತ್ವಜ್ಞಾನಿ, ದಾರ್ಶನಿಕರ ನಡೆನುಡಿ ಮತ್ತು ಜೀವನ ಪ್ರೀತಿಗೆ 
ಮಾದರಿಯಾಗಿ ಒಂದು ಹೆಚ್ಚಿ ಮುಂದೆ ನಿಲ್ಲುತಾನೆ. ಇದುವರೆಗೂ ತಿಳಿದ ಜ್ಞಾನ 
ವೈಶಾಲ್ಯದ ನಂತರವೂ ಅನುಭಾವಮಂಟಪದಂತಹ ಒಂದು ಸಂಸ್ಥೆಯನ್ನು ಚಾರಿತ್ರಿಕ 
ವಾಗಿ ತ ಜಗತ್ತು ಕಂಡುದಿಲ್ಲ ಅದಕ್ಕಾಗಿಯೇ ಇಂದು ಅನುಭಾವ ದ 
ಪರಿಕಲ್ಪನೆಯು ಅಚ್ಚರಿಯನ್ನೂ ಹುಟ್ಟಿಸುತ್ತದೆ. ಒಬ್ಬರಿಗೊಬ್ಬರು ಕನ್ನಡಿಯಾಗಿ ಒಬ್ಬರ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೨೭ 


ತಪ್ಪನ್ನು ಇನ್ನೊಬ್ಬರು ತಿದ್ದುವ ಹಾಗೂ ಏಕಕಾಲಕ್ಕೆ ಒಬ್ಬರಿಂದ ಇನ್ನೊಬ್ಬರು ಗೌರವ 
ದಿಂದ ಸ್ಫೂರ್ತಿಗೊಳ್ಳುವ ರೀತಿಯು ಮನುಕುಲ ಇರುವವರೆಗೂ ಅನುಸರಿಸ 
ಬೇಕಾದ ಮೌಲ್ಯವಾಗಿದೆ. 

ಇಂದು ಜನರ ಏಳಿಗೆಗಾಗಿ ಹುಟ್ಟಿಕೊಂಡಿರುವ ಸಂಸ್ಥೆಗಳು ತಮ್ಮ ನಿರ್ದಿಷ್ಟ 
ಗುರಿಯನ್ನು ತಲುಪಲಾಗುತ್ತಿಲ್ಲ ಅನುಭಾವ ಮಂಟಪಕ್ಕೆ ಇರುವ ಕಾಳಜಿ, ಬದ್ದತೆ 
ಇರದಿರುವುದೇ ಅದಕ್ಕೆ ಮುಖ್ಯ ಕಾರಣ. ಒಬ್ಬರಿಗೊಬ್ಬರು ಸೋಲಿಸಲು ಬೇಕಾದ 
ಎಲ್ಲ ಮಾರ್ಗಗಳನ್ನು ಅನುಸರಿಸುತ್ತಿರುವ ಇಂದಿನ ದಿನಗಳಲ್ಲಿ ಪ್ರೀತಿಯ ಮೂಲಕ 
ಸೋಲುವ ಮತ್ತು ಗೆಲ್ಲುವ ರೀತಿಯನ್ನು ಬದುಕಿ ತೋರಿದವರು ಅನುಭಾವ 
ಮಂಟಪದ ಶರಣರು. 


ಬಹುತೇಕ ಇಂದಿನ ಚಳುವಳಿಗಳಲ್ಲೆಲ್ಲ ಮನುಷ್ಯರ ಬದುಕಿನ ಯಾವುದೋ 
ಒಂದು ಕ್ಷೇತ್ರವನ್ನು ಗಮನವಿಟ್ಟು ಗುರಿ ತಲುಪಿದರೆ, ಅನುಭಾವಮಂಟಪವು 
ಆಶ್ಚರ್ಯ ಹಾಗೂ ದಿಗ್ಭ್ರಮೆಗಳನ್ನು ಹುಟ್ಟಿಸುವಷ್ಟು ಕ್ಷೇತ್ರಗಳಲ್ಲಿ ತನ್ನ ಅನುಸಂಧಾನ 
ವನ್ನು ನಡೆಸಿದೆ. ಏಕೆಂದರೆ ಭಿನ್ನಭಿನ್ನವಾದ ಅನ್ಯಜ್ಞಾನಶಿಸುಗಳು ಬದುಕಿಗೆ ಪೂರಕ 
ಗೊಳ್ಳುವಾಗ ಆಂತರಿಕ ಸಂಬಂಧವನ್ನು ಹೊಂದಿರುತವೆಂದು ತಿಳಿದವರು ಶರಣರು. 

ವಚನಕಾರರ ಮುಖ್ಯ ಒತಾಸೆ ಉತ್ತಮವಾದ, ಪರಿಶುದ್ಧವಾದ ಸಮಾಜವನ್ನು 
ಕಟ್ಟುವುದಾಗಿತ್ತು ಅದು ಆ ಕಾಲದ ಅವಶ್ಯಕ ಆಶೋತರವೂ ಆಗಿತ್ತು ಅತ್ಯಂತ 
ಜಡವಾದ ಜಿಡ್ಡುಗಟ್ಟಿದ್ದ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಒಡೆದು ಆ 
ಮೂಲಕ ಲಿಂಗ. ಜಾತಿ, ವರ್ಗ, ವರ್ಣಭೇದವಿಲ್ಲದ ಮೌಢ್ಯರಹಿತವಾದ ಸ್ತೀ 
ಸಮಾನತೆಯ ಪ್ರಗತಿಪರ ಚಲನ ಶೀಲವಾದ ಪರ್ಯಾಯ ಸಮಾಜವನ್ನು ಕಟ್ಟಿದರು. 
ಹೀಗೆ ಪರ್ಯಾಯ ಸಮಾಜವನ್ನು ಕಟ್ಟುವಾಗ ಮನೆಯನ್ನು ಮಠವಾಗಿಸಿ ಮಠವನ್ನು 
ಮಹಾಮನೆಯನ್ನಾಗಿ ಮಾಡಿದರು. ಆಗ ಜಾತಿ ಮನೆಯಿಂದ ಮಹಾಮನೆಗೆ, ಬಹು 
ದೇವೋಪಾಸನೆಯಿಂದ ಏಕದೇವೋಪಾಸನೆಗೆ, ಸ್ಥಾವರದಿಂದ ಜಂಗಮದೆಡೆಗೆ, 
ಕರ್ಮದಿಂದ ಕಾಯಕದೆಡೆಗೆ, ದಾನದಿಂದ ದಾಸೋಹದೆಡೆಗೆ, ಆಧ್ಯಾತ್ಮದಿಂದ 
ಅನುಭಾವದೆಡೆಗೆ, ವೈದಿಕ ಸಂಸ್ಕೃತಿಯಿಂದ ಗಣಸಂಸ್ಕೃತಿ ಕಡೆಗೆ, ರಾಜಧರ್ಮದಿಂದ 
ಪ್ರಜಾಧರ್ಮದೆಡೆಗೆ, ವ್ಯಷ್ಟಿಯಿಂದ ಸಮಷ್ಟಿಯೆಡೆಗೆ ಕರೆದೊಯ್ಯುವ ಪರ್ಯಾಯ 
ಸಮಾಜವನ್ನು ಅನುಭಾವಮಂಟಪದ ಮೂಲಕ ಕಟ್ಟಲಾಯಿತು. ಇದರಿಂದ ಸಾಮಾಜಿಕ 
ಸಮಾನತೆಯ ಐಕ್ಯತೆ ತರಲು ಸಾಧ್ಯವಾಗಿ ಸ್ಥಾಪಿತ ಮೌಢ್ಯಗಳು ನಿರಾಕರಣೆಗೆ 
ಒಳಗಾದವು. ಹೀಗೆ ಸೈದ್ಧಾಂತಿಕವಾಗಿ ಪರ್ಯಾಯವ್ಯವಸ್ಥೆಯನ್ನು ಕಟ್ಟಿದರಲ್ಲದೆ ಅದನ್ನು 
ಕಾಯಕ ದಾಸೋಹಗಳ ಮೂಲಕ ಪ್ರಾಯೋಗಿಕತೆಗೆ ಒಳಪಡಿಸಿದರು. 


೧೨೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಪಾರಂಪರಿಕವಾದ ಕರ್ಮಸಿದ್ದಾಂತಗಳ ಬದಲು ಅನುಭಾವಮಂಟಪ "ಕಾಯಕ- | 
ದಾಸೋಹ' ಸಂಸ್ಕೃತಿಯನ್ನು ಪರಿಚಯಿಸಿ ಅದರ ಮಹತ್ವವನ್ನು ಎತ್ತಿ ಹಿಡಿಯಿತು. 
ಅನುಭಾವಮಂಟಪದ ಸದಸ್ಯತ್ವಕ್ಕೆ ಕಾಯಕವೇ ಅರ್ಹತೆಯಾಗಿ ಪರಿಗಣಿಸಿದ್ದರಿಂದ 
ಕಾಯಕ ಕಡ್ಡಾಯವಾಯಿತು. ಅಂತೆಯೇ ಗುರು, ಲಿಂಗ, ಜಂಗಮಕ್ಕೂ ಕಾಯಕ 
ಅನಿವಾರ್ಯ. ಈ ಕಾಯಕಕ್ಕೆ ಸತ್ಯ, ಶುದ್ಧತೆಗಳು ಮಾನದಂಡವಾಗಿಸಿದ್ದರಿಂದ 
ಕಾಯಕ ಮೌಲ್ಯವಾಗಿ ಆಧ್ಯಾತ್ಮಕ್ಕೆ ಸೋಪಾನವೂ ಆಯಿತು, ಸಮತೆಗೆ ದೀಪವೂ 
ಆಯಿತು. ಹೀಗೆ ಕಾಯಕ ಆರ್ಥಿಕ ಪ್ರಗತಿಗೆ ನಾಂದಿಯಾಗಿ ದೇವರ ಪೂಜೆಗೂ 
ಮಿಗಿಲಾಯಿತು. ಆದ್ದರಿಂದ ಕಾಯಕ ಆತ್ಮಸ್ತೆ ನ್ಸೈರ್ಯ(will-pಂwr) ದೊಂದಿಗೆ ಸ್ವಾಭಿಮಾನದ 
ಬದುಕನ್ನು ಕಟ್ಟಿಕೊಟ್ಟಿತು. 

ಕಾಯಕದ ಸಾರ್ಥಕತೆ ಅಡಗಿದ್ದು ದಾಸೋಹದಲ್ಲಿ ದಾಸೋಹವು ಸಂಗ್ರಹದ 
ಅಪಮೌಲ್ಯವನ್ನು ತಡೆಗಟ್ಟಿ ಅಸಂಗ್ರಹ ತತ್ವವನ್ನು ಪ್ರತಿಪಾದಿಸುತ್ತದೆ. ಸಂಗ್ರಹ 
ವಾಗುವ ಸಾಮಾಜಿಕ ಸಂಪತ್ತು ದಾಸೋಹದಿಂದ ಮಾತ್ರ ಸಮಾನ ವಿತರಣೆಯಾಗು 
ತುದೆ. ಕಾರ್ಲ್‌ಮಾರ್ಕ್‌ ಹೇಳುವ ಈ "ಮಿಗತಾಯ ಮೌಲ್ಯ' (Surpluse Volume) 
ದಾರಿಯಿಂದ ಮಾತ್ರ ಫಲಾನುಭವಿಗಳಿಗೆ ತಲುಪಬಲ್ಲದು. ದಾಸೋಹದಿಂದ 
ವ್ಯಕ್ತಿಯು ಮಾನಸಿಕ ಧೈರ್ಯವನ್ನು ಸಾಮಾಜಿಕ ಸುರಕ್ಷತೆಯನ್ನು ಅನುಭವಿಸುತಾನೆ. 
ಏಕೆಂದರೆ ದಾಸೋಹದ ನಿಜವಾದ ಆಶಯವೇ ಅಹಂನಿರಶನ. ಹಾಗಾಗಿ "ಅಹಂ'ನ 
ಮೂಲವಾದ ದಾನದ ಬದಲಾಗಿ "ಸೋಹಂ' ಎನಿಸದ ದಾಸೋಹವನ್ನು ಅನುಭಾವ 
ಮಂಟಪ ಪ್ರಸುತಪಡಿಸಿತು. ದಾಸೋಹದ ತಾತ್ವಿಕ ನೆಲೆಗಳನ್ನು ನಿಸರ್ಗಮೂಲದ 
ಪ್ರಾಣಿ, ಪಕ್ಷಿ ಸಸ್ಯ, ಗಿಡ ಮರಗಳನ್ನೊಳಗೊಂಡ ಜೀವದ ರಾಶಿಗಳಲ್ಲಿಕಂಡುಕೊಂಡ 
ಶರಣರು, ಅವುಗಳನ್ನು ಮನುಷ್ಯರ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸು 
ತ್ತಾರೆ. ಹಾಗಾಗಿ ಸಾಮಾಜಿಕ ಸಮತೆ ಭ್ರಷ್ಟುಚಾರರಹಿತವಾದ ಚಾರಿತ್ರಿಕ ಮತ್ತು ನೈತಿಕ 
ವಾದ ಸಮಾಜ ಕಟ್ಟಲು ಸಾಧ್ಯವಾದದ್ದು ಅನುಭಾವಮಂಟಪದ ದಾಸೋಹ ತತ್ವದಿಂದ. 

ಅನುಭಾವಮಂಟಪವು ಒಂದು ಉತ್ತಮವಾದ ಶೈಕ್ಷಣಿಕ ಕ್ಷೇತ್ರವಾಗಿತ್ತು, 
ಶತಮಾನದಿಂದ ಶೋಷಣೆಗೆ ಒಳಗಾದ ಜನಸಮುದಾಯ, ಮಹಿಳೆಯರು ವಚನ- 
ರಚನೆಗೆ ಕೈಹಾಕಿರುವುದು ಚಾರಿತ್ರಿಕ ಅಪೂರ್ವವಾದದ್ದು ಅನುಭಾವಮಂಟಪದ 
ಶಿಕ್ಷಣ "ಅರಿವು' ಎಂಬರ್ಥದಲ್ಲಿ ಬಳಕೆಯಾಗಿ ವ್ಯಕ್ತಿಯಲ್ಲಿರುವ ಆಂತರಿಕ ಭಯ 
ನಿವಾರಣೆ ಮೂಲ ಕಾಳಜಿಯಾಗಿದ್ದಿತು. ವ್ಯಕಿತ್ವ ವಿಕಾಸಕ್ಕೆ ಪೂರಕವಾದ ಶಿಕ್ಷಣ 
ಅನುಭಾವಮಂಟಪದಲ್ಲಿ ನೀಡಲಾಯಿತು. ಪಾರಂಪರಿಕವಾದ ಶೈಕ್ಷಣಿಕ ನೀತಿ 
ಸಂಹಿತೆಗಳನ್ನು ಮುರಿದು ವೇದ ಓದಬಾರದ, ಕೇಳಬಾರದ, ಪಠಿಸಬಾರದ 
ಸಂದರ್ಭದಲ್ಲಿ ವೇದವನ್ನು ಒರೆಗೆ ಹಚ್ಚುವುದನ್ನು ಕಲಿಸಿದ್ದು, ಅನುಭಾವಮಂಟಪ. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೨೯ 


ವ್ಯಕಿತ್ವ ವಿಕಾಸ ಕುರಿತ ಶೈಕ್ಷಣಿಕ ಆಯಾಮಗಳಿಗೆ ಚಾರಿತ್ರಿಕ, ನೈತಿಕ ಅಂಶಗಳಿಗೆ ಹೆಚ್ಚಿನ 
ಒತ್ತು. ನೀಡಲಾಗಿತ್ತು ಅಂತೆಯೇ ನೆಲಕ್ಕೆ ನಾಲಿಗೆ ಬಂದಂತೆ ಜಸತ ಎಲ್ಲ ಸರದ 
ಜನರು ಮುಖ್ಯವಾಗಿ SNE, ಅನುಭಾವಮಂಟಪದ ಮೂಲಕ ಅಕ್ಷರ 
ಸಂಸ್ಕೃತಿಯ ದಾಸರಾದರು. ಸಾವಿರಾರು ವಚನಗಳಲ್ಲಿ ಸಾಹಿತ್ಯದ ಅಭಿವ್ಯಕಿಯಾಗಿ 
ಹೊರಹೊಮ್ಮಿದ್ದು ಗಮನಾರ್ಹ. ಅಲ್ಲದೆ, ವಚನಕಾರರು ತಮ್ಮ ರಚನೆಗೆ ದಿನನಿತ್ಯದ 
ಬದುಕನ್ನೇ ಆಕರ-ಪರಿಕರವಾಗಿ ಬಳಸಿರುವುದು ನೋಡಿದರೆ ನೆಲನಿಷ್ಠ ಬದುಕನ್ನು, 
ದೇಸಿ ಸಂಸ್ಕೃತಿಯನ್ನು ವಚನಗಳ ವಾಹಕವಾಗಿಸಿರುವುದು ಮಹತ್ವದ ಸಂಗತಿ. 

ಅನುಭಾವಮಂಟಪದ ಶರಣರು ಪರ್ಯಾಯಸಮಾಜವನ್ನು ಕಟ್ಟುವಾಗ ಅದನ್ನು 
ಧಾರ್ಮಿಕ ನೆಲೆಗಳೆ ಮೂಲಕ ಕಟ್ಟಿದರು. ಒಂದರ್ಥದಲ್ಲಿ ವಚನಕಾರರಿಗೆ ಧರ್ಮ 
ಕಂತ ಸಮಾಜವೇ ಮುಖ್ಯವಾದ್ದರಿಂದ ಧರ್ಮವನ್ನು ಕೂಡ ಸಾಮಾಜಿಕ ಒಳಿತಿನ 
ಆಶಯದಿಂದಲೇ ಕಟ್ಟಿರುವರು. ಆದ್ದರಿಂದ ಸ್ಥಾಪಿತ ಧರ್ಮದ ಪರಿಭಾಷೆಯನ್ನೇ 
ಬದಲಾಯಿಸಿ ಧರ್ಮವನ್ನೇ ಸರಳೀಕರಿಸಿ ಹೊಸ ವ್ಯಾಖ್ಯನ ಬರೆದರು. ""ದಯವೇ 
ಧರ್ಮದ ಮೂಲ'' ಎಂದು ಸಾರುವ ಮೂಲಕ ಎಲ್ಲ ಮನುಷ್ಯರಲ್ಲಿ ಏಕಸೂತ್ರ 
ದಡಿಯ ಬದುಕನ್ನು ಕಲ್ಪಿಸಿದರು. ಇಂದು ಮಾಹಿತಿ ತಂತ್ರಜ್ಞಾನಗಳ ವೇಗ ಚಲನೆಯ 
ಬದಲಾವಣೆಯಲ್ಲಿ ಕೂಡ ಅನೇಕ ಮೌಢ್ಯತೆಗಳು ಬೆಳೆಯುತ್ತಿವೆ. ಆದರೆ ಅನುಭಾವ 
ಮಂಟಪದ ಮೂಲಕ ಅತ್ಯಂತ ವೈಚಾರಿಕ, ವೈಜ್ಞಾನಿಕ ನೆಲೆಯಲ್ಲಿ ಧರ್ಮದ ತಾತ್ವಿಕ 
ಸಿದ್ದಾಂತಗಳನ್ನು ರೂಪಿಸಿ ಅವುಗಳನ್ನು ಅಚ್ಚಗನ್ನಡದ ಮೂಲಕ ಜನಸಾಮಾನ್ಯರಿಗೆ 
ಪರಿಚಯಿಸಿದರು. ಹೀಗೆ ಅನುಭಾವಮಂಟಪದ ಕಾರ್ಯಕ್ಷೇತ್ರದ ಹರವು ವಿಶಾಲ 
ವಾಗಿದೆ. 


ಇಂದು ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸಬೇಕೆಂಬ ಕೂಗು ಎಲ್ಲೆಡೆ ಕೇಳಿ 
ಬರುತ್ತಿದೆ. ಆದರೆ “೧೨ನೆ. ಶತಮಾನಕ್ಕೇ "ಸತ್ಯ ಶುದ್ಧತೆ, ಅಹಿಂಸೆ, ಮನುಷ್ಯ ಪ್ರೀತಿ, 
ಜೀವನೋತ್ಸಾಹ ಮೊದಲಾದ mi ನ ಎಲ್ಲ ಸರದ ಜನತೆಯನ್ನು ತನ್ನ 
ಒಡಲಲ್ಲಿ ಇಂಬಿಟ್ಟುಕೊಂಡ ಅನುಭಾವಮಂಟಪ ವಿಶ್ವಪ್ರಜ್ಞೆಯನ್ನು ಬೆಳೆಸಿತ್ತು. 
ಪ್ರಕೃತಿಯ ಜೀವವಿಕಾಸದ ಹಂತದಲ್ಲಿ ಮೂಡಿ ಬಂದ ಹ? ತನಗಾಗಿ ಅಷ್ಟೇ 
ಅಲ್ಲದೆ ಇತರರಿಗಾಗಿ ಬದುಕ ಬೇಕೆಂದು ಹೇಳುವುದು; ತಾನು ಇತರರಿಗೆ ಮಾವ 
ಉಪಕಾರವಲ್ಲ ಬದಲಾಗಿ ತಾನೇ ಮಾಡಿಕೊಳ್ಳುವ ಸಹಾಯವೆಂಬಂತಹ ಜರೂರಿ 
ಯನ್ನು ಅನುಭಾವಮಂಟಪ ರೂಪಿಸಿಕೊಟ್ಟಿದೆ. ಥಿ 

ಜಾಗತೀಕರಣದ ನೆರಳಲ್ಲಿ ಕೋಮುವಾದದಿಂದ ನರಳುತ್ತಿರುವ ನಮ್ಮ 

ಮಕಾಲೀನಬದುಕು ಅನುಭಾವಮಂಟಪದಂತಹ ಸಂಸ್ಥೆಗಳಿಗೆ ಮೊರೆ ಜ್‌ 
ಕಾ ಅನಿವಾರ್ಯತೆ ಇದೆ. ಏಕೆಂದರೆ ಧರ್ಮದಂತಹ ಸಂಗತಿಗಳನ್ನು ಮುಖ್ಯ 


೧೩೦ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ವಾಗಿಟ್ಟುಕೊಂಡು ಧಾರ್ಮಿಕ ಕಾರಣಕ್ಕಾಗಿ ನೆತ್ತರು ಹರಿಸುತ್ತಿರುವ ಜನರಿಗೆ ಧರ್ಮ 
ವೆಂದರೇನು ಎಂಬುದನ್ನು ತಿಳಿಸಬೇಕಾಗಿದೆ. ಇಂದಿನ ಜಗತ್ತಿನ ಎಲ್ಲ ಚಟುವಟಿಕೆಗಳ 
ಹಿಂದಿರುವ ಈ ಮನೋಭಾವಕ್ಕೆ ಧರ್ಮವೆಂದರೇನು? ಎಂದು ತಿಳಿಸಿದವರು ಮತ್ತು 
ತಿಳಿಸಿದಂತೆ ಬದುಕಿ, ನಡೆನುಡಿಯನ್ನು ಸಿದ್ದಾಂತವಾಗಿಸಿದವರು ಅನುಭಾವ ಮಂಟಪದ 
ಶರಣರು. ಧರ್ಮ ಎನ್ನುವುದು ಅವರಿಗೆ ಕಂತೆಯಾಗದೆ ಮನುಷ್ಯ-ಮನುಷ್ಯರ 
ಸಂಬಂಧಗಳನ್ನು ಉತಮಗೊಳಿಸುವ ರೀತಿಯಾಗಿದೆ. ಸಂಬಂಧಗಳ ಸಾಕ್ಟಾತ್ಕಾರವೇ 
ಅಧ್ಯಾತ್ಮವೆಂದು ಅನುಭಾವಿಗಳು ತೋರಿಸಿಕೊಟ್ಟಿದ್ದಾರೆ. ಭೂಮಿಯಾಚೆಗಾಗಲಿ 
ಬಾನಿನಾಚೆಗಾಗಲಿ ಯಾವ ಅನುಭಾವವಿಲ್ಲ ಎಂಬುದನ್ನು ಅವರು ಬಲ್ಲವರಾಗಿದ್ದರು. 

ಈ ಭುವಿ, ಬಾನುಗಳ ನಡುವಿನ ಬದುಕು ಅವರಿಗೆ ಮುಖ್ಯವಾಗಿರುವುದ 
ರಿಂದಲೇ ಅನುಭಾವಿಗಳು ಇಹದ ಬದುಕನ್ನು ಅದಮ್ಯವಾಗಿ ಪ್ರೀತಿಸಿ ಜೀವನ ಪ್ರೀತಿ 
ಯನ್ನು ಕಲಿಸಿದರು. 

ಸಾಹಿತ್ಯದ ಸೃಷ್ಟಿಗೆ ಸಾಹಿತ್ಯೇತರ ಕಾರಣಗಳನ್ನು ಮುಖ್ಯವಾಗಿಟ್ಟುಕೊಂಡು 
ಬದುಕನ್ನು ಸ್ಪರ್ಶಿಸಿದವರು ಅನುಭಾವಿಗಳು. ಸೃಜನಶೀಲತೆಯೆನ್ನುವುದು ಮಿದುಳಿ 
ನಲ್ಲಿಲ್ಲ ಹೃದಯದಲ್ಲಿದೆ ಎಂದು ಮನಗಾಣಿಸಿದವರು ವಚನಕಾರರು. ಸೃಜನ 
ಶೀಲತೆಯು ಚಲನಶೀಲವಾಗಿರಬೇಕಾದರೆ ಸಾಮೂಹಿಕಬದುಕು ಮತ್ತು ಅದರ 
ಚಟುವಟಿಕೆಗಳು ಕೂಡ ಅವಧಾರಣಾತ್ಮಕವಾಗಿರಬೇಕೆಂಬುದನ್ನು ಅವರು ಸಾಧಿಸಿ 
ತೋರಿಸಿದರು. ಅಂತೆಯೇ ವಿದ್ಯೆ ಅವರಿಗೆ ಗಿಳಿಪಾಠ ಅಲ್ಲ ಪುಟಿವ ಬದುಕಿಗೆ ಇರುವ 
ನೆಲವಾಗಿದೆ. 


ಎಶ್ವದ ಜೀವರುಗಳೆಲ್ಲ ತಮ್ಮ ಅವಶ್ಯಕತೆಗೆ ಚಾರಿತ್ರಿಕ ಒತ್ತಡಗಳನ್ನು ಎವರಿಸಿ 
ಕೊಳ್ಳುತ್ತಿರುವ ಇಂದಿನ ಸಂದರ್ಭದಲ್ಲಿ ಅನುಭಾವಮಂಟಪದಂತಹ ಸಂಸ್ಥೆಯೊಂದು 
ನಮಗಿಂದು ಜಾಗತಿಕ ಮಟ್ಟದಲ್ಲಿ ಎದ್ದು ನಿಲ್ಲಬಲ್ಲ ಶಕ್ತಿಯನ್ನು ನೀಡುತದೆ. 
ಆದ್ದರಿಂದಲೇ ಅನುಭಾವಿಗಳು ಇಂದಿಗೂ ನಮ್ಮ ನಡುವೆ ನಮ್ಮೆದುರು ನಿಂತು ಮುಖಾ 
ಮುಖಯಾಗಬೇಕಾಗಿರುವ ಕನಸನ್ನು ನಾವು ಕಾಣಬೇಕಾಗಿದೆ. 


KKK kkk 





ಕೊನೆಯ ಟಿಪ್ಪಣಿಗಳು 


1. ಸುರೇಂದ್ರರಾವ ಬಿ.; ಕರ್ನಾಟಕ ಚರಿತ್ರೆ ಸಂ. ೨, ಪು. ೨ 

2. Vijnanesvara; (ವಿಜ್ಞಾನೇಶ್ವರ ಮಿತಾಕ್ಷರ) Ed. by Sri Chandravanshi, 
Vol. 111, p-494 

3. ೬ನೇ ವಿಕ್ರಮಾದಿತ್ಯನ ಶಾಸನಗಳು ಒಂದು ಅಧ್ಯಯನ - ನಾಗಯ್ಯ ಜೆ. ಎಂ., 
ಪು. ೪ 

4. ಮಲ್ಲಾಪುರ ಬಿ.ವ್ವಿ (ಸಂ), ಚನ್ನಬಸವಣ್ಣನವರ ವಚನ ಸಂಪುಟ-೨, ವ.ಸಂ. 
೧೭೫೧, ಪು. ೬೪೬-೪೯ 

5. ಚಿದಾನಂದಮೂರ್ತಿ ಎಂ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅಸ್ಪೃಶ್ಯತೆಯ 
ಪರಿಕಲ್ಪನೆ, ಪು. ೬೯ 

6. ಶಿವಗಂಗಾ ರು-ಮ್ಹಾ; ಬಸವಣ್ಣ ಮತ್ತು ಕಾರ್ಲಮಾರ್ಕ್‌ ಒಂದು ತೌಲನಿಕ 
ಅಧ್ಯಯನ ; ಅಪ್ರಕಟಿತ ಪಿಎಚ್‌.ಡಿ. (ಸಂಶೋಧನ) ಮಹಾಪ್ರಬಂಧ, ಪು. ೭, 
ಗುಲ್ಬರ್ಗಾ ವಿಶ್ವವಿದ್ಯಾಲಯ, ೧೯೯೬ 

7. ಮಲ್ಲೇಪುರಂ ಜಿ. ವೆಂ.- ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ, ಪು. ೨೭ 

8. ಅದೇ 

9. ಬಾಲಸುಬ್ರಹ್ಮಣ್ಯ ಎನ್‌. (ಪ್ರ.ಸಂ.), ಇಂಗ್ಲಿಷು- ಕನ್ನಡ ನಿಘಂಟು ಸಂಪುಟ-&, 
ಪು. ೩೪೬೩ 

10. ತಿಪ್ಪೇರುದ್ರಸ್ವಾಮಿ ಎಚ್‌. ಶರಣರ ಅನುಭಾವ ಸಾಹಿತ್ಯ, ಪು. ೧೬೧ 

11. Hastings-James Ed., Encyclopaedia of Religion and Ethics, p-83 
12. William Benton Londa-Encyciopaedia of Britannica, Vol. XII, 
London, 1981 

13. 11800/0104 F. C.-Mysticism, New York, p-18 

14. ತಿಪ್ಪೇರುದ್ರಸ್ವಾಮಿ ಎಚ್‌.-ಶರಣರ ಅನುಭಾವ ಸಾಹಿತ್ಯ, ಪು. ೧೬೮ 


15. ವಿವರಕ್ಕಾಗಿ ನೋಡಿ ; 10072೩15%//777)/-110 of Veerashaivism, 1900 


ಗರ, ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


16. Das Gupta 5. N.-Hindu Mysticism, 0-17 

17. ದಿವಾಕರ ರಂ. ರಾ.-ಶರಣರ ಅನುಭವ ಅನುಭಾವ ಅನುಭೂತಿ - ಪು. ೩ 
18. ನರಸಿಂಹಚಾರ್ಯ ಡಿ. ಎಲ್‌. (ಪ್ರ. ಸಂ.)- ಕನ್ನಡ-ಕನ್ನಡ ನಿಘಂಟು ಸಂ. ೧, 
ಪು. ೨೪೨ 

19. ಬಸವಾರಾಧ್ಯ ಎನ್‌. (ಪ್ರ.ಸಂ.)-ಕನ್ನಡ-ಕ ರಡ ನಿಘಂಟು ಸಂ. ೭, ಪು. ೬೭೩೬ 
20. ನರಸಿಂಹಾಚಾರ್ಯ ಡಿ.ಎಲ್‌. (ಪ್ರ.ಸಂ )-ಕನ್ನಡ-ಕ ಡ ನಿಘಂಟು ಸಂ. ೧, 
ಪು. ೨೪೨ 

21. ಅದೇ, ಪು. ೨೫೬ 

22. ವೆಂಕಟಸುಬ್ಬಯ್ಯ ಜಿ. (ಪ್ರ.ಸಂ.)- ಕನ್ನಡ-ಕನ್ನಡ ನಿಘಂಟು ಸಂ. ೬, 
ಪು. ೫೫೩೫ 

23. ತಿಪ್ಪೇರುದ್ರಸ್ವಾಮಿ ಎಚ್‌.-ಶರಣರ ಅನುಭಾವ ಸಾಹಿತ್ಯ, ಪು. ೧೬೪ 

24. ಮಲ್ಲಾಪುರ ಬಿ. ವ್ಹಿ (ಸಂ)- ಪ್ರಭುದೇವರ ವಚನಸಂಪುಟ ೨ ವ.ಸಂ.೫, ಪು. ೪ 
25. ಕಲ್ಬುರ್ಗಿ ಎಂ.ಎಂ. (ಸಂ)- ಬಸವಣ್ಣನವರ ವ.ಸಂ. ೧, ವ.ಸಂ. ೭೧೭, 
ಪು. ೧೮೦ 

26. ವಿದ್ಯಾಶಂಕರ ಎಸ್‌. (ಸಂ)-ಸಿದ್ದರಾಮೇಶ್ವರ ವ.ಸಂ. ೪, ವ.ಸಂ. ೬೧೨, 
ಪು. ೧೬೯ 

ಸಿ ಪುರುಷೋತಮ ಸಿ ಜಿ.- ಯಜುರ್ವೇದ, ಪು 

28. ಆನವಟ್ಟಿ ಎಂ.ಆರ್‌. (ಅನು)- ಪ್ರಾಚೀನ ಭಾರತ, ಪು. ೪೩ 

29. ಹೆಚ್ಚಿನ ವಿವರಕ್ಕಾಗಿ ನೋಡಿ; ಸದಾಶಿವ ಕೆ.- ಭಾರತದ ಇತಿಹಾಸ, ಪು. ೧೧೨, 
೧೯೯೩ 

30. ತಿಪ್ಪೇರುದ್ರಸ್ವಾಮಿ ಎಚ್‌.-ಶರಣರ ಅನುಭಾವ ಸಾಹಿತ್ಯ ಪು. ೧೬೮ 

31. ನರಸಿಂಹಾಚಾರ್ಯ ಡಿ.ಎಲ್‌. (ಪ್ರ.ಸಂ.)- ಕನ್ನಡ-ಕನ್ನಡ ನಿಘಂಟು ಸಂ. ೧, 
ಪು. ೯೪೧ 

32. ಉಡುಪ ಯಜ್ಞನಾರಾಯಣ (ಸಂ.)-ಪುರಾಣ ಭಾರತ ಕೋಶ, ಪು. ೭೧ 

33. ಕರೂರ ಎನ್‌. ಜಿ.(ಪ್ರ.ಸಂ)- ಅಂತರಂಗದ ರತ್ನ, ಪು. ೨೨೦ 

34. ತಿಪ್ಪೇರುದ್ರಸ್ವಾಮಿ ಎಚ್‌.-ಶರಣರ ಅನುಭಾವ ಸಾಹಿತ್ಯ, . ೧೬೯ 


ಸ್‌ 


. ಕೆರೂರ ಎನ್‌. ಜಿ.(ಪ್ರ.ಸಂ)-ಅಂತರಂಗದ ರತ್ನ, ಪು. ೨೨೨ 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು ೧೩೩ 


36. ಅದೇ, ಪು. ೨೨೭ 

37. ಅದೇ, ಪು. ೨೨೭ 

38. ಸ್ವಾಮಿ ರಂಗನಾಥಾನಂದ-ಪರಿವರ್ತನಾಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಸಂ. ೧, ಪು. ೬೪ 

39. ಅದೇ 

40. ವಿವರಕ್ಕಾಗಿ ನೋಡಿ ; ತಿಪ್ಪೇರುದ್ರಸ್ವಾಮಿ ಎಚ್‌.-ವಚನಗಳಲ್ಲಿ ವೀರಶೈವ 
ಧರ್ಮ, ಪು ೬೦ 

41. ನಾಗಭೂಷಣಸ್ವಾಮಿ ಓ.ಎಲ್‌.-ಇಂದಿನ ಹೆಜ್ಜೆ, ಪು. ೭೧-೭೨ 

42. ಕಲ್ಬುರ್ಗಿ ಎಂ.ಎಂ. ಸಟ (3 ಪಸಂ; ೧ ವಸಂ.೯೮೧, 
ಪು. ೨೬೪ 

43. ವಿದ್ಯಾಶಂಕರ್‌ ಎಸ್‌. (ಸಂ)-ಸಂಕೀರ್ಣ ವಚನ ಸಂ-೨, ಜೇಡರ 
ದಾಸಿಮಯ್ಯನ ವಚನ ಸಂ. ೨೩೧, ಪು. ೨೪೨ 

44. PA ಎಂ.(ಸಂ)-ಸಂಕೀರ್ಣ ವಚನಸಂಪುಟ-೧, ಅಂಬಿಗರ ಚೌಡಯ್ಯನ 
ವಚನ.ಸಂ. ೫೬, ಪು. ೨೨ 

45. ಮಲ್ಲಾಪುರ ಬಿ. na (ಸಂ)- ಚನ್ನಬಸವಣ್ಣ ವಚನ ಸಂ. ೩, ವ.ಸಂ. ೧೫೦೧, 
ಪು. ೫೫೪ 

46. ವೀರಣ್ಣರಾಜೂರ (ಸಂ)- ಶಿವಶರಣೆ ಅಕ್ಕಮಹಾದೇವಿ ವಚನಗಳು, ವ.ಸಂ.೫, 
ವ.ಸಂ. ೨೨೦, ಪು. ೬೯ 

47. ಅದೇ, ವ.ಸಂ. ೨೨೭. ಪು. ೩೦ 

48. ವಿದ್ಯಾಶಂಕರ್‌ ಎಸ್‌ .(ಸಂ)- ವೀರಶೈವ ಪಾರಿಭಾಷಿಕ ಪದಕೋಶ, ಪು. ೫೦೪ 
49. ಕಲ್ಬುರ್ಗಿ ಎಂ. ಎಂ.(ಸಂ)- ಬಸ ನ ನವರ ವಚನ ಸಂ. ೧, ವ.ಸ. ೮೫೯, 
ಪು. ೨೨೪ 

50. ವೀರಣ್ಣ ರಾಜೂರ (ಸಂ)- ಶಿವಶರಣೆಯರ ವಸರ, ಶೌ. "ನಚ ೨ 
ಪು. ೮೪ 

51. ಕಲ್ಬುರ್ಗಿ ಎಂ.ಎಂ.(ಸಂ)- ಬಸವಣ್ಣನವರ ವ.ಸಂ.10, ವಸಂತಿ 
52. ವಿವರಕ್ಕಾಗಿ ನೋಡಿ; ನಾಗಭೂಷಣಸ್ವಾಮಿ ಓ.ಎಲ್‌.- ಇಂದಿನ ಹೆಜ್ಜೆ 
53. ಕರೂರ ಎನ್‌. ಜಿ. (ಪ್ರ. ಸಂ)- ಅಂತರಂಗದ ರತ್ನ, ಪು. ೧೮೩ 


ತ 


೧೩೪ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


Wn 


4. ತರೀಕೆರೆ ರಹಮತ್‌ (ಸಂ)-ಕನ್ನಡ ವಿಶ್ವವಿದ್ಯಾಲಯ ವಿಶ್ವಕೋಶ - ೩, ಧರ್ಮ, 

ಪು. ೩ 

55. ಮಲ್ಲಾಪುರ ಬಿ.ವ್ವಿ(ಸಂ)- ಚೆನ್ನಬಸವಣ್ಣನವರ ವ.ಸಂ. ೩, ವ.ಸಂ. ೪೯೧, 

ಪು. ೧೫೬ 

56. ಕರೂರ ಎನ್‌. ಜಿ.(ಪ್ರ. ಸಂ)- ಅಂತರಂಗದ ರತ್ನ, . ೧೯೩ 

57. ಹಿರೇಮಠ ಬಿ.ಆರ್‌.(ಸಂ)- -ಸಮಗ್ರ ವಚನ ಕ ವ.ಸಂ. ೪೨೯, 

ಪು. ೧೫೯ 

58. ಮಲ್ಲಾಪುರ ಬಿ.ವ್ವಿ(ಸಂ)- ಚನ್ನಬಸವಣ್ಣನವರ ವಚನ, ವ.ಸಂ. ೩, ವ.ಸಂ. 

೫೧೮, ಪು. ೧೬೬ 

59. ವ ಎಂ. ಎಂ.(ಸಂ)- ಬಸವಣ್ಣನವರ ವಚನಗಳು ವ.ಸಂ. ೧, ವ.ಸಂ. 

೯೭೯, ಪು. ೨೬೩ 

60. Rj ಕೃಷ್ಣರಾಯರು- ಶಿವಾನುಭಾವಮಂಟಪ ಐತಿಹಾಸಿಕನೆಲೆ, "ಜಯಂತಿ 

ಪತ್ರಿಕೆ ಸಂಪುಟ. ೬, ಸಂಚಿಕೆ ೮, ಪು. ೩೦೫-೦೭ 

61. ವೀರಣ್ಣ ರಾಜೂರ ಹ ಶಿವಶರಣೆಯರ ವ. ಸಂ. ೫, ನೀಲಮ್ಮನ 

ವಚನಗಳು, ಸ ಸಂ. ೭೩೭, ಪು. ೨೪೦ ರಿಂದ ೨೪೨ 

62. ಕಲ್ಬುರ್ಗಿ ಎಂ. ಎಂ. ಬು | ವಚನ, ಸಂ. ೧, ಸಂ. ೩೪೭, 

ಪು. ೮೩ 

63. ಅದೇ, ವ.ಸಂ. ೧೩೫, ಪು. ೩೬ 

64. ಅದೇ, ವ.ಸಂ. ೩೫೬, ಪು. ೮೫ 

65. ಅದೇ, ವ.ಸಂ. ೫೭೪, ಪು. ೧೩೨ 

66. ಮಲ್ಲಾಪುರ ಬಿ.ವ್ವಿ(ಸಂ)- ಅಲ್ಲಮ ಪ್ರಭುದೇವರ ವಚನಗಳು, ವ.ಸಂ.೨, 

ವ.ಸಂ. ೧೪೫೯, ಪು. ೪೩೩ 

67. ಮಲ್ಲಾಪುರ ದ ೦)- ಅಲ್ಲಮದೇವರ ಸಮಗ್ರ ವಚನ ಸಂಪುಟ ೨, 

ವ. ಸಂ. ೮೯೨, ಪು. ೨೬೫ 

68. ತಿ ಎಸ್‌ (ಪ್ರ. ಸಂ.)- ವೀರಶೈವ ಪಾರಿಭಾಷಿಕ ಪದಕೋಶ, 

ಪು. ೪೩೩ 

69. ಜವರೇಗೌಡ ಡಿ. (ಪ್ರ. ಸ 
ಕೆ. 


70. . ರವೀಂದ್ರನಾಥ 
ಪು. ೪೭-೫೦ 


ಭಾ 


)-ವಿಶ್ವಕೋಶ ಸಂಪುಟ ೧, ಪು. ೭೨೦ 
೦.)-ಬಸವಯುಗದ ವಚನೇತರ ಸಾಹಿತ್ಯ, 


0. 
ಹ 
~ 





ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು ೧೩೫ 


71. ಅದೇ, ಪು. ೨೫೪-೨೫೯ 


72. ವಿವರಕ್ಕಾಗಿ ನೋಡಿ : ಚಿದಾನಂದಮೂರ್ತಿ ಎಂ.- -ಶೂನ್ಯಸಂಪಾದನೆಯನ್ನು 
ಭಷ Re ೫೯ ಮತ್ತು ಶಿವಲಿಂಗಯ್ಯ ಕೆ.ಪಿ .- ಶೂನ್ಯಸ ೦ಪಾದನೆ ಸೃಷ್ಟಿ ದೃಷ್ಟಿ 
ಪು. ೫೫-೬೩ 


73. ವಿವರಕ್ಕಾಗಿ ನೋಡಿ: ಕಪಟರಾಳ ಕೃಷ್ಣರಾಯ- ಶಿವಾನುಭವ ಮಂಟಪವು 
ಐತಿಹಾಸಿಕವೆ ? ಕರ್ನಾಟಕ ಸ ಸಂಸ್ಕೃ ತಿಯ ಸಂಶೋಧನೆ, ಪು. ೧೭೦-೧೭೭ 

74. ರವೀಂದ್ರನಾಥ ಕೆ. (ಸಂ.)- ಬಸವಯುಗದ ವಚನೇತರ ಸಾಹಿತ್ಯ , ಪು. ೧೬೬ 
75. ಚಂದ್ರಶೇಖರ ಎಂ. (ಗದ್ಯಾನುವಾದ)- ವಿರೂಪಾಕ್ಷ ಪಂಡಿತನ ಚನ್ನಬಸವ 
ಪುರಾಣಂ, ಸಂ. ೧, ೪/೮, ಪು. ೪೮ 

76. ಬಸವನಾಳ ಶಿ.ಶಿ. (ಸಂ., ಗದ್ಯಾನುವಾದ ಚಂದ್ರಶೇಖರ ಎಂ.)- ವಿರೂಪಾಕ್ಷ 
ಪಂಡಿತ ವಿರಚಿತ ಚೆನ್ನಬಸವ ಪುರಾಣ ೪/೧೮, ಪು . ೪/೧೮ 

77. ಬಸವಪುರಾಣ ಸಂಧಿ ೫, ಪದ್ಯ ೭೪;ಉಲ್ಲೇಖ : ಉತ್ಪಂಗಿ ಚನ್ನಪ್ಪ- ಭನ್ನುಭಾವು 
ಮಂಟಪ ಐತಿಹಾಸಿಕತೆ ಮುನ್ನುಡಿ ಗೆ 

78. ಶಿವಲಿಂಗಯ್ಯ ಕೆ.ಪಿ .-ಶೂನ್ಯ ಸಂಪಾದನೆ ನೆ ಸೃಷ್ಟಿ- | 
79. ಪುರಾಣಿಕ ಬುದ್ಧಯ್ಯ ಸ್ವಾಮಿ ಮ. (ಸ ೦.)-ಷ ಭುದೇವರ ಪುರಾಣ ಅಧ್ಯಾಯ 
ಕ ಪದ್ಯ ೨೬೭ 

80. ಭೂಸನೂರು ಮಠ ಸಂ.ಶಿ. (ಸಂ.)-ಗೂಳೂರು ಸಿದ್ದವೀರಣ್ಣೊಡೆಯರು 
ಪ್ರಭುದೇವರ ಶೂನ್ಯಸಂಪಾದನೆ ಸಂ. ೧, ಪು. ೨೫೫-೨೫೬ 

81. ಪರಶಿವಮೂರ್ತಿ ಡಿ.ವಿ.(ಸಂ)- ಬೇಲಿಮಠದ ಶಾಸನ ; ಇತಿಹಾಸ ದರ್ಶನ, 
ಸಂಪುಟ ೩, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು, ೧೯೮೮ 

82. ಗುಬ್ಬಣ್ಣವರ ಶಿವಾನಂದ, (ಪ್ರ.ಸಂ.)- ಬಸವಣ್ಣ ನಿನ್ನೆಸರು ದೆಸೆದೆಸೆಗೆ 
ಶಿವಮಂತ್ರ, . ೫೮-೫೯ 

83. ನಾ ಪುಟ ೬೬ 

84. ಅದೇ, ಪುಟ ೧೦೦-೧೦೧ 

85. ಉತ್ಪಂಗಿ ಚನ್ನಪ್ಪ- ಅನುಭಾವ ಮಂಟಪದ ಐತಿಹಾಸಿ ಸಿಕತೆ, ಪು. ೪೦ 

86 ವಿದ್ಯಾಶಂಕರ್‌ ಎಸ್‌.(ಸ ೦)- ಚಾಮರಸನ ಪ್ರಭುಲಿಂಗ ಲೀಲೆ, ಪು. ೨೭೫ 

87. ಉತಂಗಿ ಚನ್ನಪ್ಪ; ಅನುಭಾವ ಮಂಟಪದ ಇತಿಹಾಸಿಕತೆ, ಪು. ೪೦-೪೧ 


೧೩೬ ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


88. ಅದೇ, ಪು. ೪೬ 

89. ಕಲ್ಬುರ್ಗಿ ಎಂ.ಎಂ. (ಸಂ.)- ಬಸವಣ್ಣನವರ ವಚನ ಸಂ.೧, ವ.ಸಂ. ೧೪೦೫, 
ಪು. ೩೯೧ 

90. ವಿದ್ಯಾಶಂಕರ್‌ ಎಸ್‌. (ಸಂ)- ಚಾಮರಸನ ಪ್ರಭುಲಿಂಗಲೀಲೆ ಪದ್ಯ ೧, 
ಪು. ೩೩೧ 

91. ಅದೇ, ಪದ್ಯ ೨೧, ಪು. ೩೩೮ 

92. ಅದೇ, ಗತಿ ೨೨, ಸೂಚನಾಪದ್ಯ ಪು. ೩೪೨ 

93. ಜವರೇಗೌಡ ಡಿ.(ಪ್ರ.ಸಂ)- ವಿಶ್ವಕೋಶ ಸಂಪುಟ ೧, ಪು. ೩೨೦ 

94. Abhishankar K.(C.Ed)-Gazzetteer of India, Karnataka State Bidar 
District, p-481 

95. ಶರ್ಮಾ ಆರ್‌. ಎಸ್‌.-ಪ್ರಾಚೀನ ಭಾರತ, ಪು. 

96. ಮ ನೆ ಜ ಹೊಸತು ಸಂಪುಟ ೧, ಸಂಚಿಕೆ ೨, ಪುಟ ೨೪ ರಿಂದ ೨೬, 
ನವಕರ್ನಾಟಕ ಪ್ರಕಾಶನ, ಬೆಂಗಳೂರು, ಸೆಪ್ಟೆಂಬರ್‌ ೧೯೯೯ ಸ 

97. ಬಸವಾರಾಧ್ಯ ಎನ್‌. (ಪ್ರ.ಸಂ.)-ಕನ್ನಡ-ಕನ್ನಡ ನಿಘಂಟು ಸಂ. ೮, 
ಪು. ೨೧೦-೨೧೧ 

98. ಸದಾಶಿವ ಕೆ.- ಭಾರತದ ಇತಿಹಾಸ, ಪು. ೧೬೭ 

99. ಬೌದ್ಧಸಂಘ ಕುರಿತು ಹೆಚ್ಚಿನ ವಿವರಕ್ಕಾಗಿ ನೋಡಿ; ರಾಜಶೇಖರಯ್ಯ ಎಂ.ಎ. - 


ಡಾ|| ಬಾಬಾ ಸಾಹೇಬ ಅಂಬೇಡ್ಕರ - ಬರಹಗಳು ಮತ್ತು ಭಾಷಣಗಳು, ಸಂ. ೧೧, 
ಭಾಗ ೨, ಪು. ೫೯೭ ರಿಂದ ೬೭೪ರವರೆಗೆ 


100. ಅಷ್ಟಾಂಗ ಮಾರ್ಗಗಳು. ಷಟ್‌ಸ್ಟಲಗಳು. 


೧. ಸಮ್ಯಕ್‌ ದೃಷ್ಟಿ: ಅಧ್ಯಯನ ಮನನದಿಂದ ೧. ಭಕ್ತಸ್ವಲ : ಮಮಕಾರ ತೊಡೆದು ಶ್ರದ್ಧೆ 
ವಿವೇಕ ಜ್ಞಾನ ಸಂಪಾದಿಸುವುದು. ಯಿಂದ ಬಾಳು ಸಾಗಿಸುವುದು. 

೨. ಸಮ್ಯಕ್‌ ಸಂಕಲ್ಪ: ಉದಾತ್ತ ಧ್ಯೇಯ ಉನ್ನತ ೨. ಮಹೇಶಸ್ಥಲ ್ನ ಅಂಧಶ್ರದ್ಧೆ ಕಳೆದು ನಿಷ್ಠೆ 
ಅಭೀಷ್ಟೆಗಳಿಂದ ಲೋಕಕಲ್ಯಾಣ ಹಿತಸಾಧನೆ ಯಿಂದ ಸಾಧನೆಯಲ್ಲಿ ತೊಡಗುವುದು. 
ಗೈಯುವುದು. 

೩. ಸಮ್ಯಕ್‌ವಾಕ್‌ : ಸತ್ಯ, ಸಾವ್ಯ, ಪ್ರೀತಿಯುಕ್ತ ೩. ಪ್ರಸಾದಿಸ್ನಲ : ಸದಾ ಎಚ್ಚರಿಕೆಯಿಂದ 
ವಾದ ಮಾತಾಡುವುದು. ಪ್ರಸನ್ನವಾಗಿರುವುದು. 





ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೪. ಸಮ್ಯಕ್‌ ಕರ್ವಾಂತ : ಪ್ರಾಮಾಣಿಕವಾಗಿ 
ನಿಸ್ವಾರ್ಥದಿಂದ ಲೋಕೋಪಕಾರ್ಯದಲ್ಲಿ 
ನಿರತನಾಗಿರುವುದು. 

೫. ಸಮ್ಯಕ್‌ ಅಜಿವಿಕಾ : ಸರ್ವಸಮೃತವಾದ 
ಉನ್ನತ ಜೀವನ ನಡೆಸುವುದು. 


೧೩೭ 


ಲ. ಪ್ರಾಣಲಿಂಗಸ್ಥಲ ವಿಕಾರವಿಚಾರ 
ತೊರೆದು ಏಕಾಗೃತೆಯಲ್ಲಿ ಲೀನವಾಗುವುದು. 


೫. ಶರಣಸ್ಥಲ : ಸಮರ್ಪಣ ಭಾವದೊಂದಿಗೆ 
ಸಂತೋಷದಿಂದ ಸಾಧನೆಗೈಯುವುದು. 


೬. ಸಮ್ಯಕ್‌ ವ್ಯಾಯಾಮ : ಶೀಲ ಸಂವರ್ಧನೆಗೆ ೬. ಐಕ್ಯಸ್ಥಲ :ಅಹಂಭಾವ ಅಳಿದು ಸಮರಸ 
ದುಃಖ ನಿವಾರಣೆಗೆ ನಿರಂತರ ಪ್ರಯತ್ನ ಗೊಳ್ಳುವುದು. 

ದಲ್ಲಿರುವುದು. 

೭. ಸಮ್ಯಕ್‌ ಸ್ಪೃತಿ : ಶ್ರದ್ಧೆಯಿಂದ 

ಉತ್ಪಾಹಶೀಲನಾಗಿರುವುದು. 

೮. ಸಮ್ಯಕ್‌ ಸಮಾಧಿ : ಏಕಾಗ್ರತೆಯಿಂದ 

ಸಂತೃಪ್ತ ಜೀವನ ಸಾಧನೆ ಮಾಡುವುದು. 

ಕಲ್ಯಾಣರಾವ ಜಿ ಪಾಟೀಲ(ಸಂ)-ರಚನಾ, ಪು. ೧೯೭-೧೯೮ 

101. ರಾಜಶೇಖರಯ್ಯ ಎ.ಎಂ. (ಸಂ)-ಡಾ. ಬಾಬಾ ಸಾಹೇಬ ಅಂಬೇಡ್ಕರ 
ಬರಹಗಳು ಮತ್ತು ಭಾಷಣಗಳು, ಸಂ. ೧೧, ಭಾಗ ೨, ಪು. ೬೦೩ 

102. ಶರ್ಮಾ ಆರ್‌.ಎಸ್‌.-ಪ್ರಾಚೀನ ಭಾರತ, ಪು. ೯೫ 

103. ಬಸವಾರಾಧ್ಯ ಎನ್‌. (ಪ್ರ.ಸಂ.)-ಕನ್ನಡ ನಿಘಂಟು, ಸಂ. ೮, ಪು. ೮೩೪೭ 
104. ಶಾಂತರಾಜ ಶಾಸ್ತ್ರಿಎಂ. (ಪ್ರ.ಸಂ.)-ಮಹಾಪುರಾಣ ಆಶ್ವಾಸ, ೩೩, ಪದ್ಯ ೭೩, 
ಪು. ೫೩೩ | 

105. ಈ ತೌಲನಿಕ ಪಟ್ಟಿಯಲ್ಲಿ ಕೆಲವು ಅಂಶಗಳನ್ನು ಪ್ರೊ. ಶಿವಾನಂದ ಎಸ್‌. ಅವರು 
ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸಾದರಪಡಿಸಲಾದ ""ಜೈನಪುರಾಣಗಳಲ್ಲಿ ಸಮವಸರಣ 
ಮಂಟಪದ ಕಲನೆ'' ಎಂಬ ಕಿರು (ಎಂ.ಫಿಲ್‌.) ಸಂಶೋಧನಾ ಪ್ರಬಂಧದ ನೆರವನ್ನು 
ಪಡೆಯಲಾಗಿದೆ, ೧೯೯೪(ಅಪ್ರಕಟಿತ) 

106. ತರೀಕೆರೆ ರಹಮತ್‌ (ಸಂ)-ಕನ್ನಡ ವಿಶ್ವವಿದ್ಯಾಲಯ ವಿಶ್ವಕೋಶ ಸಂ. ೩, 
ಧರ್ಮ, ಪು. ೪೨೮ 


೧೩೮ ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


110. ಅದೇ, ಪು. ೫೦೫ 

111. ಅದೇ, ಪು. ೨೨೪ 

112. ಮೂರ್ತಿರಾವ ಎ.ಎನ್‌.-ಸಾಕ್ರೆಟೀಸನ ಕೊನೆಯ ದಿನಗಳು, ಪು. 1೪ 

113. ದೇ ಇ''- 

114. ತರೀಕೆರೆ ರಹಮತ್‌(ಸಂ)-ಕನ್ನಡ ವಿಶ್ವವಿದ್ಯಾಲಯ, ವಿಶ್ವಕೋಶ ಸಂ. ೩, 
ಧರ್ಮ, ಪು. ೨೨೫ 
115. ಮೂರ್ತಿರಾವ ಎ.ಎನ್‌.-ಸಾಕ್ರೆಟೀಸನ ಕೊನೆಯ ದಿನಗಳು, ಅವತರಣಿಕೆ, 
ಪು. ॥ 

114. ತರೀಕೆರೆ ರಹಮತ್‌-ಕನ್ನಡ ವಿಶ್ವವಿದ್ಯಾಲಯ, ವಿಶ್ವಕೋಶ ಸಂ೩, ಧರ್ಮ 
ಪು. ೪೦೨ 

117. ಮಲ್ಲಪ್ಪ ಡಿ.- ಆಧುನಿಕ ರಾಜಕೀಯ ಸಿದ್ಧಾಂತ ದಾರ್ಶನಿಕರು, ಪು. ೧೦೪ 
118. ಕವಂಟೆ ಎಚ್‌. ಎಸ್‌.-ರಾಜಕೀಯ ಸಿದ್ದಾಂತ ಮತ್ತು ರಾಜಕೀಯ ಚಿಂತಕರು, 
ಪು. ೨೯೮ 

119. ರಂಗಣ್ಣ ಎಸ್‌. ವಿ. ಮತ್ತು ಸಂಗಡಿಗರು (ಪ್ರ.ಸಂ.)-ಇಂಗ್ಲೀಷ್‌-ಕನ್ನಡ 
ನಿಪಂಟು, ಪು. ೨೬ 

120. ಕವಂಟೆ ಎಚ್‌. ಎಸ್‌.- ರಾಜಕೀಯ ಸಿದ್ದಾಂತ ಮತ್ತು ರಾಜಕೀಯ ಚಿಂತಕರು, 
ಪು. ೩೦೯ 

121. Ranade R. D.-Pathway to God in Kannada Literature, p-6-7 


¥kokok kok kk 


ರ್‌ 





೧೩೯ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


ಐಂಂಯ 

"ಇ0೧೬೮೮೦%ಂ 8೫೨೮ ಓಂ೦% 

voy ‘ano ‘Tox gee ಐಂ 
voy "ಗಿಣ೦ಐ “Yow ನಂ ಜಢಲ 
ಂದಊಭಂಣ ಇಂ ಐ೫ಣ 

3ಣ೧ಕ್ಷ/ "ಇಂಗ ೧% ಟಂಛ೧ಇ 

೦೦೮೧0 ೦೧ "ಉಂಡು 3೧೮ ಸಂಜ ಐನ 
೦೦೮೫ ೦೧ "ಇಲಾ 9%ಂಜ ಐನ 
30mg ‘ತಣ ಣಂ 


ಇಂದಿಜ ಉಂ ಭಂಧಂ೧ ೪೫೮ ॥ 
Si "೧೧ er ಉ 

/ ಭಾಗ 

‘ous ಉಂಕಿಸಿ "ಇಂಜಂಂ೧ಂ6“ 2% 

ಐಂ "ಉ೧%೦ಂ%ಂ 8೧೨ 


Rae 


೪೧೩೦೫ ಉಾರಾ 
“ಣಜ ಐನ ಬುಂದ 
ಇಂ ಗಿ೪೬೮೮%೪೧ಂ 


6೦% ಜಗೌ ಔನಲಂದ 'ಾಆಂ೮ 
ಹನ yyorn ಸಭ 'ನ Bern 


ಇ 8£08 -£ರಔಲಳ (esp: Pole 
1- aor ENE ೨೦೨%೩೦% 


1- nox Lae ೧೫ನೆ 
8೫0 ಉಂಬೆ "ಬಲ ೮೦% ೧೫೦ 


'ಂ ಐಟಂ೧£೦೧ 
ಇಥು೮೦೫ 65ಂಜ ೩ಣ ೨೮೪ 


ಧೀ ಐಣಣಂಛ ಗಿಂ 
ಇ೦೮ ಜಣ 


೧೫೫ ನಭ 


೦೩೬8/(೩ 800 ರಾಜ 826% ಐಂಲ 


ಆ 3೪೮0ರ ಐಂಬಲಣ 
(wa) “,೧ಣ'ಇ og Ron 
(0x) ‘oe ೧೧೫8 "ಎಂ 
(೦೫) noe ೧೫೬% 
ಖಲ ಜೇ ಗಂಜ 

(0೫) ‘oe0e sume 


ne 
' 

(0x) 0505 3000 
೫) ೧ 


(o 


೧ಣಲ ಬಂಟ" 


(0x) ‘wee ೧೮೦೪ 
ಉಲ ನೀಂ 


೧ ೮ 
ಜನಿಣ ೪ಲಊ 
(wa) ',ಎಣ ೦೮ ಎಣ 


ಐಜಿ ೧೩೮೧ 





ತಿ ಸ್ವ ಯ ಸೃ 
ಜ್ಞ ಉಲಬ ಲಂ 0 ಟಂ ಳು ೧೮ೇಂ ಇಐ20% ೧೮ ನಿಣುಭಯ ಆ (0%) ಇ ಂದಧಿಲಭಿಜಲಗರ 
ನೀಂ (ಹಂಜ ಔಡಲ £ಛಂಊಂ ೧ ಣನ (೦೫) ''೪ ಗಣ 
F yoy ‘seer Ute 3೪೧೫ ಣಜ pg ಇ ೧೮% 
ಸ ಐೀಲಧೀಲು "'ಆ'೮ 883658 "ಟಂ. ಐಂ ೨ಉಯ 'ಇ'ಇ ಉಾುಲಜಂ0 
ಪಾ 'ಉಣಟ ದಂ ೨3೪೧೦ ಲ ೦0 ೧% ೫% oho 8ಜಿ 
7 ಆಲೂ 'ನಂಜಢ ಬಂ | 
ಚ ಲಬ "ನೀವ ಜಯ po ಜಾರ ನಿಉಂಎ ೦0% ೦0/೫8 ೫90 ಬ si; ope’ 
) over ‘oye "ಇಂ 0ಎ ಬು ಜಲಂಜ. “ಲಂ ಆಜಿ 
ಐಬಿ 
“ಆಅ 803 "ಇಇ ಐಂ ೧%ಣಣಣ ಐಇ$ ೨ಬಿ loco OO (cece) wre gop 
3UMck ‘Heer ೨೮೧೮8, . ಔರ ಊಲು eh Reuene 2೪% ಐಂಐ 
ಜಂಬು 
“ಬಿ 8೧೨360 "ಇಇ ನಉಂಿಎ ಐನ ೪೮೫ಎ ನಲಯ ಗಿನ ೧೮೧೫ ೦೦೧ ೦೩೮೮ 
ope "೨೯೮೫ 400 ತಂದಿ ನಔ ಧeuene ನಾಲಾ ಸಾಸ್‌ 
ಲಗಾ (೨೪೮೪ ೩೮1೮ . ಣ್ಣ ಅಲಂ ೧ಟಂ2 22೮ ಧಂ 
ಐ "ಉಂ೧'ಲ'ಔ೮ $೧362 ಇಂ೦%ಎ 0% : gd ಬಣಣ "೩7೮ ಧಂ 
o ೧೧೮೫ ೦೧ "ಜಾಂ" "ನಂಜ ಲಂ (ow ೯% ೮೫೦೧ ೧೫೦8 
2 ೧೧೮೫೪೦೫ ‘Neer ೫% ೦% 'ಉಂಣಣಂಉಂಜ ರೂ ೦೮ ೨೪೮೮೫ ಐಂಜಲಣ 


೧೪೧ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೯೮೫೦೧ "ಎಣ ಭೊಣ 8೧೨೮೦ ನದ ೦೫೦೧ ನಿಟಲಾಣ 860 ಐನ ಇಂಥ 


೧೧೮೧೪೦೫ ‘ep ಜಣ 
೧೮೩೦೧ “Texas ಇ phe 
೧೧೮೫೦೧ ‘gee 96ಂಜ ರಾಣ ಐನ 
೧೧೮೫/೦೧ ‘ree 4%ಂಜ ರಾಣ ಐನ 
೨೧೧೮ "ಇಂಟ IRE ‘YN 


೦೧೮೬೦೧ ‘geeok 9%ಂಜ ರಾಣ phe 
wow ‘woos phe "000ಉ/ಇ 

0೬೧ "ಬಢೀಲಗಾ ಉಂಇುಲಣ 
pews “e's owe ‘Hocoerp 


ಉ೮//೦೧ 
"ಉಣ ೨೧೮. oor Cee ಐನ 

€೧೮೩]/೦; 
'ಉ0೧೧೫ಾ 3೧೮ eos Cee ಐನ 


ಓಂ ‘wee ೧% ಟಂಛ0% 2% 
» 


೧೮೫೦೧ "೧೬೮ 8೫0 ಐನ 


ಹುಲ್ಲಾಲಜ ೫೫೮೦೮ ಬಲ 
೧೨೦೪೦೧೮% ಇ ನಜವದ 
€-೫%೦೪ ೧ಣಣ 390% 
ಡಿ-ಇ ೦% ಬಣದ ೧ಲಾದಿಳ 
ಇನ ಐಣುಜ ೧೮೧೯ 


ಛ-೬% "00-0ಜ ಊಟ ೫೮ - ೮0೫೧೫ 
೧೦೪೧೦೧ ೧೫೦೧ Ie 


\ 


ಣ್ಣ ೧೫೫೫ ಐಟಉಂಐಣಣ 


ಳು 
kr ern 


೧೮ ಉ೫೮೪ ಜಜುಣು %ಜ 
೬ - ೧%ಂ ೫೫೫ ೧೫ಜೆಟಅಜಣೌಿಣ 


€೯-ಇ%ಂ೪ ಬಣದ ೧೫೧% ಇದಂ 


e300 £08೪ 602980 ಇಯ 


39೮೫೦೫ coppesos Rog 


ಇ ಓಂ 
"ಖಲ ೧೩೦೩ ೮ 
"ಜಲ ೧8೦9೮ 
"ಖಲ ೧೩೦೩೬೦೮ 
"ಜಲ ೧808%00 


© 
“ಜ'೦೮ £೧ 


ನ್ನು 
೨ 
~ EK 
73 
ಹಾನ್‌ 


೨ 
ಜಾ ಇರಾ 
Ne ಭೆ Ne 


ಕಾ 
೨ 


(೦೫) `೦೮'ಆ topes gnco 
(೦೫) `& Nee 
೨ ಐ ೮೦0 

'ಏಂ `ಆ ೧೨೪೮೦೬ 


(೦೫) %ಔ'ಇ ೧೮೫೬ 
'ಇ ಜಾ 
(೦೫) `೪`0೫ 9೦೮೪೫೮೫ 


ಅನುಭಾವಮಂಟಪ-ಚಾರಿತ್ರಿಕ ನೆಲೆಗಳು 


೧೪೨ 





ಜನಿಎ "ಬಂಗಾ ಲಲ 

A Me ಇರ 

೪ ನೆಳಂಜ ೧ನಲದಿಎ ಉರಟಇ 
೧೮೧೦೧ 

"ಇಂ ಐಲ ೪5ಂಜ ಇಂ ಐಸಿ 
ಬಂ "ಇ0೧೧೫% ಇ 


೧೮% “ce oom 000%% ' 


ಇಂ "ಉಣ ೌೀ ಐನ 
oovte'perho Ve Rosey 


ದಲಊಟಂಣ ''ಆ'ಆ ಊಟಂಣ "ಗಂ 
ಉಲ್‌ Hee cso 

ಇಂ "ಉಂಂ'ಬಂ'ಔ೮ ಐನ 40೦ 
ಹಿನ "ಎಂ ೧೮೮ ೦೮೦ 

೧೧೮೫೬೦೧ ‘soctocRr canoe 

ಇ ಂ೧ TR eanco 

ಲಟಂಣ "ಎಣ 2 ೩೧36೧ ಇಬ 
covsuon '೫೮೭ €%ಂಜ Tee Phe 


೪೧೦೫ ಭನೀಣಜ 
ಜಲ ಉಊಯು ಬಾಣಂ ೧೮೧೩ 


೨38೧ ಣಂ% ನೀಿಬಂ 


3-೫%ಂ% ಇಣಣ Uy 

ಹುಲಗಿ ಬೀಬೀ 

ಉ೦೫೦೫ 2೫೮೧೫೧೨ 

೯-08 ‘Pop ೩ಣ೨೮% 

8೨೫೮ ೫ಣಣ ೧ಜಾಐಯ ಇ ದಿ 
0-0೫ ಊಟ Race 

೯ grees ೧೪೨ £ಐಂಣ 
ಜಲ ಐ£೧೮॥ 


6-08 Ron 803002 
wh ಸಿಸಿ ಉಣಣಉಂಜ Reg 


8-08 fon ಇಂ phe Ups 


ಆಂಂಥೀಲಂ 
£೧೮% ಬಯ 
%-oy SRE ೧೧೦೫೦೧೦೧೩೧೪ 


"೦೮ wee 


"ನಲಲ ಧೀಛಾಧಣ 


(0x) oR’ ನಬ 
(೦೫) wpm 
ಐಂಬಛೀಬಂಾ ಉಳ 

'ಇ ಗಂಧ 
೧೬0% ೧911 


ಐಂನೀಲೀಇಂp ಉ% 

8 ೧೪೮೫ 

(0x) ಇ ೧ಎ ay 

ಇ $ 00089 

(೦೫) “we Hone 
= 


(೦೫) ಆ 0 ncopoce 
(cere) ',ಜ೮ ೧೧ ಣೂ 


ಛಲ 


೧೪೩ 


ಅನುಭಾವಮಂಟಪ:- ಚಾರಿತ್ರಿಕ ನೆಲೆಗಳು 


eyon Remon Rae phe 
೧೧೮೫೪೦೧ "೫೮೧೭ 9%ಂಜ ಐನ 

೧೧೮ ೦೧ 

oe “0 owe Yoon 
ove “ce ೮% (ಆಂ 
wow ‘gookoske whe '20೦ಊ/% 
೮೫% “oe oie 000/0 
muon Fexor ae ಐಸಿ 
೧೮೫/೦೧ `ಾಣಂಣ Rae Pho 
೧೮೫/೦೧ Femop Rae phe 
woe "ಉ೧%೮೦೮%ಂ pha ‘Yococr 


ಇ-n Roy ‘Nos ಐನಿಾ-ಐನಿಂ 
೩ ಊರಾ ಬಣಣ 
ಇು೮ಾಐಣ ೨೪" 

೯-0 moss ಐನಿ-ಜೆೌಂಒ 
0-0೫ Hoke Phe- soe 
ತ ಐ ಜೀ ಓಂ seeker 
ಇ-ಂಜ ಇಂ Ne-ಂe 
೧-೦೫ ಉಂಥಿಆ ಏಹಿಂ -ಐಗೂ 
2-08 ೦೮ ಐನಿಂ-ಐನಿ 


0-08 010೮ ಐನಿೂ-ಐನಿ (0೫ 


3p ಇ-2ಾೌೌೀ ಉಂಡಿ %ಂ ಐನ 


೦-0೫ ಣೌ 
ದಲ £೦ -ಬಂ% 


ಂಿಟಡಾಲಕಡಲ ಊಯು ನಲ 


(೦೫) “xen ದೀ 
(0x) ಔ ಒಡಿ ಂಂ 
(0x) Gre yop 


ಬೀಜ 
೦೫%) ‘we ಔಣ 
) ೧೮೮ oes 


3೦೫೦ ೧೬೦೯ 


(0x) ‘© Pen 
ಟಂಂಂಉಗೆಂ ಣಂ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


೧೪೪ 





00೧] 
Aequiog "1011೮ 0/01ಗ್ನ 0411010ಟ 
peMIeyg ‘edvyue]A 10/10] 010॥[ 
$೫0೦೦೮ 11130 NIOA MSN 


SUOS 51200126 SIE NIOK MIN 
100/೧೮ 
700[0[8[[17 "10500/0100 ) 


olojeSuLg "65 1110 


kkk kkk 


11೭ `|0ಗ್ನ B2luueyLig jo eipoedojoAdug 
211.121” Epeuuey Ul po ೦) AEMUYNG 
UISIAIBUSEIIAA JO 10.111] [ 

UISIIHSAIA 

೫1 ‘IOA 

$21031] pute 10131121 jo ೫102800[2/20 1 
19121154] ೧001] 

111'10/1 JeMusoutuliA 


1211151, 18010 
PIS ೫1[॥10010)[ 0100] JO 1291228೧ 


cu ಜಂ 


EpUO|U0)UIY 01011111 
`` peuey 
410/16 JeUny 


‘JH paloddeH 


(ಗಡ) Sawer SunseH 
"N'S ೫6೧೧ seq 
(pi) 15001010010) 


(೧1೨) “ 1exueysiyqy 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 





ಕಲ್ಯಾಣ ಚಾಳುಕ್ಕರ ಲಾಂಛನ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 








ಕಳೆಚೂರಿಗಳ ಲಾಂಛನ 


ಅನುಭಾವಮಂಟಪ- ಚಾರಿತ್ರಿಕ ನೆಲೆಗಳು 


ಕಲ್ಬಾಣ ಚಾಲುಕ್ಕ ಚಕ್ರಾಥಿಪ; 


ಲೆ 


\ 
ಅ ಆಲಾ ಣಾ [7 ಸ 
ಲ ಓರಂಣಲ್‌ 
* ಮಂಗಳಿವೇದೆ ; 








ಕೃತಿಕಾರರ ಪರಿಚಯ 
ಹೆಸರು : ಡಾ. ಬಸವರಾಜ ಬಲ್ಲೂರ 
ತಾಯಿ : ನಾಗಮ್ಮ! ಮಲ್ಲಶೆಟ್ಟಿ ಉದ್ದೀರೆ 


ಶೈಕ್ಷಣಿಕ ವಿದ್ಯಾರ್ಹತೆ : ಎಂ.ಎ., ಎಂ.ಫಿಲ್‌, 
ಪಿಎಚ್‌.ಡಿ,ಪಿ.ಜಿ.ವಚನ ಡಿಪ್ಲೊಮ. 





ಸಂಶೋಧನೆ : ಎಂ.ಫಿಲ್‌: ಅನುಭವ ಮಂಟಪ ಒಂದು ಅಧ್ಯಯನ - ಸಂಶೋಧನೆ 
ಕಿರು ಪ್ರಬಂಧ - ೧೯೯೬, ಪಿಎಚ್‌.ಡಿ : ಅನುಭಾವ ಮಂಟಪ 
ಒಂದು ಅಧ್ಯಯನ - ಸಂಶೋಧನಾ ಮಹಾ ಪ್ರಬಂಧ - ೨೦೦೨ 


ಸಂಪಾದಿತ ಕೃತಿಗಳು : ದರಿನಾಡ ಸಿರಿ, ಗುರುಕುಲ ದರ್ಶನ, ಕಲ್ಯಾಣ ಪಣತೆ ' 


ಪ್ರಕಟಿತ ಲೇಖನಗಳು : ಅನುಭವ ಮಂಟಪ ಮತ್ತು ಕಾಯಕ, ದಾಸೋಹ ತತ್ವ ಶಿಕ್ಷಣ 
ಹಾಗೂ ಶರಣ ಸಾಹಿತ್ಯದ ಬಗ್ಗೆ ಇವೆ ಮೊದಲಾದ ವಿಷಯಗಳಿಗೆ 
ಸಂಬಂಧಿಸಿದಂತೆ ಇವರು ಬರೆದ ಹಲವಾರು ಲೇಖನಗಳು 
ವಿವಿಧ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪುಸ್ತಕಗಳಲ್ಲಿ ಪ್ರಕಟವಾಗಿವೆ. 
ಪ್ರಬಂಧ ಮಂಡನೆ: ವಿವಿಧ ಪ್ರತಿಷ್ಠಿತ ಸಂಘ-ಸಂಸ್ಥೆಗಳು ಏರ್ಪಡಿಸಿದ ಸಭೆ, ಸಮಾರಂಭ, 
ವಿಚಾರ ಸಂಕಿರಣ, ಸಂಶೋಧನಾ ಕಮ್ಮಟಗಳಲ್ಲಿ ಭಾಗವಹಿಸಿ, 
ಉಪನ್ಯಾಸ ನೀಡುವುದರ ಜೊತೆಗೆ ಅರ್ಥಪೂರ್ಣ ಪ್ರಬಂಧಗಳನ್ನು 
ಮಂಡಿಸಿದ್ದಾರೆ. ಕನ್ನಡ ಭಾಷೆ, ಸಂಸ್ಕೃತಿ, ಜಾಗತೀಕರಣ, ಜನಪದ 
ಕಲೆ, ರಾಷ್ಟ್ರ ನಿರ್ಮಾಣ ಯುವ ಸಂಘಟನೆ. ಇವೆ ಮೊದಲಾದ 
ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವರಾಗಿದ್ದಾರೆ. 


ವಿಳಾಸ : ಡಾ. ಬಸವರಾಜ ಬಲ್ಲೂರ 
“ಕೂಡಲ ಸಂಗಮ” 
ನಂ. ೧೨-೧-೫೬೩/೧ 
ಚೆನ್ನಬಸವ ಕಾಲೋನಿ 
ಕರ್ನಾಟಕ ಕಾಲೇಜ್‌ ಹಿಂದೆ 
ದೂರವಾಣಿ: ೦೮೪೮೨-೨೯೩೧೮೨ 


[4 
I tet § 
ಜಾ ಕ್‌ಎ ಘಾ 
೩. 
$ ದಾ 
ಈ = ಹ ಈ ‘af 
ಚರ ಚಟಕಾಾ 
ಭಾ ಷ್ಟಿ 
ee 3 Oa 3, | ಐ೭ ತಾ ಜಾ 
ಸ ಘೌ PA ರ್‌ FSS 
~~ a ya ಇ 
ಸ: ತೌ 6 ತ್ತ 
೫,೫ 
ಕ್ವ 
ಮಾ ಗ... ತ oS ಈ ಇತು 
ಇತ - ಡೆ! ಶಿ i ಟ್ಟ ಹ ಅಸಾ ಷಿ 
few ಜಾ. ೫ ಫಸ ೬ ಜವ್‌ 
ರ್ಸ್‌ ss 
ಡಾಡಾ ಓರಾ ತಾ ಲಾ ಘಾ ಭ್ಯ ದ ಪಹಾಡಿ 
ಕ್ರಿ ಹ. ತಾ en ಹಾ: 
ನೌ 
ತಾ ಎ 
Ke 
ವ - Sp ತ್ಕಾ 
ಘೃ KE wr ಹ 


po ತ್ನ ಸ್ಕಿ ವಾ ಕ್ಕ 
NSA - 4 
ಗ್‌ 
ಹೊ ೨ ಆರಾ ಈ 
ek ANE EN ಜ್‌. ಮ್‌ 
ಸ 
[7 ಹಿ ಹ fe pT 
ws A ಕ್‌ ಸ್ವಿಕೆ 
Flin dad 
a po A - pe 
ಈ 
7 < ಜ್‌ ಘೀ ಸ್‌ 
p A ಶ್ರ ಪ್‌ 
ಗ್‌ B ಎತ 


ಬಾ ಆ ಆಕಾರ? ಘು ತ್ವ ಇಡೆ ಫಾನ್‌ ಅ ಲ 





ಆಜ ಬಜ (3 ಸ ಸಟ ಇತ್ರಪ್ಟ ಣಾ ಲ 
ಈ ಘಿ 
ಕ 
ಹ 
kd 
; 4 
k 
ime Bas 
ಆ 4 | 











ಕನ್ನಡ ಸಂಸ್ಕೃತಿಯ ವಿಕಾಸ ಪ್ರಕ್ರಿಯೆಯಲ್ಲಿ ಕನ್ನಡ ಸಾಹಿತ್ಯ ' 
ಪರಿಷತ್ತು ಕಳೆದ ತೊಂಬತ್ತು ವರ್ಷಗಳಿಂದ ತೊಡಗಿ ಕೊಂಡಿರುವ ' 
ರೀತಿ ಅನನ್ಯ ಹತ್ತು ಹಲವಾರು ದಿಕ್ಕುಗಳಲ್ಲಿ ಹರಡಿರುವ ಪರಿಷತ್ತಿನ 
ಒ೦ದು ಮುಖ್ಯ ಕ್ರಿಯಾ ಯೋಜನೆ : ಪುಸ್ತಕ ಪ್ರಕಟನೆ. 


ಪರಿಷತ್ತು ಹಮ್ಮಿಕೊಳ್ಳುವ ಅಖಿಲ ಭಾರತ ಕನ್ನಡ ಸಾಹಿತ್ಯ 
ಸಮ್ಮೇಳನ ಇಡೀ ಕನ್ನಡ ಕುಲಕೋಟಿಯ ಪಾಲಿಗೆ ಒಂದು : 
ಸಾಂಸ್ಕೃತಿಕ ಹಬ್ಬವೇ, ವರ್ಷದುದ್ದಕ್ಕೂ ನಾವೆಲ್ಲ ಮೆಲುಕು ಹಾಕುವ 
ಸಂದರ್ಭವಿದು. 


ಬೀದರಿನಲ್ಲಿ ನಡೆಯಲಿರುವ ಅಖಿಲ ಭಾರತ ೭೨ನೆಯ 
ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿನೆನಪಿಗೆಂದು ಪರಿಷತ್ತು 
ಹೊರತಂದಿರುವ ೭೨ ಪುಸ್ತಕಗಳು, ಮುಖ್ಯವಾಗಿ ಸೃಜನೇತರ 
ವಲಯದ ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿದ್ದು, ಕನ್ನಡ 
ಸಾಹಿತ್ಯ ಭಂಡಾರಕ್ಕೆ ಅಮೂಲ್ಯ ಸೇರ್ಪಡೆಗಳಾಗಿವೆ. 


1೬ “we we 
ಕನ್ನಡ ಸಾಹಿತ್ಯ ಪರಿಷತ್ತು 
ಪ೦ಪಮಹಾಕಪಿ ಲಸ್ತೆ, ಚಾಮಲಾಣಪೇಟೆ, ಬೆ೦ಣಲೂರು “₹೩೬ 2೦೧: 





